ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ 
ಮೈಸೂರು 


CC-0. Jangamwadi Math Collection, Varanasi. An eGangotri Initiative 


| ತ್ರೀ €153 
| NGL 


S SttvannsEd. i 
| Swaraya chana 
Sampita -| 


| 
| 
| 
| 
| 


| 
| 
| 
| 
= 
| 


CC-0. Jangamwadi Math Collection, Varanasi. An eGangotri Initiative 


ಮಿಮಿ 


೦೫3151. ೮133 
[45.1 — 


SHRI JAGADGURU VISHWARADHYA JNANAMANDIR 
(LIBRARY) 
JANGAMAWADIMATH, VARANASI 


Seru 


Please retum this volume on or before the date last stamped 
Overdue volume will be charged 1/- per day. 


CC-0. Jangamwadi Math Collection, Varanasi. An eGangotrilnitiative 


| 0ತ3ತ್ರ್ಟ C153 | 


S Shivanna;Ėd. 


| Ewarava chana 
Sampita ~} ; 


| 
| 
| 
y 
ಹ 


CC-0. Jangamwadi Math colebion: Vaia Varanasi. An eGangotri Initiative 


ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಪ್ರಕಟಣ 
ಸ್ವರವಚನ ಸಾಹಿತ್ಯ ಮಾಲೆ 


ಸ್ವರವಚನ ಸಂಪುಟ : ಒಂದು 


ಸಂಪಾದಕರು 
ಎಸ್‌. ಶಿವಣ್ಣ 


ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ 
ಮೈಸೂರು 


CC-0. Jangamwadi Math-Collection, Varanasi. An eGangotri Initiative 


SWARAVACHANA SAMPUTA - 1, A collection of Songs of Veerashiva 
Sharanas. Edited by S. Sivanna, Editor, Centre of Kannada Studies, 
Bangalore University, Bangalore. Published by J.S.S. Granthamale, 
Mysore - 4. First Edition 1995; Price : Rs. 100 


f 
© ಹಬ್ಕಗಳನ್ನು ಕಾಯ್ದಿರಿಸಿದೆ | 
ಶ್ರ ? 42 Ly I 
ಪ್ರಥಮ ಮುದ್ರಣ : ೧೯೯೫ ಗ | 
ಬೆಲೆ : ರೂ. ೧೦೦/- 
' nyA RADHYA | 
Shi JA GADGURU yish ರೀ ಟು 
NANA SIMHASAN JNA 
; SAN 
LIBRA 
2202778119, 117, ತತ : 
Acc. NO. wee ISI... 
ಮುದ್ರಣ : | 
ಪನ | | 


ಚಾಮರಾಜಪೇಟಿ, ಬೆಂಗಳೂರು - ೧೮ 
ದೂರವಾಣಿ : ೬೬೧೩೧೨೩, ೬೬೧೮೭೫೨ 


CC-0. Jangamwadi Math Collection, Varanasi. An eGangotri Initiative 


{OOO O 


ಶುಭ ಹಾರೈಕೆ 


ವೀರಶೈವ ಧಾರ್ಮಿಕ ಪೀಠಗಳ, ವಿಶ್ವವಿದ್ಯಾಲಯಗಳ ಮತ್ತು ವಿದ್ವಾಂಸರುಗಳ ಒಂದು 
ಶತಮಾನದ ದುಡಿಮೆಯಿಂದಾಗಿ ವಚನಸಾಹಿತ್ಯ'ದ ಸಂಶೋಧನೆ - ಪ್ರ ಕಟಿನೆ ಒಂದು ಹಂತಕ್ಕೆ ಬಂದು 
ನಿಂತಿದೆ ಎನ್ನಬಹುದು. ಇದೀಗ ಇಷ್ಟೇ ವಿಪುಲವಾಗಿರುವ, ಇದಕ್ಕಿಂತ ಹೆಚ್ಚು ಜನಪ್ರಿಯವಾಗಿರುವ 
“ಸ್ವರವಚನಸಾಹಿತ್ಯ''ದ ಸಂಶೋಧನೆ-ಪ್ರಕಟನೆ ವ್ಯಾಪಕವಾಗಿ, ವ್ಯವಸ್ಥಿತವಾಗಿ ನಡೆಯಬೇಕಾಗಿರುವುದು 
ಅಗತ್ಯವಾಗಿದೆ. ಡಾ. ಫ. ಗು. ಹಳಕಟ್ಟಿಯವರು ಮೊದಲುಮಾಡಿ ಅನೇಕ ಜನ ವಿದ್ವಾಂಸರು ಈ 
ಸಾಹಿತ್ಯವನ್ನು ಆಗಾಗ ಪ್ರಕಟಿಸುತ್ತ ಬಂದರೂ ಅದು ಬೆಳಕು ಕಂಡುದು ಕಡಿಮೆ. ಹೀಗಾಗಿ ಪ್ರಾಚೀನ 
ಹಸ್ತಪ್ರತಿಗಳಲ್ಲಿ, ಜನರ ಬಾಯಿಯಲ್ಲಿ ಬದುಕಿಬಂದ ಈ ಪ್ರಕಾರವನ್ನು ಒಮ್ಮೆ ಇಡಿಯಾಗಿ 
ಪ್ರಕಬಿಸಬೇಕಾಗಿದೆ. ಹಾಗೆ ಪ್ರಕಟವಾದರೆ ನಮ್ಮ ಹಾಡುಗಬ್ಬ ಪರಂಪರೆಗೆ ಇರುವ ಪ್ರಾಚೀನತೆಯನ್ನೂ 
ಎತ್ತಿ ೋರಿಸಿದಂತಾಗುತ್ತದೆ. ಜೊತೆಗೆ ವೀರಶೈವಕ್ಕೆ ತನ್ನದೇ ಆದ ಹಾಡುಗಬ್ಬ 
ಪರಂಪರೆಯೊಂದು ಇರುವುದನ್ನು ಸ್ಪಷ್ಟಪಡಿಸಿದಂತಾಗುತ್ತದೆ. ಈ ಘನವಾದ ಉದ್ದೇಶವನ್ನು ಕಣ್ಣು 
ಮುಂದಿಟ್ಟುಕೊಂಡು ಪ್ರಸ್ತುತ ಯೋಜನೆಯನ್ನು ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿಯಿಂದ ಕೈಗೆತ್ತಿಕೊಂಡಿದೆ. 
ಈಗಾಗಲೆ ಡಾ. ಎಲ್‌. ಬಸವರಾಜು 'ಅಪರು: `ಸಂಘಾದಿಸಿದ *ಶಿವದಾಸ ಗೀತಾಂಜಲಿ'ಯನ್ನು ಜೆ. 
ಎಸ್‌.ಎಸ್‌. ಗ್ರಂಥಮಾಲೆಯಿಂದ ಪ್ರ ಪ್ರಕಟಿಸುವ 'ಮೂಲಕೆ ಈ ಸಾಹಿತ್ಯದ ಮಹತ್ವವನ್ನು ಪ್ರಥಮಬಾರಿಗೆ 
ಬೆಳಕಿಗೆ ತಂದುದಲ್ಲದೆ ಅದರ ಮುಂದುವರಿಕೆಯೆಂಬಂತೆ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. 


ಇಂಥ ಒಂದು ವ್ಯಾಪಕ ಯೋಜನೆಯ ಅನುಷ್ಠಾನಕ್ಕೆ ವಿದ್ವಾಂಸರ ನೆರವು ಅಗತ್ಯ, ಕರ್ನಾಟಕದ 
ಬೇರೆ ಬೇರೆ ಭಾಗಗಳ ವಿದ್ವಾಂಸರು ಈ ಕಾರ್ಯದಲ್ಲಿ. ಸಹಕರಿಸಲು ಮುಂದೆ ಬಂದಿರುವುದು ಒಂದು 
ಶುಭಯೋಗ. ಇವರೆಲ್ಲರ ನೆರವಿನಿಂದ ಸ್ವರವಚನ ಸಾಹಿತ್ಯವನ್ನು ಮೊದಲು ಬಿಡಿಯಾದ ಸಂಪುಟಗಳ 
ರೂಪದಲ್ಲಿ ಪ್ರಕಟಿಸುವುದು ಎಂದು ಯೋಜಿಸಲಾಗಿದೆ. ಈ ಯೋಜನೆಯು ಫಲಪ್ರದವಾಗುವ 
ರೀತಿಯಲ್ಲಿ ಎಲ್ಲ ಸ್ಟರವಚನಗಳು ಹಸ್ತಪ್ರತಿಗಳಿಂದ, ಜನಪದರ ಕಂಠಸ್ಥಲಗಳಿಂದ, ಸ್ಮ ತಿಪಟಿಬಗಳಿಂದ 
ಸರ ಬಿಡಿಸಿಕೊಂಡು ಬೆಳಕಿಗೆ ಬಂದ -ಬಳಿಕ ಶ್ರೀ ಶಿವರಾತ್ರೀಶ್ವರ " ಧಾರ್ಮಿಕದಕ್ತಿಯು ಪ್ರಕಬಿಸಿದ 
ಹಾಗೂ ಅನ್ಯರು ಪ್ರಕಬಿಸಿದ ಎಲ್ಲ ಸಂಪತ್ತನ್ನು -ಕ್ರೋಢೀಕರಿಸ ವ್ಯವಸ್ಥಿತವಾಗಿ ವರ್ಗಿಕರಿಸಿ. ಅದನ್ನು 
“ಸಮಗ್ರ ಸ್ವರವಚನಸಾಹಿತ್ಯ ಪ್ರಕಟನ ಯೋಜನೆ'' ಹೆಸರಿನಿಂದ ಸಂಪುಟ ಶ್ರೇಣಿಯಲ್ಲಿ ಹೊರತರಲು 
ಸಂಕಲ್ಪಿಸಲಾಗಿದೆ. 


ಈ ಸಂಕಲ್ಪವು ಈಡೇರುವಂತಾಗಲೆಂದು ಆಶಿಸುತ್ತ, ಇದರಲ್ಲಿ ನೆರವಾದ ಎಲ್ಲರಿಗೂ ಸಕಲ 


ಪ್ರಮುಸನು ಮಾಲ್ಛಸುತ 


ಮಾಸ ಶಿವರಾತ್ರಿ ಶ್ರೀ ಶಿವರಾತ್ರಿ ದೇಶಿಕೇಂದ ದ್ರಸ್ಟಾಮಿಗಳು 
ಆಗಸ್ಟ್‌ ೨೪, ೧೯೯೫ 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An eGangotri Initiative 


ERY : 


ಪ್ರಕಾಶಕರ ನುಡಿ 


ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ವೀರಸಿಂಹಾಸನ ಮಠ - ನಮ್ಮ ನಾಡಿನ ಒಂದು 
ಪ್ರಸಿದ್ಧ ಧಾರ್ಮಿಕಪೀಠ. ಧರ್ಮವನ್ನು ಶರಣಸಿದ್ಧಾಂತದ ವ್ಯಾಪಕ ಅರ್ಥದಲ್ಲಿ ಪರಿಭಾವಿಸಿದ ಈ ಪೀಠವು 
"ದಾಸೋಹ'ಪದವನ್ನು ಕಾಲಕ್ಕೆ ತಕ್ಕಂತೆ ಪ್ರಸ್ತುತಗೊಳಿಸುತ್ತ ಬಂದಿದೆ. ಈ ಪ್ರಯೋಗದ ಒಂದು ಅಂಗ 
'ಸಾಹಿತ್ಯದಾಸೋಹ'. ಆದರ ಫಲವೇ ಜಗದ್ದುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ. ಈ ಗ್ರಂಥಮಾಲೆಯಲ್ಲಿ 
"ಶಿವದಾಸ ಗೀತಾಂಜಲಿ'ಯನ್ನು ಪ್ರಕಾಶನಗೊಳಿಸುವ ಮೂಲಕ ಶರಣರ "ಸ್ವರವಚನಸಾಹಿತ್ಯ' ಪ್ರಕಟನೆಯ 
ಇತಿಹಾಸದಲ್ಲಿ ಶ್ರೀಮಠವು, ಡಾ. ಫೆ. ಗು. ಹಳಕಟ್ಟಿಯವರ ಬಳಿಕ ಇನ್ನೊಂದು ಹೊಸಘಟ್ಟನನ್ನೇ 
ತೆರೆಯಿತು. ಧರ್ಮದಾಸೋಹದ ಜೊತೆಗೆ ಈ ಸಾಹಿತ್ಯದಾಸೋಹದ ಕಾರ್ಯವೂ ಕೂಡ ನಿರಂತರವಾಗಿ 
ಮುಂದುವರಿಯಬೇಕೆಂಬ ಸದುದ್ದೇಶದಿಂದ ಪರಮಪೂಜ್ಯ ಜಗದ್ಗುರು ಡಾ. ಶ್ರೀ ಶಿವರಾತ್ರಿರಾಚೀಂದ್ರ 
ಮಹಾಸ್ವಾಮಿಗಳವರು "ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕದತ್ತಿ'ಯನ್ನು ಸಂಸ್ಥಾಪಿಸಿದರು. ಈ ದತ್ತಿಯ 
ಆಶ್ರಯದಲ್ಲಿ ಸಾಹಿತ್ಯದಾಸೋಡದ ಅಂಗವಾಗಿ ಈಗಾಗಲೇ ಹಲವಾರು ವಿಚಾರಸಂಕಿರಣಗಳನ್ನೂ 
ಸಮ್ಮೇಳನಗಳನ್ನೂ ನೆರವೇರಿಸುತ್ತಾ ಬಂದಿರುತ್ತದೆ. ಉತ್ತಮೋತ್ತಮ ಗ್ರಂಥಗಳನ್ನು ಪ್ರಕಟಿಸಲಾಗುತ್ತಿದೆ. 
ಈ ಗ್ರಂಥಮಾಲೆಯಿಂದ ಆರಂಭಿಸಿದ ಸ್ವರವಚನಸಾಹಿತ್ಯ ಪ್ರಕಟನೆಯ ಮುಂದುವರಿಕೆಯೆಂಬಂತೆ 
"ಮುಪ್ಪಿನ ಷಡಕ್ಟರಿಗಳ ಕೈವಲ್ಯಪದ' ಸಂಪುಟವನ್ನು ಪ್ರಕಟಿಸಿದೆ. ಈಗ ಈ ಪ್ರಯತ್ನಕ್ಕೆ ಪೂರ್ಣ 
ಸ್ವರೂಪವನ್ನು ಕೂಡುವ ಉದ್ದೇಶದಿಂದ ಬೃಹತ್‌ಪ್ರಮಾಣದ "ಸಮಗ್ರ ಸ್ವರವಚನಸಾಹಿತ್ಯ ಪ್ರಕಟನ 
ಯೋಜನೆ'ಯನ್ನು ಕೈಗೆತ್ತಿಕೊಂಡಿದೆ. 

ವೀರಶೈವಸಾಹಿತ್ಯದ ಮಹತೃದ ಪ್ರಕಾರವಾದ ವಚನಸಾಹಿತ್ಯ ಈವರೆಗೆ ಬಹುಮಖ್ಟಿಗೆ 
ಪೂರ್ಣಪ್ರಮಾಣದಲ್ಲಿ ಪ್ರಕಟವಾಗಿದೆ. ವಚನಗಳ ಸಾಹಿತ್ಯಕ, ಸಾಮಾಜಿಕ, ಸೈದ್ಧಾಂತಿಕ ಪ್ರಭಾವಗಳಿಗೆ 
ಮಾರುಹೋದ ವಿದ್ಧಾಂಸರು, ಶರಣರ ಇನ್ನೊಂದು ಮಹತ್ವದ ಪ್ರಕಾರವಾದ "ಸ್ವರವಚನಸಾಹಿತ್ಯ'ದ 
ಪ್ರಕಟಣೆಯ ಕಡೆಗೆ ಅಷ್ಟಾಗಿ ಗಮನ ಹರಿಸಲಿಲ್ಲ. ಈ ಕೊರತೆಯನ್ನು ತುಂಬಿಕೊಡುವ ಮಹೋದ್ದೇಶದಿಂದ 
ಪ್ರಸ್ತುತ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. : 

ತಮ್ಮ ಅನುಭಾವದ ಪಾಚನಪಾತಳಿಗಾಗಿ "ವಚನ'ಗಳನ್ನು ಬರೆದ ಶರಣರು, ಶ್ರವಣಪಾತಳಿಗಾಗಿ 
"ಸ್ವರವಚನ'ಗಳನ್ನು ಬರೆದರು. ಹನ್ನೆರಡನೆಯ ಶತಮಾನದಿಂದ ಇಪ್ಪತ್ತನೆಯ ಶತಮಾನದವರಗೆ 
ನೂರಾರು ಜನ ಶಿವಶರಣರು, ಶಿವಕವಿಗಳು ಸೃಷ್ಠಿಸಿದ ಈ ಸಾಹಿತ್ಯ ಲಿಖಿತ ಮತ್ತು ಮೌಖಿಕ 


ಪರಂಪರೆಯಲ್ಲಿ ಸಾಗಿಬಂದಿದೆ. ಈ ಸಾಹಿತ್ಯವನ್ನು ಸಮಗ್ರವಾಗಿ ಪ್ರಕಟಿಸಲಿರುವ ಪ್ರಸ್ತುತ ಯೋಜನೆಯಲ್ಲಿ , 


ನಾವು ಎರಡು ಹಂಶಗಳನ್ನು ಕಲ್ಪಿಸಿಕೊಂಡಿದ್ದೇವೆ. l 
ಅಪ್ರಕಟಿತ ರೂಪದಲ್ಲಿರುವ ಲಿಖಿತ ಮತ್ತು ಮೌಖಿಕ ಪರಂಪರೆಯ ಎಲ್ಲ ಸ್ವರವಚನಗಳನ್ನು 


CC-0. Jangamwadi Math Collection, Varanasi. An eGangotri Initiative 


‘vi 


ಪ್ರಕಟಿಸುವ ಉದ್ದೇಶ ನಮ್ಮ ಕಣ್ಣಮುಂದಿದೆ. ಇಲ್ಲಿ ಪ್ರಾಚೀನ ಸ್ವರವಚನ *ಕೃತಿ'ಗಳನ್ನು ಪರಿಷ್ಕರಿಸಿ 
ಪ್ರಕಬಿಸುವುದು; ಹಸ್ತಪ್ರತಿಗಳಲ್ಲಿ ಬಿಡಿಬಿಡಿಯಾಗಿ ಸಿಗುವ ಸ್ವರವಚನಗಳನ್ನು ಸಂಗ್ರಹಿಸಿ ಸಂಪುಟರೂಪದಲ್ಲಿ 
ಪ್ರಕಬಿಸುವುದು; ಬೇರೆ ಬೇರೆ ಪ್ರದೇಶಗಳಲ್ಲಿ ಮೌಖಿಕ ಪರಂಪರೆಯಲ್ಲಿ ಸಿಗುವ ಸ್ವರವಚನಗಳನ್ನು ಧ್ವನಿ 
ಮುದ್ರಣ ಮಾಡಿಕೊಂಡು ಸಂಪುಟರೂಪದಲ್ಲಿ ಪ್ರಕಬಿಸುವುದು - ಇದು ಮೊದಲ ಹಂತದ ಪ್ರಕಟನ 
ಕಾರ್ಯ. 

ಹೀಗೆ ಎಲ್ಲ ಮೂಲಗಳಿಂದ ಸಂಗ್ರಹಿಸಿ ನಾವು ಪ್ರಕಟಿಸಿದ ಮತ್ತು ಈಗಾಗಲೇ ಅನ್ಯಸಂಸ್ಥೆಗಳು 
ಪ್ರಕಟಿಸಿದ ಎಲ್ಲ ಸ್ವರವಚನಗಳ ರಾಶಿಯನ್ನು ಒಂದು ಶಿಸ್ತಿಗೆ ಅಳವಡಿಸಿ, ಹದಿನೈದು ಸಂಪುಟಗಳಲ್ಲಿ 
ಏಕಕಾಲಕ್ಕೆ ಪ್ರಕಟಿಸುವುದು ಎರಡನೆಯ ಹಂತದ ಕಾರ್ಯವಾಗಿದೆ. ಈ ಹಂತದ ಒಟ್ಟು ಯೋಜನೆ ಹೀಗಿದೆ; 


ಮೊದಲನೆಯದು ಬಸವೇಶ್ವರರು ಮೊದಲಾದ ಹನ್ನೆರಡನೆಯ ಶತಮಾನದ ಶರಣರ ಬಿಡಿ 

ಸ್ವರವಚನ ಸಂಪುಟ. ಎರಡನೆಯದು ನಿಜಗುಣಶಿವಯೋಗಿ, ಸಪ್ತಕಾವ್ಯದ ಗುರುಬಸವ, ಸರ್ಪಭೂಷಣ 
ಶಿವಯೋಗಿ, ಮುಪ್ಪಿನ ಷಡಕ್ಟರಿ, ಬಾಲಲೀಲಾ ಮಹಾಂತಶಿವಯೋಗಿ, ಮೈಲಾರ ಬಸವಲಿಂಗ ಶರಣರು 
ಇತ್ಯಾದಿ ಪ್ರಸಿದ್ಧ ಸ್ವರವಚನಕಾರರ ಸಂಪುಟ. ಮೂರು, ನಾಲ್ಕು ಮತ್ತು ಐದು ಗುರುಬಸವಾರ್ಯ, 
ಕರಸ್ಥಲದ ನಾಗಿದೇವ, ಮಾಗ್ಗೆಯ ಮಾಯಿದೇವ, ಕೆಸ್ತೂರದೇವ, ಕವಿಲಿಂಗ, ವರತೆಯ ಸೋಮಣ್ಣ, 
ಸೋದೆ ಸದಾಶಿವರಾಯ, ದೊಡ್ಡಷಡಕ್ಷರಿಸ್ಟಾಮಿ, ಜಿಗುನಿಮರುಳದೇವ, ಬೆಂಗಳೂರು ಮುದ್ದೀರಸ್ಥಾಮಿ, 
ಕಾರುಗಹಳ್ಳಿ ಶಾಂತಯ್ಯ, ಶಂಕರದೇವ, ನಿಷ್ಕಲರು, ಮರಿಶಾಂತಬಸವ, ಸೋಮನಕಟ್ಟಿ ಕರಿಬಸವೇಶ್ವರ, 
ಗುರುಗುಂಡಬಸವ - ಇತ್ಯಾದಿ ಅಪ್ರಸಿದ್ಧ ಸ್ವರವಚನಕಾರರ ಸಂಪುಟಗಳು. ಆರು, ಏಳು, ಎಂಟು, 
ಒಂಭತ್ತು ಮತ್ತು ಹತ್ತು ಹಸ್ತಪ್ರತಿಗಳಲ್ಲಿ ಸಿಗುವ ಬಿಡಿಸ್ಟರವಚನ ಸಂಪುಟಗಳು. ಹನ್ನೊಂದು, 
ಹನ್ನೆರಡು, ಹದಿನೂರು, ಹದಿನಾಲ್ಕು ಮತ್ತು ಹದಿನೈದು ಬೇರೆ ಬೇರೆ ಪ್ರದೇಶಗಳಲ್ಲಿ ಮೌಖಿಕ 
ಪರಂಪರೆಯಲ್ಲಿ ಸಿಗುವ ಕಡಕೋಳ ಮಡಿವಾಳಪ್ಪ, ಕೂಡಲೂರು ಬಸವಲಿಂಗಶರಣರು, ನೀರಲಕೇರಿಸ್ಟಾಮಿಗಳು, 
ರಾಂಪುರದ ಬಕ್ಕಪ್ಪ ಮೊದಲಾದವರ ಸ್ವರವಚನ ಸಂಪುಟಗಳು. 

ಈ ಯೋಜನೆ ಶ್ರೀಮಠದ ಸಾಹಿತ್ಯಿಕ ಸಾಧನೆಗಳಲ್ಲಿ ಒಂದು ಮೈಲುಗಲ್ಲು. ಇದು ಪೂರ್ಣಗೊಂಡರೆ 
ನಮ್ಮ ಅವಜ್ಞಿಯಲ್ಲಿ 'ಮುಳುಗಿಹೋಗಿರುವ ಹೊಸ ಸಾಹಿತ್ಯಪ್ರಕಾರವೊಂದು ಸಮಗ್ರ ರೂಪದಲ್ಲಿ 
ಬೆಳಕಿಗೆ ಬರುತ್ತದೆ. ಹಾಗೆ ನೋಡಿದರೆ ಬಹುಸಂಖ್ಯೆ ಜನರ ಮೇಲೆ ಮೋಡಿ ಹಾಕಿದ, ಅವರೆ ವ್ಯಕ್ತಿತ್ವವನ್ನು 
ತೀಡುತ್ತ ಬಂದ ಸಾಹಿತ್ಯಸಮುದಾಯದಲ್ಲಿಯೇ ಹಾಡುಗಬ್ಬಪ್ರಕಾರ ಗಣ್ಯವಾದುದು. ಕನ್ನಡಸಾಹಿತ್ಯದ 
ಮೊದಲಘಟ್ಟದ ರಚನೆಗಳಾಗಿರುವ ಈ ದೇಶೀಯ "ಹಾಡುಗಬ್ಬ'ಗಳನ್ನು "ಓದುಗಬ್ಬ'ವಾದ ಚಂಪೂ 
ಮೊದಲಾದುವು ಮೂಲೆಗೆ ತಳ್ಳಿದವು. ಮುಂದೆ ಹನ್ನೆರಡನೆಯ ಶತಮಾನದಲ್ಲಿ ದೇಶೀ ನೆಲೆಗಳಿಂದ 
ಬಂದ ಶರಣರು ದೇಶೀಪರಂಪರೆಯನ್ನು ಮತ್ತೆ ಸ್ಥಾಪಿಸುವ ಮೂಲಕ, ಮೂಲೆಗುಂಪಾಗಿದ್ದ "ಹಾಡುಗಬ್ಬ' 


, ಪರಂಪರೆಯನ್ನು ಹರಿಗಡಿದು, ಅದಕ್ಕೆ ಲಿಖಿತಸಾಹಿತ್ಯದಲ್ಲಿ ನ್ಯಾಯವಾದ ಸ್ಥಾ ನವನ್ನು ಒದಗಿಸಿಕೊಟ್ಟರು. 


ಇದರಿಂದಾಗಿ ಜೇಡರದಾಸಿಮಯ್ಯ, ಬಸವಣ್ಣ, ಮಹಾದೇವಿಯಕ್ಕ ಮೊದಲಾದ ಶರಣರು ರಚಿಸಿದ 
'ಹಾಡುಗಬ್ಬ' ಪ್ರಕಾರ *ಸ್ವರವಚನ'ವಂಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆಯಿತು. ಬಳಿಕ ' ನಿಜಗುಣ 


CC-0. Jangamwadi Math Collection, Varanasi. An eGangotri Initiative 


ey N 


vii 


ಶಿವಯೋಗಿಗಳಲ್ಲದೆ ವಿಜಯನಗರದ ಪ್ರೌಢದೇವರಾಯನ ಕಾಲದಲ್ಲಿ ಸಪ್ತಕಾವ್ಯದ ಗುರುಬಸವ, 
ಮೊಗ್ಗೆಯ ಮಾಯಿದೇವ, dag, ಲದ ನಾಗಿದೇವ ಮೊದಲಾದ ವೀರಶೈವ ಅನುಭಾವಿಗಳು "ಸ್ವರವಚನ? 
ಪ್ರಕಾರದಲ್ಲಿ ಕೃಷಿ ಮಾಡಿದರು. ಪ್ರೌಢದೇನರಾಯನ ತರುವಾಯ ನೂರು ವರ್ಷ ಗತಿಸುವಲ್ಲಿ ಪಟ್ಟಕ್ಕೆ 
ತು ಕೃಷ್ಣದೇವರಾಯನ ಪರಿಸರದ ಪುರಂದರದಾಸ, ಕನಕದಾಸ ಮೊದಲಾದವರೆಲ್ಲ ಈ ಹಾಡುಗಬ್ಬ 
ಪ್ರಕಾರವನ್ನು ಹರಿಸರ್ವೋತ್ತಮ ನೆಲೆಯಲ್ಲಿ ದುಡಿಸಿ, *ಕೀರ್ತನೆ' ಹೆಸರಿನಲ್ಲಿ ಪ್ರಸಿದ್ಧಿ ಪಡಿಸಿದರು. ಈ 
ದಾಸಸಂಪ್ರದಾಯದ ಎರಡನೆಯ ಘಟ್ಟದಲ್ಲಿ ಪ್ರಸನ್ನವೆಂಕಟಿದಾಸ, ವಿಜಯದಾಸ, ಮಹಿಪತಿದಾಸ 
ಮೊದಲಾದವರು ಹುಟ್ಟಿ "ಕೀರ್ತನೆ ಪ್ರಕಾರವನ್ನು ವಿಪುಲ ಪ್ರಮಾಣದಲ್ಲಿ ಬೆಳೆಸಿದರು. ರತ್ನಾಕರವರ್ಣಿ 
ಮೊದಲಾದ ಚೈನ ಕವಿಗಳು "ಹಾಡು'ಗಳನ್ನು ಬರೆದರು. ಜೈನರ ಹಾಡು, ದಾಸರ ಕೀರ್ತನೆಯ ಜೊತೆ 
ಜೊತೆಗೇ ಕೆಸ್ತೂರದೇವ, ಜಿಗುನಿಮರುಳದೇವ, ಸರ್ಪಭೂಷಣಶಿವಯೋಗಿ, ಮುಪ್ಪಿನಷಡಕ್ಟರಿ, ಮೈಲಾರ 
ಬಸವಲಿಂಗ ಶರಣರು, ಕಡಕೋಳ ಮಡಿವಾಳಪ್ಪ, ಕೂಡಲೂರು ಬಸವಲಿಂಗಶರಣರು ಮೊದಲಾದ 
ವೀರಶೈವ ಅನುಭಾವಿಗಳು "ಸ್ವರವಚನ? ಪರಂಪರೆಯನ್ನು ಮುಂದುವರಿಸಿದರು. ಈ ಎಲ್ಲ ರಚನೆಗಳನ್ನು 
ಒಂದೂ ಬಿಡದಂತೆ ಸಂಗ್ರಹಿಸಿ ಪ್ರಕಟಿಸಿದರೆ "ಕೀರ್ತನ ಸಾಹಿತ್ಯ'ದ ಮಗ್ಗುಲಲ್ಲಿ "ಸ್ವರವಚನ 
ಸಾಹಿತ್ಯ'ವೆಂಬ ಇನ್ನೊಂದು ಪ್ರಕಾರ ಎದ್ದು ಕಾಣುತ್ತದೆ. "ಹರಿಸರ್ವೋತ್ತಮ' ಹಾಡುಗಬ್ಬ ಸಂಪತ್ತಿನ 
ಜೊತೆ "ಶಿವಸರ್ವೋತ್ತಮ' ಹಾಡುಗಬ್ಬ ಸಂಪತ್ತೂ ತೆರೆದುಕೊಳ್ಳುತ್ತದೆ. 
ಪ್ರಾಚೀನಕಾಲದಿಂದಲೂ ಕರ್ನಾಟಕದಲ್ಲಿ ಓದುಗಬ್ಬ ಮತ್ತು ಹಾಡುಗಬ್ಬ ಎಂಬ ಎರಡು 
ಸಾಹಿತ್ಯಪ್ರಕಾರಗಳು ಬೆಳೆದುಬಂದಿವೆ. ಇವುಗಳಲ್ಲಿ ಒಂದು ವಾಚನಪಾತಳಿಯದು, ಸಾಹಿತ್ಯಗುಣ 
ಪ್ರಧಾನವಾದುದು. ಇನ್ನೊಂದು ಶ್ರವಣಪಾತಳಿಯದು, ಸಂಗೀತಗುಣ ಪ್ರಧಾನವಾದುದು. ಆದರೆ 
ಇಂಗ್ಲೀಷರ ಸಂಪರ್ಕದಿಂದಾಗಿ ಸಾಕ್ಷರತೆ ಬೆಳೆದು, ನಮ್ಮಲ್ಲಿ ಓದುಗಬ್ಬದೊಂದಿಗೆ ಹಾಡುಗಬ್ಬವನ್ನೂ 
ವಾಚನಪಾತಳಿಯಲ್ಲಿಟ್ಟು ಅಭ್ಯಾಸ ಮಾಡುವ ಶಪ್ಪುಕ್ರಮ ವರ್ಧಿಸುತ್ತ ನಡೆಯಿತು. ಆಗ ಈ 
ಸ್ಪರವಚನಗಳನ್ನು ದ್ವನಿಮಾಧ್ಯಮದಲ್ಲಿಕೇಳಿ ಸಂಗೀತದ ನೆಲೆಯಲ್ಲಿ ವಿಮರ್ಶಿಸದೆ, ಅಕ್ಬರ ಮಾಧ್ಯಮದಲ್ಲಿ 
ಓದಿ ಸಾಹಿತ್ಯದ ನೆಲೆಯಲ್ಲಿ ವಿಮರ್ಶಿಸುವ ತಪ್ಪುಪದ್ಧತಿ ನಮ್ಮಲ್ಲಿ ಬೆಳೆಯಿತು. ಇದರಿಂದಾಗಿ ಅವು 
ಸಾಹಿತ್ಯಕ ಗುಣ ವಿದೂರ ರಚನೆಗಳೆಂಬ Bedri ಗುರಿಯಾದವು. ನಿಜಸ್ಥಿತಿಯೆಂದರೆ ಈ ಸಾಹಿತ್ಯವನ್ನು 
ಕಿವಿಯಿಂದಲೇ ಕೇಳಿ ವಿಮರ್ಶಿಸುವ ಹೊಸ ವಿಮರ್ಶಾ ಮಾನದಂಡಗಳು ಇಂದು ಬೆಳೆದು ಬರಬೇಕಾಗಿದೆ. 


ಎರಡನೆಯದಾಗಿ ನಾವು ಮಾಡಬೇಕಾಗಿರುವ ಇನ್ನೊಂದು ಕಾರ್ಯವೆಂದರೆ, ಈ ಸಾಹಿತ್ಯದ 
ಪ್ರಸಾರ. ಧ್ವನಿಮಾಧ್ಯಮದ ಸಾಹಿತ್ಯವಾಗಿರುವ ಇದನ್ನು ಸಂಗೀತದ ಮೂಲಕ ಪ್ರಕಬಿಸುವ ವ್ಯವಸ್ಥೆ 
ಮಾಡುವುದು ಅವಶ್ಯವಿದೆ. ಅಂದರೆ ಸಂಗೀತಕಲಾವಿದರಿಂದ ಪ್ರಚುರಪಡಿಸುವ, ಧ್ವನಿಸುರುಳಿಗಳನ್ನು 
ಸಿದ್ಧಪಡಿಸುವ ಮೊದಲಾದ ಚಟುವಟಿಕೆಗಳು ಬೆಳೆದು ಬರಬೇಕಾಗಿದೆ. 


ಹೀಗೆ ಸಮಗ್ರವಾಗಿ ಪ್ರಕಟಿಸುವುದು, ಹೊಸಬಗೆಯ ಮಾನದಂಡದಿಂದ ವಿಮರ್ಶಿಸುವುದು, 
ಸಂಗೀತ ಮಾಧ್ಯಮದಲ್ಲಿ ಪ್ರಸಾರಗೊಳಿಸುವುದು - ಈ ಮೂರೂ ಹಂತಗಳಲ್ಲಿ ಕೆಲಸ ನಡೆದರೆ ಮಾತ್ರ 
"ಸ್ವರವಚನ'ಗಳಿಗೆ ಸರಿಯಾದ ನ್ಯಾಯ ಒದಗುತ್ತದೆ. ಈ ಬಗೆಯ ನ್ಯಾಯವನ್ನು ಒದಗಿಸಿಕೊಡುವ 


CC-0. Jangamwadi Math Collection, Varanasi. An eGangotri Initiative 


vili 


ಮೊದಲನೆಯ ಹಂತವಾಗಿ "ಸಮಗ್ರ ಸ್ವರವಚನ ಸಾಹಿತ್ಯ ಪ್ರಕಟನ ಯೋಜನೆ'ಯನ್ನು ಶ್ರೀಮಠ 
ಕೈಗೊಂಡಿದೆ. 

ಈ "ಸ್ವರವಚನ ಸಾಹಿತ್ಯ ಪ್ರಕಟನ ಯೋಜನೆ'ಗೆ ಪ್ರೋತ್ಸಾಹವನ್ನು ನೀಡಿ, ಸ್ವರವಚನಸಾಹಿತ್ಯ 
ಸಂಪುಟಗಳು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆಯಿಂದ ಪ್ರಕಾಶನಗೊಳ್ಳಲು ಆಶೀರ್ವದಿಸಿದ 
ಪರಮಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ಟಾಮಿಗಳವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. 

ತತ್ತ್ವಕ್ಕೆ ತತ್ತ್ವ, ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ *ಸ್ವರವಚನಸಾಹಿತ್ಯ' ಏಕಕಾಲಕ್ಕೆ ಆತ್ಮಕಲ್ಯಾಣವನ್ನೂ, 
ಸಮಾಜಕಲ್ಯಾಣವನ್ನೂ ಪ್ರತಿಪಾದಿಸುವ ಮಹತ್ವವನ್ನು ಗಳಿಸಿದೆ. ಈ ಮೌಲಿಕ ಸಾಹಿತ್ಯವನ್ನು ಜನತೆಗೆ 
ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇಂತಹದೊಂದು ಆತ್ಯಮೂಲ್ಯವಾದ 
ಯೋಜನೆಯನ್ನು ರೂಪಿಸಿ ಮಾರ್ಗದರ್ಶನ ಮಾಡಿದವರು ನಮ್ಮ ನಾಡಿನ ಹೆಸರಾಂತ ಹಿರಿಯ 
ಸಂಶೋಧಕರೂ, ಪ್ರಾಧ್ಯಾಪಕರೂ ಆದ ಡಾ. ಎಂ. ಎಂ. ಕಲಬುರ್ಗಿ ಅವರು. ಪ್ರಾರಂಭದಲ್ಲಿ ಸುಪ್ರಸಿದ್ಧ 
ಸಾಹಿತಿಗಳಾದ ಡಾ. ಎಜ್‌. ತಿಪ್ಪೇರುದ್ರಸ್ಟಾಮಿಯವರ ನಿರ್ದೇಶನದಲ್ಲಿ ಈ ಯೋಜನೆಯನ್ನು ಕಾರ್ಯ 
ರೂಪಕ್ಕೆ ತರಲು ಯೋಜಿಸಲಾಗಿತ್ತು. ಆದರೆ ಈಗ ಡಾ. ಎಂ.ಎಂ. ಕಲಬುರ್ಗಿಯವರ ನಿರ್ದೇಶನದಲ್ಲಿ 
ಈ ಸಂಪುಟಗಳು ಹೊರಬರುತ್ತಿವೆ. 

ಈ ಯೋಜನೆಯ ಅಂಗವಾಗಿ "ಸ್ವರವಚನಸಂಪುಟ — ಒಂದು' ಇದನ್ನು ಬೆಂಗಳೂರು 
ವಿಶ್ವವಿದ್ಯಾಲಯ, ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಂಪಾದಕರಾಗಿರುವ ಶ್ರೀ ಎಸ್‌. ಶಿವಣ್ಣ ಅವರು 
ಸಂಪಾದಿಸಿ ಸಿದ್ಧಪಡಿಸಿಕೊಟ್ಟದ್ದಾರೆ. ಲಕ್ಷ್ಮಿ ಮುದ್ರಣಾಲಯದ ಶ್ರೀ ಅಶೋಕ್‌ ಕುಮಾರ್‌ ಹಾಗೂ ಅವರ 
ಸಿಬ್ಬಂದಿಯವರು ಅಂದವಾಗಿ ಮುದ್ರಿಸಿಕೊಬ್ಬಿದ್ದಾರೆ. ಈ ಕಾರ್ಯದಲ್ಲಿ ನೆರವಾದ ಎಲ್ಲರಿಗೂ 
ಧನ್ಯವಾದಗಳು. 

ಈ ಕೃತಿಯನ್ನು ಸಹೃದಯರು ಸ್ವಾಗತಿಸುವರುದು ನಂಬಿದ್ದೇವೆ. 

ಪ್ರಕಾಶಕರು 


CC-0. Jdhgamwadi Math Collection, Varanasi. An eGangotri Initiative 


ಮೊದಲ ಮಾತು 


ಜೇಡರ ದಾಸಿಮಯ್ಯ, ಸಕಲೇಶ ಮಾದರಸ, ಬಸವಣ್ಣ, ಅಕ್ಕಮಹಾದೇವಿ ಮೊದಲಾದ 
ಶಿವಶರಣ/ಶರಣೆಯರು ಗದ್ಯಗಂಧಿ ರೂಪವಾದ ವಚನಗಳನ್ನು ರಚಿಸಿದಂತೆ, ಸ್ವರವಚನಗಳನ್ನು 
ರಚಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ವಿದ್ವಾಂಸರು, ಸಂಶೋಧಕರು ಶಿವಶರಣಾದಿಗಳ ಸ್ವರವಚನ 
ಸಾಹಿತ್ಯದ ಪ್ರಕಾರದ ಬಗಗೆ ವಹಿಸಿದ ಆಸಕ್ತಿಯ ಪರಿಣಾಮವಾಗಿ ಹೆಚ್ಚು ಹೆಚ್ಚಾಗಿ ಸ್ವರವಚನಗಳು 
ಬೆಳಕಿಗೆ ಬರತೊಡಗಿವೆ. 


ಡಾ। ಫೆ. ಗು. ಹಳಕಟ್ಟಿಯವರು ಮೈಲಾರ ಬಸಪ್ಪನವರ ಶಿವಾನುಭವ ದರ್ಪಣ (೧೯೨೮) 
ಸೋಮೇಕಟ್ಟಿ ಕರಿವೃಷಭೇಂದ್ರ ಕೈವಲ್ಯ ಪದ್ಯಗಳು (೧೯೩೩) ಕೃತಿಗಳನ್ನು ಪ್ರಕಟಿಸುವ ಮೂಲಕ 
"ಸ್ವರವಚನಗಳನ್ನು ಬೆಳಕಿಗೆ ತರಲು ನಾಂದಿ” ಹಾಡಿದರು. ಬಳಿಕ ಡಾ। ಎಲ್‌. ಬಸವರಾಜುರವರ 
"ಶಿವದಾಸ ಗೀತಾಂಜಲಿ' ಪೀಠಿಕೆ (ಪು. ೭೭-೯೬), ಡಾ! ಎಂ. ಚೆದಾನಂದಮೂರ್ತಿಗಳ (೧೯೭೫) 
"ವಚನ ಸಾಹಿತ್ಯ' (ಪು. ೨೪೩-೪೬) ಡಾ! ವಿ. ಶಿವಾನಂದರ (೧೯೭೮) " ಢದೇಪರಾಯನ ಕಾಲದ 
ಕನ್ನಡ ಸಾಹಿತ್ಯ' (ಪು. ೨೨೪-೩೭) ಡಾ| ವೀರಣ್ಣರಾಜೂರ ಅವರ ಚೆನ್ನವೀರಾರ್ಯರ "ಶಿವಯೋಗ 
ಪ್ರದೀಪಿಕೆ” ಪ್ರಸ್ತಾವನೆ (ಪು. 230೯೦೦೮ ಹಾಗೂ ಡಾ| ಎಂ. ಎಂ. ಕಲಬುರ್ಗಿಯವರ ಮಾರ್ಗ 1 
(ಪು. ೨೬೪-೭೦ಗಳಲ್ಲಿ ಸ್ವರವಚನಗಳ ಹುಟ್ಟು ಬೆಳವಣಿಗೆಗೆ ಸಂಬಂಧಿಸಿದ ವಿವಿಧ ಅಭಿಪ್ರಾಯಗ 
ವಿವರಗಳಿವೆ. 

ಈಗ ನಮಗೆ ತಿಳಿದು ಬಂದಿರುವಂತೆ ಬಸವಣ್ಣನವರ ಹಿರಿಯ ಸಮಕಾಲೀನರಾದ ಸಕಳೇಶ 
ಮಾದರಸರ (ಕ್ರಿ. ಶ. ೧೧೩೦) ಉಪಲಬ್ಧ "ಸಕಲೇಶ' ಅಂಕಿತದ "ತಂಗಾಳಿಗಲಿ E ಲ ? 3 ರು ಮರನೆ' 
ಎಂಬುದು ಅತ್ಯಂತ ಪ್ರಾಚೀನತಮವಾದ ಸ್ವರವಚನವಾಗಿದೆ. 


ಪ್ರಸ್ತುತ ಕೃತಿ "ಸ್ವರವಚನ ಸಂಪುಟ-೧'ರಲ್ಲಿ ೨೬೭ ಸ್ವರವಚನಗಳಿವೆ. ಕಾಲದ ದೃಷ್ಟಿಯಿಂದ 
ಕ್ರಿ. ಶ. ೧೧೬೦ರಲ್ಲಿದ್ದ ಬಸವಣ್ಣನವರ *ವಿಚಾರಪತ್ನಿ' ನೀಲಮ್ಮನಿಂದ ಹಿಡಿದು ಕ್ರಿ. ಶ. ೧೮೭೦ರ 
ಕಾಲದಲ್ಲಿನ ಗುರುಪಾದೇಶನವರೆಗೂ ರಚಿತವಾದ ವಿವಿಧ ಶತಮಾನಗಳ ರಚನೆಗಳಿವೆ. 


ಇಲ್ಲಿನ ಸ್ವರವಚನಗಳಲ್ಲಿ ಕರ್ತೃ ಹತೆಗೂ ಕಾಲ ತಿಳಿದುಬಂದಿರುವ ರಚನೆಗಳ ಸಂಖ್ಯೆ ಆತ್ಯಲ್ಪ. 
ಅಜ್ಞಾತ ಕರ್ತೃಗಳ ಕೃತಿ ಸಂಖ್ಯೆ ನಿಬ್ಬೆರಗುಗೊಳಿಸುವಂತಿದೆ. 
ಸ್ವರವಚನ ಕರ್ತೃಗಳು (ಕಾಲಾನುಗುಣವಾಗಿ) 
ನೀಲಮ್ಮ (೧೧೬೦) 

ಬಸವಣ್ಣನ ಪತ್ನಿ, ಈಕೆಯ ವಚನ/ಸ್ವರವಚನಗಳ, ಅಂಕಿತ "ಸಂಗಯ್ಯ'. ಸದ್ಯದಲ್ಲಿ ಈಕೆಯ" 
೨೮೮ ವಚನಗಳು ಉಪಬಬ್ಧವಿದ್ದು ಪ್ರಕಟವಾಗಿವೆ. 


ಮಹಾಲಿಂಗದೇವ (೧೪೩೦) ನ "ಏಕೋತ್ತರ ಶತಸ್ಥಲ' ಹಲಗೆದೇವಾದಿಗಳ (೧೫೩೦) "ಶೂನ್ಯ 


CC-0. Jangamwadi Math Collection, Varanasi. An eGangotri Initiative 


Xx 


ಸಂಪಾದನೆ', ಗೂಳೂರು ಸಿದ್ಧವೀರನ (೧೬೧೬) “ಶೂನ್ಯ ಸಂಪಾದನೆ', ಚಿಕ್ಕವೀರಹ್ಹೊಡೆಯನ (೧೬೫೦) 

“ಪರಮಮೂಲ ಜ್ಞಾನ ಷಟ್ಟಲ'', ಮಹತ್ತದೇವನ (೧೭೦೦) "ವೀರಶೈವ E ತ್ರೈಲೋಕ್ಯ 3 ಚೆಂಶಾಮಣಿ' 
ಹಾಗೂ ಸ್ವರವಚನಗಳ ಸಂಕಲನ ರೂಪದ ಕೃತಿಗಳಾದ ಕಂಬಾಳ ಶಾಂತಮಲ್ಲೇಶನ "ಗಣವಚನ 
ರತ್ನಾವಳಿ' ಮತ್ತು ಚೆನ್ನವೀರಾರ್ಯನ "ಶಿವಯೋಗ ಪ್ರದೀಪಿಕೆ'ಗಳಲ್ಲಿ ನೀಲಮ್ಮನ ಸ್ವರವಚನಗಳಿವೆ. 

ಪ್ರಸ್ತುತ ಕೃತಿಯ ಕ್ರಮಾಂಕ ೨೪೪ರಲ್ಲಿ ಈಕೆಯ ಸ್ವರವಚನವಿದೆ. 

ಕರಸ್ಥಲದ ನಾಗಿದೇವ (೧೪೩೦) 

| ಕರಸ್ಫಲದ ನಾಗಲಿಂಗನೆಂಬ ಹೆಸರು ಉಂಟು. ವಿಜಯನಗರದ ಇಮ್ಮಡಿ ಪ್ರೌಢದೇವರಾಯನ 
(೧೪೧೯-೪೭) ಕಾಲದಲ್ಲಿನ ನೂರೊಂದು ವಿರಕ್ತರ ಸಮುದಾಯದಲ್ಲೊಬ್ಬ. ಈತನ ಕೃತಿಗಳಲ್ಲಿನ 
ಅಂಕಿತ ಗುರುಶಾಂತ / ನಿಜಗುರುಶಾಂತ. i 


ಕೃತಿಗಳು 

- ಅಕ್ಬರದ ಚೌಪದನ (೨೧) 

". ಕರಸ್ಥಲದ ನಾಗಿದೇವ ತ್ರಿವಿಧಿ (೩೧) 

— ಕಾಲಜ್ಞಾನ (೨೫) 

— ಮಡಿವಾಳಯ್ಯಗಳ ತಾರಾವಳಿ (೨೭) 

— ಮಲ್ಲಿಕಾಮಾಲೆ (೧೧ ವೃತ್ತ) 

- ಲಿಂಗ ನಿಜಸ್ಥಲ ತ್ರಿವಿಧಿ (೭-೩೧೨) 

— ಶಾಂತ ಶತಕ (೧೦೮ ಕಂದ) 

— ಶಿವಜ್ಞಾನಾಂಜನ ರತ್ನಮಾಲೆ (೧೭೭- ತ್ರಿಪದಿ) 

- ಸ್ವರವಚನ 

ಈತನ ಸ್ಪರವಚನಗಳು ಕಂಬಾಳ ಶಾಂತಮಲ್ಲೇಶನ (೧೬೦೦) "ಗಣವಚನ ರತ್ನವಳಿ' ಹಾಗೂ 
ಚೆನ್ನವೀರಾರ್ಯನ (೧೬೦೦) "ಶಿವಯೋಗ ಪ್ರದೀಪಿಕೆ'ಗಳಲ್ಲಿವೆ. 

ಪ್ರಸ್ತುತ ಸಂಪುಟದ ಕ್ರಮಾಂಕ ೧೬೩ರಲ್ಲಿ ಈತನ ಸ್ವರವಚನವಿದೆ. 
ಮಗ್ಗೆಯ ಮಾಯಿದೇವ (೧೪೩೦) 7 


ಐಪುರದ ಸೋಮನಾಥನ ಭಕ್ತ. ವಿಜಯನಗರದ ಗಜವೇಂಟಿಕಾರ ಇಮ್ಮಡಿ ಪ್ರೌಢದೇವರಾಯನ 
(ಕ್ರಿ. ಶೆ. ೧೪೧೯-೧೪೪೭) ಸಮಕಾಲೀನ. ಶಿವಾಗಮ ನಿಷ್ಣಾತ. ತಂದೆ ನಾಕರಾಜನ ಶಿಷ್ಯ ಸಂಗಮೇಶ್ವರ. 
ಕಲ್ಯಾಣದ ಎಂಬ ಹೆಸರೂ ಇವನಿಗುಂಟು. ಷಟ್ಸಿ 4 ಬ್ರಹ್ಮಿಯಾದ ಮಾಯಿದೇವ ಕನ್ನಡ, 
ಸಂಸ್ಕೃತಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾನೆ. ಈತನ ಕೃತಿಗಳ ಅಂಕಿತ ಐಪ್ಪರಿ ಸೋಮನಾಥ. 


ಕೃತಿಗಳು 
- ಏಕೋತ್ತರ ಶಶಸ್ಥಲದ ಷಟ್ಟದಿ (೧೧೫ ವಾ. ಷೆ) 
= ಮಗ್ಗೆಯ ಮಾಯಿದೇವ ವಚನ (ಸ್ವರವಚನ) 


CC-0. Jangamwadi Math Collection, Varanasi. An eGangotri Initiative 


- ಶತಕತ್ರಯ (ವೃತ್ತ) 
: ಇ ಷಟ್ಸ 9೮ ಗದ್ಯ (ರಗಳೆ) 

ಸಂಸ್ಕೃತದಲ್ಲಿ 

- ಅನುಭವ ಸೂತ್ರ 

- ಪ್ರಭುಗೀತೆ (ಅಲ್ಲಮಪ್ರಭುಗಳ ವಚನಗಳ ಅನು) 

- ವಿಶೇಷಾರ್ಥ ಪ್ರಕಾಶಿಕೆ 

— ಕಾರಣಾಗಮದ ನಾಂದ್ಯವೆಂಬ ಕೃತಿ ಈತನಿಗೆ ಆರೋಪಿತವಾಗಿದೆ. 

ಈತನ ಸ್ವರವಚನಗಳು ಕಂಬಾಳ ಶಾಂತಮಲ್ಲೇಶನ (೧೬೦೦) "ಗಣವಚನ ರತ್ನಾವಳಿ? ಮತ್ತು 
ಚೆನ್ನವೀರಾರ್ಯನ (೧೬೦೦) "ಶಿವಯೋಗ ಪ್ರದೀಪಿಕೆ'ಗಳಲ್ಲಿವೆ. 

ಪ್ರಸ್ತುತ ಸಂಪುಟದಲ್ಲಿ ಈತನ 3 ಸ್ವರೆ ವಚನಗಳು ಕ್ರಮಾಂಕ ೪೧-೪೩ರಲ್ಲಿವೆ. 
ಕವಿ ಲಿಂಗ (೧೪೯೦) 

ವಿಜಯನಗರದ ಸಾಳುವ ನರಸಿಂಹನ (1487-97) ಆಸ್ಥಾ ನ ಕವಿ, ಇವನನ್ನು "ಪರಬ್ರಹ್ಮ ಚರಿತೆ? 
ಕಾರ ಅಹೋಬಲದಾಸ (ಸು. ೧೭೦೦) ಹಾಗು ಹಂಪೆಯ ಚರಪತಿ ಮಹಲಿಂಗಸ್ಟಾಮಿ (೧೭೦೦) "ಬಾಲ 
ಕುಮಾರರಾಮನ ಸಾಂಗತ್ಯ'ಗಳಲ್ಲಿ ಹೆಸರಿಸಿದ್ದಾರೆ. ಈತನ ಸ್ವರವಚನಗಳ ಅಂಕಿತ "ಕಪಿನಿಪತಿ', 
"ಕಫಿನಿಪತಿ ನಂಜುಂಡಲಿಂಗ' ಇ. 
ಕೃತಿಗಳು 

— ನಂಜುಂಡೇಶ್ಚರನ ಜಾತ್ರೆಯ ತಾರಾವಳಿ 

- ಲಿಂಗಾಂಗ ಸಮರಸದ ಪಾರಿಜಾತ 

— ಸ್ವರವಚನಗಳು (೧೩೦ಕ್ಕೂ ಮೀರಿ) 

ಈಶನ ನಾಲ್ಕು ಸ್ವರವಚನಗಳು ಕ್ರಮಾಂಕ ೪೪--೭ರಲ್ಲಿವೆ. 


ಕಾರುಗಹಳ್ಳಿ ಶಾಂತಯ್ಯ (೧೫೩೩) 


"ಗುರುಶಾಂಶಲಿಂಗ' ಅಂಕಿತದ 6 ಸ್ವರಚನೆಗಳು ಉಪಲಬ್ಧವಿದೆ. ಈತನನ್ನು ಸಿದ್ಧನಂಜೇಶ 
(೧೬೦೦) "ಗುರುರಾಜ ಚಾರಿತ್ರ' (೧೬--೧೫)ದಲ್ಲಿ ಉಲ್ಲೇಖಿಸಿದ್ದಾನೆ. ಕ್ರಿ. ಶ. ೧೫೩೩ರ ಶಾಸನ ಈತನನ್ನು 
ಹೆಸರಿಸಿದೆ. : 


ಪ್ರಸ್ತುತ ಸಂಪುಟದ ಕ್ರಮಾಂಕ ೯೫ರಲ್ಲಿ ಈತನ ಸ್ವರವಚನವೊಂದಿದೆ. 
ರತ್ನಾಕರ (೧೫೫೭? 


"ಭರತೇಶ ವೈಭವ'ದ ಕರ್ತೃ ರತ್ನಾಕರವರ್ಣಿ ವೀರಶೈವನಾಗಿದ್ದ ಕಾಲದಲ್ಲಿ "ಜ್ಯೋತಿರ್ಮಯ 
ಲಿಂಗ' ಅಂಕಿತದಲ್ಲಿ ರಚಿತವಾದ ಸ್ವರಚವನವಿರಬೇಕೆಂದೆನಿಸುತ್ತದೆ. ಹಸ್ತಪ್ರತಿಯಲ್ಲಿನ ಕೃತಿಯ 
ಆದಿಯಲ್ಲಿ "ರತ್ನಾಕರ ವಚನ'ವಂದಿದೆ. 


CC-0. Jangamwadi Math Collection, Varanasi. An eGangotri Initiative 


xii 


ಪ್ರಸ್ತುತ ಸಂಪುಟದಲ್ಲಿ ಕ್ರಮಾಂಕ ೧೪೫ರಲ್ಲಿ ಸ್ವರವಚನವಿದೆ. 


ಶಂಕರದೇವ (೧೫೮೦) 
ತುಮಕೂರು ಜಿಲ್ಲೆ ದೇವರಾಯನದುರ್ಗದ ನಿವಾಸಿ. "ಗುರುಶಂಕರೇಶ್ವರ ಶತಕ'ದಲ್ಲಿ (ವೃತ್ತ-೪೫) 
ತೋಂಟಿದ ಸಿದ್ದಲಿಂಗರ ಪರೋಕ್ಷ ರೀತಿಯ ಉಲ್ಲೇಖವಿದೆ. ಈತ ರಗಳೆ, ಕಂದ, ವೃತ್ತ, ದಂಡಕ, ವಾರ್ಧಕ 
ಷಟ್ಪದಿ ಹಾಗೂ ಸ್ವರವಚನಗಳನ್ನು ರಚಿಸಿದ್ದಾನೆ. ಈಶನ ೧೨೪ ಸ್ವರವಚನಗಳು ಪ್ರಕಟವಾಗಿದ್ದು 
ಅಲ್ಲಿಲ್ಲದ ೫ ಸ್ಪರವಚನಗಳು ಪ್ರಸ್ತುತ ಸಂಪುಟದ ಕ್ರಮಾಂಕ ೨೦೯-೧೪ರಲ್ಲಿವೆ. 
ಈತನ ಸ್ವರವಚನಗಳು ಕಂಬಾಳದ ಶಾಂತಮಲ್ಲೇಶನ (೧೬೦೦) "ಗಣವಚನ ರತ್ನಾವಳಿ' 
ಚೆನ್ನವೀರಾರ್ಯನ (೧೬೦೦) "ಶಿವಯೋಗ ಪ್ರದೀಪಿಕೆ” ಮತ್ತು ಅಜ್ಞಾನ ಸಂಕಲನಕಾರನ (ಸು. ೧೮೦೦) "ಬಿಡಿ 
ಸ್ವರವಚನಗಳು' ಕೃತಿಗಳಲ್ಲಿ ಉಲ್ಲೇಖಗೊಂಡಿವೆ. 
ಗುರುಬಸವಯ್ಯ (೧೫೮೦) 
ವೀಣೆ ಗುರುಬಸವಯ್ಯನೆಂದು ಪ್ರಸಿದ್ಧಿ ಪಡೆದಿದ್ದಾನೆ. ಈತನ ಗುರುಪರಂಪರೆ ಹೀಗಿದೆ - 
ನಿರಂಜನಗುರು ಚೆನ್ನಬಸವ ಶಿವಯೋಗೀಶ್ಚರ D ಹರದನಹಳ್ಳಿಯ ಪ್ರಭುಲಿಂಗ ಗುರುಸ್ಟಾಮಿ > 
ವಿಜಾನಂದಗುರು ಚೆನ್ನಯ್ಯ > ಗುರುಸಿದ್ಧವೀರೇಶ್ವರದೇವರು > ಗುರುಬಸಪಯ್ಯ 
ಈತನ ಸ್ವರವಚನಗಳ ಅಂಕಿತ ಗುರುಬಸವ. ಈತನ 176 ಸ್ವರವಚನ ಹಾಗೂ 87 ಸ್ವರ 
ಬೊಲ್ಚಿಗಳನ್ನು ಶ್ರೀ ಮೊರಬದ"ಮಲ್ಲಿಕಾರ್ಜುನ ಆವರು ಪ್ರಕಬಿಸಿದ್ದಾ . ॥ 
ಈತನ € , 
ಸರು ಕಂಬಾಳ ಹಾದ (೧೬೦೦) "ಗಣವಚನ ರತ್ನಾವಳಿ ಯಲ್ಲೂ 
ಚೆನ್ನವೀರಾರ್ಯ (೧೬೦೦) "ಶಿವಯೋಗ ಪ್ರದೀಪಿಕೆ ಯಲ್ಲೂ ಉದಾಹರಿಸಿರುವರು. 
ಅಪ್ರಕಟಿತ ೩ ಸ್ವರವಚನಗಳು ಪ್ರಸ್ತುತ ಸಂಪುಟಿದ ಕ್ರಮಾಂಕ ೮೯, ೯೧-೨ ರಲ್ಲಿವೆ. 
ವಿರಕ್ತ ತೋಂಟದಾರ್ಯ (೧೬೧೬) 


ಪರ್ವಶೇಂದ್ರನ ಕರಜಾತ. ಗೂಳೂರು ಸಿದ್ಧವೀರೇಶ್ವರನ ದಯಾಪಾತ್ರ. ಈತನಿಗೆ ತೋಂಟದ 
ಸಿದ್ಧಲಿಂಗದೇಶಿಕನೆಂಬ ಹೆಸರಿದೆ. ಈತನ ಕೃತಿಗಳಲ್ಲಿ "ನಿರಂಜನಲಿಂಗ'ವೆಂಬ ಅಂಕಿತವಿದೆ. ಕನ್ನಡ 
ಸಂಸ್ಕೃತಗಳಲ್ಲಿ ಕೃತಿ ರಚಿಸಿದ್ದಾನೆ. 
ಕೃತಿಗಳು 

— ಕರ್ಣಾಟಕ ಶಬ್ದಮಂಜರಿ (೧೨೦ ವಾ. ಷು) 

- ಪಾಲ್ಕುರಿಕೆ ಸೋಮೇಶ್ವರ ಪುರಾಣ (ವಾ. ಷು 

= ಸಿದ್ದೇಶ್ವರ ಪುರಾಣ (ವಾ. ಷೆ) 

— ಚಿದಾನಂದ ಸಿಂಧು (ಚಂಪು) 

- ಮಗ್ಗೆಯ ಮಾಯಿದೇವ ಶತಕತ್ರಯ ಖೀಕೆ 

= ಮನೋವಿಜಯ (ಗುರುಬಸವ) ಬೀಕೆ 


CC-0. Jangamwadi Math Collection, Varanasi. An eGangotri Initiative 


a (ಜಾಜಿ ee pO 


xiii 


— ತೋಂಟದಾರ್ಯ ರಗಳೆ 

— ದೇವಿಯರ ಸಹಸ್ರನಾಮ (೪೪ ವಾ. ಷು 

— ನಿರಂಜನ ಶತಕಂ (ವೃತ್ತ). 

-— ಸರ್ವಮಂಗಳೆ ಶತಕ (ವೃತ್ತ) 

— ಸಿದ್ಧಲಿಂಗೇಶ್ವರ ಶತಕ (ವೃತ್ತ) 

— ನಿರಂಜನಲಿಂಗೆ ಶತಕ (ಕಂದ) ; 

— ಶಿಪಸಹಸ್ಪ್ರನಾಮ (೨೫ ವಾ. ಷು 

— ಶೈವಸಂಜೀವಿನಿ (ಟೀಕೆ) 

- ಸ್ವರವಚನ 
ಸಂಸ್ಕೃತದಲ್ಲಿ 

- ಕೈಪಲ್ಯಸಾರ 

- ಬಸವೇಶ್ವರ ಸಹಸ್ರ ನಾಮಾವಳಿ 

- ಷಬ್ಟಿಲಜ್ಞಾನ ಚೆಂತಾಮಣಿ 

ಪ್ರಸುತ್ತ ಸಂಪುಟದಲ್ಲಿ ಈತನ ೩ ಸ್ವರವಚನಗಳು ಕ್ರಮಾಂಕ ೧೬೫-೬೭ರಲ್ಲಿವೆ. 
ಎಳಂದೂರು ಷಡಕ್ಟರದೇವ (೧೬೫೫-೭೭) 


ದನುಗೂರು ಮಠಾಧೀಶ ಚಿಕವೀರದೇಶಿಕನ ಶಿಷ್ಯ. ಹದಿನಾಡ ಮುದ್ದುಭೂಪ (೧೬೫೪) 
ಮೈಸೂರು ಚೆಕದೇವರಾಜ (೧೬೭೨-೧೭೦೪) ಕೆಳದಿ ಭದ್ರಪ್ಪ ನಾಯಕ (೧೬೬೧-೬೩), ಕೆಳದಿ 
ಸೋಮಶೇಖರ ನಾಯಕ (೧೬೬೩-೭೧), ಕೆಳದಿ ಚೆನ್ನಮ್ಮಾಜಿ (೧೬೭೧-೯೭) ಯರ ಸಮಕಾಲೀನ. 
ಉಭಯಭಾಷಾ ವಿಶಾರದ. ಕನ್ನಡದ ಕೃತಿಗಳಲ್ಲಿ "ಶಿವಲಿಂಗ' ಅಂಕಿತವಿದೆ. ಈತನ ಬಗೆಗೆ "ಚರಮ 
ಗೀತೆ'ಯೊಂದು ಇಮ್ಮಡಿ ಗುರುಸಿದ್ಧಸ್ಟಾಮಿಗಳಿಂದ ರಚಿತವಾಗಿದೆ. 
ಕೃತಿಗಳು ಶೆ 

— ರಾಜಶೇಖರ ವಿಳಾಸ (ಚಂಪು) 

— ಶಬರ ಶಂಕರ ವಿಳಾಸ (ಚಂಪು 

— ಬಸವರಾಜ ವಿಜಯ (ಚಂಪು 


- ಮಂತ್ರಮಹಕೃದ ರಗಳೆ 


- ಗುರು ರಗಳೆ 
ಈತನ ೩ ಸ್ವರವಚನಗಳು ಕ್ರಮಾಂಕ ೨3೫- ೨೭ರಲ್ಲಿವೆ. 
ಸೋದೆ ಸದಾಶಿವರಾಜ (೧೬೭೪-೧೭೧೭) 


ಸೋದೆಯ ಮಳೆಯ ಬಗೆಯ ಹಿರಿಯಮಠದ ಗುರು ನಂದೀಶನ ಶಿಷ್ಯ. ಕನ್ನಡ/ಸಂಸ್ಕ ಗಳಲ್ಲಿ 
ಕೃತಿ ರಚಿಸಿದ್ದಾನೆ. ಈತನ ಕೃತಿಗಳ ಅಂಕಿತ "ಗುರುನಂದೀಶ'. 


CC-0. Jangamwadi Math Collection, Varanasi. An eGangotri Initiative 


xiv 


— ಉಳುವೆಯ ಮಹಾತ್ಮೆ (೭೩ ಕಂದ + ವಾ.ಷೆ. 1 ವೃತ್ತ) 

— ಕಲಹ ಕೇತಯ್ಯಗಳ ಲಕ್ಷಣ (ಗ + ಕಂ) 

- ಖಡ್ಗ ಪ್ರಬಂಧ (೩೮) 

— ಜಾವಡಿ (ಹಾ) 

- ಜೊಗುಳ ಪದ 

- ತ್ರಿವಿಧಿ 

— ನವರಸ ಜಕ್ಕಿಡೆ (ಹಾ) 

— ನಂದೀಶ್ವರ ಅಷ್ಟಕ [ಈಶಾಧೀಶ್ವರ.....] (೮ ವೃ) 

- ನಂದೀಶ್ವರ ಅಷ್ಟಕ [ವರವನ್ನಿತ್ತು... (೮ ವೃ 4 ೧ ಶ್ಲೋ) 

— ಪಂಚವಿಂಶತಿ ಲೀಲೆಯ ಮಂಗಳಾಷ್ಠಕ (೧೦ ವೃ) 

- ಪಂಚವಿಂಶತಿ ಲೀಲೆಯ ಮೂಲಪದ್ಯ (ಕಂ + ವೃ) 

— ಪಂಚಿವಿಂಶತಿ ಲೀಲೆಯ ರಗಳೆ 

- ಪ್ರಭುಲಿಂಗಲೀಲೆಯ ಜಾವಡಿ (ಹಾ) 

— ಭಿಕ್ಷಾಟನ ಲೀಲೆಯ ಕಂದ (ಕಂ + ಶ್ಲೋ 

— ಮಹಾಚತುರಂಗ ಲಕ್ಷಣ 

- ರಾಗಮಾಲಿಕೆ 

— ವಿನಾಯಕ ಮಂಗಳಾಷ್ಟಕ (೧೦ ವೃ) 

- [ಶಿವ] ಮಂಗಳಾಷ್ಟಕ (೯ ವೃ) 

— ಸದಾಶಿವ ನೀತಿ (ಕಂ) 

— ಸದಾಶಿವರಾಜೀಯ (ಬೀ + ಷ. ಇ) 

— ಸಮಸ್ಯಾಪೂರಣ ವೃತ್ತ ಕಂದ (೩೪) 

- ಸ್ವರವಚನ 

— ಹಾಲಾಸ್ಯ ಪುರಾಣ (ಭಾ. ಷು) 

ಸಂಸ್ಕೃತದಲ್ಲಿ ಶಂಕರಾರಾಧ್ಯ (೧೫೦೦)ನ "ಬಸವ ಪುರಾಣ'ಕ್ಕೆ ಪೀಕೆ ಬರೆದಿದ್ದಾನೆ. 
ಕ್ರಮಾಂಕ ೧೫೭--೬೦ರಲ್ಲಿ ಈತನ ೪ ಸ್ವರವಚನಗಳಿವೆ. 

ಇಮ್ಮಡಿ ಗುರುಸಿದ್ಧ (?-೧೭೨೯) 

ಚಿತ್ರದುರ್ಗ ಶೂನ್ಯಸಿಂಹಾಸನದ ಮೂಲಕರ್ಯ ಮುರಿಗೆ ಶಾಂತವೀರಸ್ಥಾಮಿಗಳ (72-೧೭೦೩) 
ಶಿಷ್ಯ. ಉಭಯ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತ. ಈತನಿಗೆ ತೆಲುಗು, ಉರ್ದು ಮೊದಲಾದ ಭಾಷೆಗಳು 


ತಿಳಿದಿದ್ದವು. ಈತ ಕನ್ನಡ/ಸಂಸ್ಕೃತಗಳಲ್ಲಿ ಕ್ರಮವಾಗಿ ೨೩ ಹಾಗೂ ೩ ಕೃತಿಗಳನ್ನು ರಚಿಸಿದ್ದಾನೆ. ಈತನ 
ಅಂಕಿತ “ಶಿವಲಿಂಗ'. 


CC-0. Jangamwadi Math Collection, Varanasi. An eGangotri Initiative 


ಕೃತಿಗಳು 
— ಉದ್ಧರಣೆಯ ವಾರ್ಧಿಕ (೩೯) 
= ಕನ್ನಡ ವಿರೂಪಾಕ್ಷ ಪಂಜಾಶಿಕೆ (ಭಾ. ಷೆ) 
- ಕರಣ Bari ಬೀಕೆ 
- ಕೈವಲ್ಯ ಸೋಪಾನ ನಾಮೈಕೋತ್ತರ ಶತಸ್ಥಲ (೧೦೧ ಹಾಡು) 
— ಕೊರವಂಜಿ ಕಟ್ಟಳೆ 
- ಪರಮತ ಖಂಡನದ ವಾರ್ಧಿಕ ಷಟ್ಟದಿ 
- ಪಾದಸ್ತೋತ್ರ (ಹಾಡು) 
- ಬಿಜ್ಜಾಂಬ ಚರಿತೆ (ಯಕ್ಷಗಾನ) 
= ಮಿಶ್ರಾರ್ಪಣ ವಾರ್ಧಿಕ 
- ಮುರಿಗೆ ತಾರಾವಳಿ 
— ಯೋಗಕಲಾಪಸಾರ (ಭಾ. ಷು) 
- ಲಿಂಗಾಚಾರ ರಚನಾಗಮ ಬೀಕೆ 
- ಶಿವಮತ ಪ್ರತಿಷ್ಠಾಪನ ವಾರ್ಥಿಕ 
— ಶಿವರಹಸ್ಯ ಪುರಾಣ (ಭಾ. ಷು) 
- ಶಿವಲಿಂಗ ನಾಂದ್ಯ (೨೫ ಭಾ. ಷ. + ವಾ. ಷು) 
- ಶಿವಲಿಂಗ ಮಹಿಮಾ ಷಟ್ಟದಿ (೧೦೫ ವಾ. ಷು) 
— ಶಿಪಾಧಿಕ್ಯ ತಿಲಕ (ಅಲಭ್ಯ) x 
— ಶೂನ್ಯಮಂತ್ರ ಗೋಪ್ಯ (೨೦೯ ವಚನ) 
- ಸೈಂದಕಲ್ಯಾಣ (ಚೌಪದಿ) 
- ಹಾಡುಗಳು (ಇ ಸ್ವರವಚನ) 
— ಹಾಲಾಸ್ಯ ಪುರಾಣ (ಚಂ) 
- ಹೋಳಿಪದ 
ಸಂಸ್ಕೃತದಲ್ಲಿ 
— ಚಾಮರವೃತ್ತ (೩ (ಅಥವಾ ೫) ವೃತ್ತ) 
= ಪ್ರಭುಲೀಲಾ 
- ನಂದೀಶ್ವರ ದಂಡಕ 
ಕ್ರಮಾಂಕ 3೨9೮-೪೧ರಲ್ಲಿ ಈತನ ೧೪ ಸ್ವರವಚನಗಳಿವೆ. 
ಸೋದೆ ಬಸವಲಿಂಗರಾಜ (೧೬೯೭-೧೭೪೫) 


ಸೋದೆ ಸದಾಶಿವರಾಜ (೧೬೭೪-೧೭೧ಬನ ಮಗ. ಇ. ಗುರುಸಿದ್ಧಸ್ಥಾಮಿಗಳು ಈತನ 
ಕೋರಿಕೆಯಂತೆ "ಶಿವರಹಸ್ಯ ಪುರಾಣ'ವನ್ನು ಭಾಮಿನೀ ಷಟ್ಪದಿಯಲ್ಲಿ ಅನುವಾದಿಸಿದ್ದಾರೆ. 


ಟ್‌ 


CC-0. Jangamwadi Math Collection, Varanasi. An eGangotri Initiative 


ಕೃತಿಗಳು 
= ಶ್ರೀ ಗುರುಸಿದ್ದೇಶ್ವರ ಸ್ತೋತ್ರಾಷ್ಠಕ (೯ ಕಂದ) 
- ಸ್ವರವಚನ : 
ಉಳುವೆ ಕ್ಷೇತ್ರದ ಮಹಿಮೆಯನ್ನು ನಿರೂಪಿಸುವ ಈತನ ಸ್ವರವಚನ ಕ್ರಮಾಂಕ ೩೮ ರಲ್ಲಿದೆ. 
ಕೆಸ್ತೂರದೇವ (೧೭೦೦) 


"ಅಭಿನಯ ಅಲ್ಲಮ'ರೆಂದೆನಿಸಿದ ಎಡೆಯೂರು ಸಿದ್ಧಲಿಂಗ (೧೫೬೧) ಶಿವಯೋಗಿಗಳ. ಹೆಸರನ್ನೇ 
ತನ್ನ ಸ್ವರವಚನಗಳಿಗೆ ಅಂಕಿತವಾಗಿ ಬಳಸಿಕೊಂಡ ಕೆಸ್ತೂರದೇವನ ಸ್ವರವಚನಗಳ ಅಂಕಿತ "ಗುರು 
ಸಿದ್ಧಲಿಂಗ'. ಈತನ 113 ಸ್ವರವಚನಗಳನ್ನು ಡಾ| ಎಂ. ಎಸ್‌. ಸುಂಕಾಪುರ ಆವರು ಪ್ರಕಟಸಿದ್ದಾರೆ. 
ತುಮಕೂರು ಜಿಲ್ಲೆಯ ಕೆಸ್ತೂರಿನ ನಿವಾಸಿಯೆನಿಸುತ್ತದೆ. ಗುರುಸಿದ್ಧಲಿಂಗ ಅಂಕಿತದ ಗುರುಸಿದ್ಧಲಿಂಗೇಶ್ವರ 
ಕ್ರಿವಿಧಿ' ಸಹ ಈತನ ಮತ್ತೊಂದು ರಚೆನೆಯಂದೆನಿಸುತ್ತದೆ. 


ಕ್ರಮಾಂಕ ೯೮-೯೯ರಲ್ಲಿ ಈತನ ಎರಡು ಸ್ವರವಚನಗಳಿವೆ. 
ಕವಿ ಶಿವಲಿಂಗದೇವ (೧೭೦೩) 


ಮುರಿಗೆ ಶಾಂತವೀರಸ್ಥಾಮಿಗಳ (?-೧೭೦೩) ಸಮಕಾಲೀನ. ಸ್ಥಾಮಿಗಳ ಸ್ತುತಿ ಈತನ 
ಸ್ವರವಚನದ ವಸ್ತು. ಕ್ರಮಾಂಕ ೧೯೦ರಲ್ಲಿ ಈತನ ಸ್ವರವಚನವಿದೆ. 


ಸೋಮೇಕಟ್ಟಿ ಅಯ್ಯ (ಸು. ೧೭೩೦) 

"ಸಂಗಮದೇವ' ಅಂಕಿತದ ಸ್ವರವಚನವೊಂದು ಲಭ್ಯವಿದ್ದು ಅದರ ಆದಿಯಲ್ಲಿ "ಸೋಮೇಕಟ್ಟಿ 
ಆಯ್ಯಗಳ' ಎಂದಿದೆ. ಈತ ಚೇಲಾಳಪರಂಪರೆಯವನು. 

ಕ್ರಮಾಂಕ ೨೪೫ ರಲ್ಲಿ ಈತನ ಸ್ವರವಚನವಿದೆ. 
ಹಾಗಲವಾಡಿ ಮುದ್ದೀರಸ್ಥಾಮಿ (?-೧೭೩೮) 


ಪ್ರಾರಂಭದಲ್ಲಿ ಬೆಂಗಳೂರಿನಲ್ಲಿದ್ದ ಮುದ್ದೀರ ಸ್ವಾಮಿಗಳು ಅನಂತರ ಹಾಗಲವಾಡಿ ಮುದಿಯಪ್ಪ 
ನಾಯಕನ (೧೭೨೦-೪೦) ಕೋರಿಕೆಯಂತೆ ಹಾಗಲವಾಡಿಗೆ ತರಳಿ ರಾಜಗುರುಗಳಾಗಿದ್ದು, ಅಲ್ಲಿಯೇ 
ಕ್ರ. ಶ. ೧೮೩೮ರಲ್ಲಿ ಲಿಂಗೈಕ್ಯರಾದರು. - 
ಚೆನ್ನವೀರಕವಿ (ಸು. ೧೮೩೮) ಈ ಸ್ಥಾಮಿಗಳ ಜೀವನ ಚೆತಣವನೇ ಪಸ್ತುವಾಗುಳ್ಳ, f ೀರ 
ತಾರಾವಳಿ'ಯನ್ನು ರಚಿಸಿದ್ದಾನೆ. 5 ಇ ರಾ 8 
ಮುದ್ದೀರಸ್ವಾಮಿಗಳ ಸ್ವರವಚನವೊಂದರಲ್ಲಿ ಸಿದ್ಧಬಸವೇಶನೆಂಬ ವ್ಯಕ್ತಿಯ ಉಲ್ಲೇಖವಿದೆ. ಇವರ 
ಕೃತಿಗಳ ಅಂಕಿತ ಗುರುಸಂಗ, ಗುರು ಸಂಗಮೇಶ್ವರ ಇತ್ಯಾದಿ. 
ಕೃತಿಗಳು 
= ವಚನ (ಅಂ : ಮುದ್ದೀರ ಪ್ರೀಯ ಸಂಗಮೇಶ್ವರ) 


CC-0. Jangamwadi Math Collection, Varanasi. An eGangotri Initiative 


xvii 


- ಶಿವತತ್ತ್ವ ಸುಜ್ಞಾನ ಪ್ರದೀಪಿಕೆ (೫೦೮ ವಾ. ಷು 

- ಸ್ವರವಚನಗಳು 

ಈತನ ೧೦೭ ಸ್ವರವಚನಗಳನ್ನು ಡಾ| ವೀರಣ್ಣ ರಾಜೂರ ಪ್ರಕಬಸಿದ್ದಾರೆ. 

ಅಲ್ಲಿರದೆ ೫ ಸ್ವರವಚನಗಳು ಪ್ರಸ್ತುತ ಸಂಪುಟದ ಕ್ರಮಾಂಕ ೨೪೮-೨೫೨ರಲ್ಲಿವೆ. 
ಸೋಮೇಕಟ್ಟಿ ಚೆನ್ನವೀರಸ್ವಾಮಿ (ಸು. ೧೩೪೦) 


ತುಮಕೂರು ಸೋಮೇಕಟ್ಟಿ ಪರಂಪರೆಯ ಸ್ವಾಮಿಗಳು. ಚೇಲಾಳ ಬಗೆಗೆ ಸೇರಿದವರು. ಇವರ 
ಕೃತಿಗಳ ಅಂಕಿತ "ಗುರು ಚನ್ನಬಸವ'. ಇವರ ಕೃತಿಗಳ ಅಮೂಲ್ಯ ಸಂಗ್ರಹ ಹೊನ್ನವಳ್ಳಿ "ಕರಿಸಿದ್ದೇಶ್ವರ 
ಮಠ'ದಲ್ಲಿವೆ. (ತಿಪಟೂರು ತಾಲ್ಲೂಕು) ಈಗ ಗುರುತಿಸಲಾಗಿರುವಂತೆ ಇವರ ಕೃತಿಗಳ ಸಂಖ್ಯೆ ೨೪. 


ಕೃತಿಗಳು 
- ಅಪರಾಧ ಸ್ತೋತ್ರ (೨೭) 
ಅಮ್ಮಗಳ ತ್ರಿವಿಧಿ (೫೫) 
ಅಷ್ಟಾವರಣ ತ್ರಿವಿಧಿ (೧೭) 
— ಅಷ್ಟೋತ್ತರಶತ ಕಂದ (೧೦೪). 
ಆಚರಣೆಯ ತ್ರಿವಿಧಿ (೫೯) 
- ಇಷ್ಟಲಿಂಗದ ಚರಿತೆ (೨೩ ಭಾ. ಷೆ) 
- ಗಣತಾರಾವಳಿ (೫) 
- ಗಿರಿಜಮ್ಮನ ತ್ರಿವಿಧಿ (೫೩) 
- ಗುರುಕರುಣದ ತ್ರಿವಿಧಿ (೫೫) 
- ಗುರುಕರುಡಾಮೃತ (೩೩ ಭೋ. a.) 
- ಗುರು ಚೆನ್ನಬಸವ ರಗಳೆ (೭೩ + ೧) 
- ಗುರುಲಿಂಗದ ರಗಳೆ (ರ + ಕಂ) 
= ಗುರುಸ್ತೋತ್ರ 
— ಚೆನ್ನಬಸವೇಶ್ವರ ಷಟ್ಟದ (೧೭ ವಾ. ಷು 
-— ಚೆನ್ನಬಸವೇಶ್ವರ ತ್ರಿವಿಧಿ (ಆಖ 
- ಪಾದಪೂಜೆ ವಚನ 
— ಪುರಾತನ ದೇವಿಯರ ತ್ರಿವಿಧಿ (೫೪) 
— ಭೈರವೇಶ್ವರನ ತಾರಾವಳಿ (೧೫) 
— ಮಂತ್ರಮಹಾತ್ಮೆಯ ರಗಳೆ 
- ವ್ಯಾಲಪದ (ಪ + ೧೨ ನುಡಿ) 
— ಶರಣಚರಿತೆ (೨೩ ತ್ರಿ 
— ಶಿವಯೋಗಾನಂದ ತ್ರಿವಿಧಿ (೭೧ + ಕಂದ ೧) 


CC-0. Jangamwadi Math Collection, Varanasi. An eGangotri Initiative 


- ಸ್ವೈರವಚನಗಳು 

— ಹರಗಣಂಗಳ ಚರಿತೆ (೩೩೫) 

ಪ್ರಸ್ತುತ ಸಂಕಲನದಲ್ಲಿ ಇವರ ೨೭ ಸ್ವರವನಚಗಳಿದ್ದು ಅವು ಕ್ರಮಾಂಕ ೭೫-೮೮ ಹಾಗೂ 
೧೨೫-೧೩೭ರಲ್ಲಿವೆ. 
ಮೈಲಾರದ ಬಸವಲಿಂಗ (೧೭೫೦-೬೦) 

ಜನ್ಮಸ್ಥಲ ಮೈಲಾರ (ಬಳ್ಳಾರಿ ಜಿಲ್ಲೆ ಹಡಗಲಿ ತಾಲ್ಲೂಕು). ಗುರುಗಳು ಹಾಲವರ್ಕಿ 
ಚೆನ್ನವೀರಸ್ಪಾಮಿಗಳು. ಪರಂಪರೆಯ ಹೇಳಿಕೆಯಂತೆ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಇವರ 
ಕರಿಯ ಸಮಕಾಲೀನರು, ವೀರಶೈವ ಸಿದ್ಧಾಂತದ ಪ್ರತಿಪಾದನೆ ಹಾಗೂ ಆಚರಣೆಗಳಲ್ಲಿ ಇವರಿಗಿದ್ದ ನಿಷ್ಠೆ 
ಇಂದೂ ಜನರ ನೆನಪಿನಲ್ಲಿ ಮರೆಯಾಗದೆ ಉಳಿದಿದೆ. ಇವರ ಕೃತಿಗಳಲ್ಲಿನ ಅಂಕಿತ “ಚೆನ್ನವೀರ”. 


ಸ್ವರವಚನವೊಂದರಲ್ಲಿ ಹರಪುರದ ದೊರೆ ಸೋಮಶೇಖರನೃಪನ, (೧೭೪೨-೬೬) ಉಲ್ಲೇಖವಿದ್ದು 
ಇವರು ೧೮ನೆಯ ಶಶಮಾನದವರೆಂಬ ಬಗೆಗೆ ಸಂಶಯವಿಲ್ಲ. 


ಕೃತಿಗಳು 
- ಇಪ್ಪತ್ತಾರುಸಾವಿರದಆರುನೂರು ಕೇವಲ ನಿರ್ಗುಣಪದ ನಿರ್ಣಯ (ಗದ್ಯ) 
ಗುರುಕರುಣ ತ್ರಿಪದಿ 
- ಭಕ್ತಿಬಿನ್ನಥ ದಂಡಕ 
— ಲಿಂಗಪೂಜಾ ವಿಧಾನ (೫೭ ಕಂದ) 
- ಷಟ್‌ಸ್ಫಲ ನಿರಾಭಾರಿ ವೀರಶೈವ ಸಿದ್ಧಾಂತ (೧೨೧ ವಾ. ಷು 
- ಸ್ವರವಚನಗಳು 
ಡಾ| ಫ.ಗು. ಹಳಕಬ್ಬಿ (೧೯೩೦) ಪ್ರೊ| ಶಿ. ಶಿ. ಬಸವನಾಳ (೧೯೬೨) ಮತ್ತು ಡಾ| ಎಸ್‌. 
ವಿ. ಅಯ್ಯನಗೌಡರ (೧೯೮೪) ಸಂಕಲನಗಳಲ್ಲಿ ಪ್ರಕಟವಾಗದ ಕ್ರಮಾಂಕ ೧೩೯- ೧೪೦ನೆಯ 
ಸ್ವರವಚನಗಳು ಪ್ರಸ್ತುತ ಸಂಪುಟದಲ್ಲಿವೆ. 
ಐನೂಲಿ ಬಸವಲಿಂಗ (೧೮೦೦) 
ಗುಲಬರ್ಗಾ ಜಿಲ್ಲೆಯ ಚಿಂಚೋಳಿ ತಾಲ್ಲೂಕ ಐನೂಲಿ ನಿವಾಸಿ. 
ಈತನ ಸ್ವರವಚನ ಕ್ರಮಾಂಕ ೪೦ರಲ್ಲಿದೆ. 
ಶಿವಪೂಚಿದೇವ (೧೮೫೪) 


ಬೃಹನ್ಮಕ (ಚಿತ್ರದುರ್ಗದ ೨೦ನೆಯ ಪಟ್ಟದ ಸಣ್ಣ ಪಾದದ ಚಿನ್ನವೀರದೇಶಿಕರ ಲಿಂಗೈಕ್ಯದ 
Pa ದಾಖಲಿಸಿದ್ದಾನೆ. ಇನ್ನೊಂದು ಸ್ವರವಚನದಲ್ಲಿ ತಾನು ವೃದ್ಧನಾದ ಸಂಗತಿ 
ನೆ. 


ಈತನ ೨ ಸ್ವರಚನಗಳು ಪ್ರಸ್ತುತ ಸಂಪುಟದ ಕ್ರಮಾಂಕ ೨೨೩- ೨೨೪ರಲ್ಲಿವೆ. 


GC-0. Jangamwadi Math Collection, Varanasi. An ೦೮೩/7೦೦1 Initiative 


ಗುರುಪಾದೇಶ (೧೮೭೦) 


ಚಿತ್ರದುರ್ಗ ಬೃಹನ್ಮಠದ ಪಟ್ಟದ ೨೧ನೆಯ ಮಹಲಿಂಗಸ್ಟಾಮಿಗಳ ಚು, ಸಮಕಾಲೀನ. 
ಸ್ವಾಮಿಗಳ ಸ್ತುತಿ ಸ್ವರವಚನದ ವಸ್ತು. 


ಕ್ರಮಾಂಕ ೯೪ ರಲ್ಲಿ ಪ್ರಸ್ತುತ ಸ್ವರವಚನವಿದೆ. 
ಕವಿ ನಂಜ (9?) 
ಈವ ಕಡಬದ ನಂಚೇದೇವರ ಶಿಷ್ಯ. ಸಿದ್ಧಲಿಂಗರ ಸ್ತುತಿ ಕೃತಿಯ ವಸ್ತು. 
ಕ್ರಮಾಂಕ ೨೬೨ರಲ್ಲಿ ನಂಜನ ಸ್ವರವಚನವಿದೆ. 
ಕವಿ ಸಿದ್ಧರಾಮ (?) 
"ಶಾಂತಯ್ಯ' ಅಂಕಿತದ ಸ್ವರವಚನದ ಕರ್ತೃ. ಜೀವನ ವಿವರಗಳು ಅಜ್ಞಾತ. 
ಪ್ರಸ್ತುತ ಸಂಪುಟದಲ್ಲಿ ೨೧೫ನೆಯ ಕ್ರಮಾಂಕದಲ್ಲಿ ಈತನ ಸ್ಪರವಚೆನವಿದೆ. 
ಮಲ್ಲಿಕಾರ್ಜುನ (9) i 


‘DAJA’ ಅಂಕಿತದ ಸ್ವರವಚನಕಾರ. ಈತನ ಸ್ವರವಚನವೊಂದರಲ್ಲಿ (ಕ್ರಮಾಂಕ ೧೫) 
ಕುರುಗೋಡಿನ ಉಲ್ಲೇಖವಿದೆ. ಹೀಗಾಗಿ ಈತ ಬಳ್ಳಾರಿ ಜೆಲ್ಲೆಯವನಾಗಿರುವ ಸಂಭಾವ್ಯತೆ ಇದೆ. ಪ್ರಸ್ತುತ 
ಸಂಪುಟದಲ್ಲಿ ೨೮ ಸ್ವರವಚನಗಳಿದ್ದು ಅವುಗಳ ಕ್ರಮಾಂಕ ೧-೨೮ ಆಗಿದೆ. 


ಶಬ್ದಮಣಿಸ್ಟಾಮಿ (1) 


"ಗುರುಬಸವೇಶ್ವರ? ಅಂಕಿತದ ಸ್ಫರಚನ ಕರ್ತೃ. ಕಾಲ ದೇಶಾದಿಗಳ ಬಗೆಗೆ ಏನೂ ತಿಳಿದಿಲ್ಲ. 
ಕ್ರಮಾಂಕ ೯೩ರಲ್ಲಿ ಈತನ ಸ್ವರವಚನವಿದೆ. 


ಮಡಾಧೀಶರು/ಸ್ಟಾಮಿಗಳು ಇತ್ಯಾದಿ 
ಆರೂಢಮಲ್ಲ (೩೨-೪)* 


ಈ ಅಂಕಿತದ ಸ್ವರವಚನಗಳ ಓಲೆ ಕೃತಿಯೊಂದು "ಸಿದ್ಧಾರ್ಥಿ ಸಂವತ್ಸರದ ವೈಶಾಕ ಶುದ ೫ 
ಅಂಗಾರಕವಾರ'ದಲ್ಲಿ ಲಿಖಿತವಾಗಿದೆ. (ಸಂಖ್ಯೆ : ೧೯೧, ಬೃಹನ್ಮಠ. AN 


ಕಂಬಳಿದೇಶಿಕ (೬೨) 

ಈತನನ್ನು ಕುರಿತ ಕೆಲವು ಸ್ವರವಚನಗಳನ್ನು ಶ್ರೀ ಪಿ. . 
(ಬಸವಪಥ, ೪-೯, ೧೯೮೨ ೪೮-೫೨). ಇಲ್ಲಿನ ಸ್ವರ 
ಚಿತ್ರವತ್ತಾಗಿದೆ 


*  “ದುಂಡುಕಂಸದಲ್ಲಿನ ಸಂಖ್ಯೆಗಳು ಪ್ರಸ್ತುತ ಸಂಪುಟದ ಕ್ರಮಾಂಕಕ್ಕೆ ಸಂ: 


CC-0. Jangamwadi Math Collection, Varanasi. An eGangotri Initiative 


ಕೆಂಪುಕಂಬಳಿ ಬಸವಲಿಂಗೇಶ (೬೩-೬) 


ಈ ಅಂಕಿತದ ಸ್ವರವಚನಗಳಲ್ಲಿ ಬಾಗುಳಿ ಬಸವಲಿಂಗೇಶನ (೧೭೪.೨-೧೭೬೬) ಉಲ್ಲೇಖವಿದ್ದು 
ಈ ಸ್ಪರವಚನಗಳು ಸು. ೧೭೬೦ರ ವೇಳೆಯಲ್ಲಿ ರಚಿತವಾಗಿರಬಹುದು. 


ಕೊಟ್ಟೂರ ಬಸವ (೬೩-೩೦, ೧೭೨) 

ಎಮ್ಮೆ ಬಸವನ (೧೫೪೩)ನ "ಕಾಲಜ್ಜಾನೋಕ್ತ'. ಮೊಗಲ ಸಾರ್ವಭೌಮ ಅಕ್ಬರನ ಸಮಕಾಲೀನ. 

೬೭ರಲ್ಲಿ ಕೊಟ್ಟೂರ ಬಸವ, ಕೊಟ್ಟೂರಿನಲ್ಲಿರುವ ಹಿನಿಯಮಠದ ಪಟ್ಟದ ಗುರು ಚನ್ನಬಸವನ 
ಕರಜಾತ ಮರಿ ಚೆನ್ನಬಸವನಿಗೆ ವರಪಿತ್ತಂತೆ ತಿಳಿಸಿದೆ. 

೭೦ರಲ್ಲಿ ಕೊಟ್ಟೂರೇಶ ಬಾಗುಳಿವಂಶದಿಷ್ಟದಾಯಕನಾಗಿದ್ದ ಅಂಶದ ಸೂಚನೆಯಿದೆ. 
ಕೊಪ್ಪಳದ ಗವಿಮಠವಾಸ (೭೧) 

ಕೊಪ್ಪಳದ ಶಾಂತವೀರಯೋಗಿಯ ಸ್ತುತಿಯಿದೆ. 
ಕೋರಾಣ್ಯದ ಶಿವಲಿಂಗೇಶ (೭.೨-೪) 

ಕರ್ತೃ ಅಜ್ಞಾತ. ಲಿಂಗಣ್ಣ ಕವಿಯ (೧೭೫೦) *ಕೆಳದಿನೃಪವಿಜಯ' ದಂತೆ ಶಿವಪ್ಪನಾಯಕರ 
(೧೬೪೫-೬೧) ಪುತ್ರಿ ಬಸಲಿಂಗಮ್ಮಾಜಿಯನ್ನು ಕೊರಾಣ್ಯದ ಶಿವಲಿಂಗದೇವರ ಶಿಷ್ಯ ಬಸವ 
ಲಿಂಗಯ್ಯನಿಗೆ ಕೊಟ್ಟು ವಿವಾಹ ಮಾಡಿದಂತೆ ಹೇಳಿದೆ. ಬಸವಲಿಂಗಯ್ಯನೇ (ಅಥವಾ ಇನ್ನೊಬ್ಬವ್ಯಕ್ತಿ) 


ತನ್ನ ಗುರುವಿನ ಹೆಸರನ್ನು ಅಂಕಿತವಾಗಿ ಬಳಸಿಕೊಂಡು ಸ್ವರವಚನಗಳನ್ನು ರಚಿಸಿರಬಹುದು. ಹೀಗಾಗಿ 
ಈ ಸ್ಹರವಚನಕಾರನ ಕಾಲ ಸು. ೧೬೫೦ರ ಆಚೇಚೆ ಆಗಬಹುದಾಗಿದೆ. 


ಚೀಲಾಳಸ್ಟಾಮಿ (೧೦೨-೧೨೨) 

ಕರ್ತೃ ಅಜ್ಞಾತ. ನೂರೈವತ್ತಕ್ಕೂ ಮಿಕ್ಕ "ಸ್ವರಚಿವನಗಳು' ಹಾಗು “ಲಿಂಗಾಂಗ ಸಾಮರಸ್ಯ 
ಪಾರಿಜಾತ'ದ ಕರ್ತೃ. "ಚೇಲಾಳ ಬಗೆ'ಗೆ ಕಾರಣಕರ್ತನಾದ ಚೀಲಾಳಪ್ಪನ ಹೆಸರನ್ನೇ ತನ್ನ ಸ್ವರವಚನಗಳ 
ಅಂಕಿತವನ್ನಾಗಿ ಬಳಸಿಕೊಂಡ ಈತನ ಕಾಲ ಹದಿನೆಂಟಿನೆಯ ಶಕಮಾನದ ಪೂರ್ವಾರ್ಧವಾಗಿರಬಹುದು. 


೧೨೦ನೆಯ ಸ್ವರವಚನದಲ್ಲಿ ಮುದ್ರಾಪುರಾಧೀಶನೆಂದಿರುವ ಅಂಶ ಗಮನಾರ್ಹ. 
ಚೆನ್ನಬಸವಪ್ರಿಯ ಮುರಿಗೆ ಗುರುಸಿದ್ಧ (೧೩೮) 


ಸ್ಟಾದಿ ಚೆನ್ನಬಸವಸ್ಟಾಮಿಗಳ ಅಂಕಿತವಿದಾಗಿರಬಹುದು. ಇವರು ಚಿತ್ರದುರ್ಗ ಬೃಹನ್ಮಠದ 
ಮಠಾಧೀಶರು. ಇಮ್ಮಡಿ ಮುರಿಗೆ ಗುರುಸಿದ್ಧಸ್ಟಾಮಿಗಳ (?-೧೭೨೪) ಶಿಷ್ಯರು. ಇವರು ಸಂಸ್ಕೃತದಲ್ಲಿ 
ಇ 'ಪೀರಶೈವೋತ್ಕರ್ಷ ಸಂಗ್ರಹ'ದ ಕರ್ತೃಗಳು. ತಮ್ಮ ಗುರುಗಳ ಸ್ತುತಿ ಸ್ವರವಚನ ವಸ್ತು..." 
ಘು ತ ಬಸವಲಿಂಗ (೧೪೨) 


1) ಚಿನ್ಮೂಲಾದ್ರಿ ಮುರಿಗೇಶರನ್ನು ಸ್ತುತಿಸಿರುವ ಈ ವಚನಕಾರ ಅಜ್ಞಾತ. ಈ ಮುರಿಗೇಶರ 
3 ಸೆಪೂರ್ಣನಾಮಧೇಯ ತಿಳಿಯದು. | 
4% 


8 DE g-o. Jangamwadi Math Collection, Varanasi. An eGangotri Initiative 


ಜೆಡೆಯ ಚಿಕ್ಕಬಸವ (೧೪೩-೧೪೪) 

ಈತ ಸ್ಟಾದಿ ಚೆನ್ನಬಸವಸ್ಥಾಮಿಗಳ (೧೭೩೦) ಶಿಷ್ಯ. 

ಈತನ ಸ್ತುತಿ ಸ್ವರವಚನೆಗಳ ವಸ್ತು. ಹೀಗಾಗಿ ಈ ಸ್ವರವಚನಕಾರನ ಕಾಲ ಸು. ೧೭೫೦. 
ತಿಪ್ಪೇರುದ್ರ (೧೪೬-೧೪೭) | 

೧೪೬ನೆಯ ಸ್ವರವಚನದಲ್ಲಿ ಈತ ಚೆನ್ಮೂಲಗಿರಿ ಚಂದ್ರಮೌಳಿ ದೊರೆಯನ್ನು ಕ್ಷತ್ರಿಯನೆನಿಸಿದ 
ಐತಿಹಾಸಿಕ ಸಂಗತಿ ನಮೂದಿತವಾಗಿದೆ. 
ತೋಂಟಿದಯ್ಯ (AF, ೯೯, ೧೪೮- ಜಳ, ೨೫೭, ೨೬೨-೬೩) 

ಕವಿ ನಂಜಕೃತ ಸ್ವರವಚನ ೨೬೨ರಲ್ಲಿ ಸಿದ್ಧಲಿಂಗನ ಕಗ್ಗೆರೆಯ ವಾಸ್ತವ್ಯದ ಕಾಲದಲ್ಲಿ ನಡೆದ 
ಕೆಲವು ಘಟನೆಗಳು ಸೂಚಿತವಾಗಿವೆ. ವಚನ 152 ಅವರನ್ನು "ಗೋಸಲ ಕರಜ ದಿವ್ಯಾಂಗ'ನೆಂದೂ 
೨೬೩ನೆಯ ವಚನ "ಗೋಸಲ ಬಗೆ ಸದ್ಗುರು ಕರಜಾತ'ನೆಂದು ಅವರ ವಂಶದ ಬಗೆಗೆ ಸೂಚಿಸಿವೆ. 


ನಿರ್ವಾಣಿ ಚೆನ್ನಬಸವ (೧೬೮) 
ಕರ್ತೃ ಅಜ್ಞಾತ. ಸ್ತುತಿ ಕೃತಿಯ ವಸ್ತು. 
ನಿಶ್ಚಿಂತ ಶಾಂತ (೧೬೯) 
ಈ ಸ್ವರವಚನ ಚೆನ್ನವೀರಾರ್ಯನ (೧೬೦೦) "ಶಿವಯೋಗ ಪ್ರದೀಪಿಕ'ಯಲ್ಲಿ ಉದ್ದ ೃತವಾಗಿದೆ. 
ಬಾಹದರಖಾನ (೧೭೩) - : 
ಐತಿಹಾಸಿಕ ವ್ಯಕ್ತಿ, ಇವನ ಶಿವಭಕ್ತಿ ಧಾರ್ಮಿಕ ಸಹಿಷ್ಣುತೆಯ ದಿಕ್ಸೂಚಿ. 
ಬುಕ್ಕಾಂಬುಧಿ ಮಲ್ಲಿಕಾರ್ಜುನ (೧೭೪-೧೭೫) 
೧೭೪ನೆಯ ಸ್ವರ ವಚನದಲ್ಲಿ ಈತನ ಬಹಿರಂಗರೂಪಧಾರಣೆಯ ಚಿತ್ರಣದಲ್ಲಿ ಕಾಣಬರುವ 
ಕುಸುರಿತನೆ ಗಮನಾರ್ಹ. 
ಬೂದಿ (ಧೂಳಿ) ಬಸವ (೧೭೬ . 
ಈತ ಗೊಬ್ಬೂರ ನಿವಾಸಿ. ಮುರಿಗಿಯ ಶಾಂತನ (೧-೧೭೦೩) ಕಂದನಾದ ಈತನಕಾಲ ೧೭೦೦. 
ಮುದ್ದಾನೀಶ (೧೭೮-೧೭೯) 
ಷಡುಸ್ಥಲಾಧೀಶನೆಸಿದ ಈತನ ಶೀಲದುರ್ಗದ ನಿವಾಸಿ. 
ಮಹಂತಖಾನೇಂದ್ರ (೧೮೨) 
ಎರಮಲೆ ಹೆಬ್ಬುಲಿ ಎಂಬ ಖ್ಯಾತಿಗೆ ಭಾಜನನಾದ ಈತನ ಶಿವಭಕ್ತಿ ಅನನ್ಯ ಅಸದೃಶ ಅಪೂರ್ವ. 


CC-0. Jangamwadi Math Collection, Varanasi. An eGangotri Initiative 


ಮುದ್ದೀರದೇವ/ಲಿಂಗ (೧೮೩-೮೪) 
ಮುರಿಗೇಂದ್ರನ ಕರಕಂಜನೆನಿಸದ ಈತನ ಕಾಲ ಸು. ೧೭೦೦. 


ಮುದ್ದೀರಾತ್ಮಕ ಚೆನ್ನವೀರ (೧೮೫-೧೮೬) 

ಮೈಲಾರದ ಬಸವಲಿಂಗ ಸ್ಟಾಮಿಗಳ (೧೭೫೦-೬೦) ಗುರುಗಳು ಹಾಲವರ್ಕಿ ಚೆನ್ನವೀರ 
ಸ್ವಾಮಿಗಳು. ಇವರ ಗುರುಗಳಾರೆಂಬ ಸಂಗತಿ ತಿಳಿದುಬಂದಿಲ್ಲ. ಒಂದು ವೇಳೆ ಮುದ್ದೀರಸ್ಟಾಮಿಗಳು 
ಇವರ ಗುರುಗಳಾದ ಪಕ್ಷದಲ್ಲಿ "ಮುದ್ದೀರಾತ್ಮಕ ಚೆನ್ನವೀರ” ಅಂಕಿತದ ಸ್ಫರವಚನಗಳ dar 
ಹಾಲವರ್ತಿ ಚೆನ್ನವೀರರಿಗೆ ಸಲ್ಲುತ್ತದೆ. ಇವರ ಕಾಲ ಸು. ೧೭೩೦. ಈ ಕಾಲದಲ್ಲಿ ಪ್ರಸಿದ್ಧರಾಗಿದ್ದ 
ಹಾಗಲವಾಡಿ ಸಂಸ್ಥಾನದ ರಾಜಗುರುಗಳಾಗಿದ್ದ ಮುದ್ದೀರಸ್ಟಾಮಿಗಳೇ ಇವರಾಗಿರಬಹುದಾದ ಸಾಧ್ಯತೆಯನ್ನು 
ನಿರಾಕರಿಸುವಂತಿಲ್ಲ. 

೧೮೬ನೆಯ ಸ್ವರವಚನದಲ್ಲಿ ಕಿನ್ನರಿ ನುಡಿಸುತ್ತ ಬಂದ ಚೆನ್ನವೀರ ಜೋಗಿಗಳ ವೃಕ್ತಿತ್ಟ ಹೃದಯ 
ಸ್ಪರ್ಶಿಯಾಗಿ ಪಡಿಮೂಡಿದೆ. 

೧೮೭ರಲ್ಲಿನ &--೪-೫ನೆಯ ನುಡಿಗಳು ಬಾಲಲೀಲಾ ಮಹಾಂತ ಶಿವಯೋಗಿಗಳ "ಆಶೀರ್ವಾದದ 
ಶರೀಪು ಕಳುಹಿ' ಸ್ವರವಚನದಲ್ಲಿನ ೬-೭-೮ನೆಯ ನುಡಿಗಳೇ ಆಗಿವೆ. 

ಸ್ವರವಚನ ೨೦೬ರಲ್ಲಿ ಬಸವಪುರಾಣವನ್ನು ತೆಲಗು- ಕನ್ನಡ-ಸಂಸ್ಕೆ ಇತಗಳಲ್ಲಿ ಬರೆದ ಪಾಲ್ಕುರಿಕೆ 
ಸೋಮ-ಭೀಮಕವಿ-ಶಂಕರಾರಾಧ್ಯ ಹಾಗು ಷಡಕ್ಟರದೇವರನ್ನು ಹೆಸರಿಸಿದೆ. ಅಲ್ಲದೆ ಈ ಕೃತಿಗೆ 
ಶ್ರುತಿಸಮ್ಮತಿ ಪೂರ್ವಕವಾದ ಗ್ರಂಥಾರ್ಥವನ್ನು ಯತಿಪುರದ ಸಿದ್ಧೇಶನ ದಯದಿಂದ ಹೇಳಿದ 
ಬಸವಲಿಂಗರನ್ನು ಸ್ಮರಿಸಲಾಗಿದೆ. 

೨೦೭ನೆಯ ಸ್ವರವಚನದಲ್ಲಿ ರಂಗಪುರವಾಸ ಬಸವಪ್ರಭುದೇವನನ್ನು ಹೆಸರಿಸಿ ಆತ ಶಾಂತನಿಗೆ 
ವರವಿತ್ತ ಸಂಗತಿ ಹೇಳಿದೆ. ಈ ಶಾಂತ ಯಾರೆಂಬ ಬಗೆಗೆ ಏನೂ ತಿಳಿದಿಲ್ಲ. 


೨೦೮ರಲ್ಲಿ ರೇವಣ (ಸಿದ್ಧುಯತಿಯ ಜೀವನದ ಕೆಲವು ಘಟನೆಗಳ ಚಿತ್ರಣವಿದೆ. ಅಂಕಿತದಲ್ಲಿ 
ರೇವಣಯತಿರೊಡನೆ ತೋಂಟದ ಸಿದ್ಧಲಿಂಗೇಶ್ವರನ್ನು ಕೂಡಿಸಿ ಹೇಳುವಲ್ಲಿನ ಕವಿಯ ವಿಶಾಲ ಹೃದಯದ 
ದರ್ಶನ ಶ್ಲಾಘನೀಯ. 


೨೦೯ರಲ್ಲಿ ಕೆಳದಿ ಸೋಮಶೇಖರ ಭೂಪಾಲ (೧೬೬೩-೭೧) ಮತ್ತು ಆತನರಸಿ ಚೆನ್ನಪ್ಪ 
(೧೬೭೧-೯೭ರ ಉಲ್ಲೇಖ ಐತಿಹಾಸಿಕ ದಾಖಲೆ. ಇದರಲ್ಲಿ ಕೆಳದಿ ಚೆನ್ನವ್ವ ಲಕ್ಷದ ತೊಂಬತ್ತಾರು 
ಸಾವಿರಕ್ಕೆ ಭಿಕ್ಷವ ನೀಡುವಳೆಂಬ ಉಲ್ಲೇಖ ಧಾರ್ಮಿಕ ದೃಷ್ಟಿಯಿಂದ ಗಮನಾರ್ಹ. 

ಬಂಧ ಹಾಗೂ ವಸ್ತುಗಳ ದೃಷ್ಟಿಯಿಂದ ಈ ಸ್ವರವಚನವನ್ನು “ಕರ್ನಾಟಕ ಕವಿಚರಿತೆ'ಯ ತೃತೀಯ 
ಸಂಪುಟದ ಪುಟ ೨ (೧೯9೧ರಲ್ಲಿ ಉಕ್ತವಾಗಿರುವ ಕೆಳದಿ ಬಸವಭೂಪಾಲನಿಗೆ ಮೂಕಾಂಬಿಕೆ ಹೂವಿತ್ತ 
ಸ್ಹರವಚನದೊಡನೆ ಹೋಲಿಸಬಹುದು. 


330ರಲ್ಲಿ ಪಲ್ಲವಿ ರಹಿತವಾದ ೨೨ ಸಾಂಗತ್ಯಗಳಿವೆ. ಇದರಲ್ಲಿ ಮೊದಲ ಸಾಂಗತ್ಯವನ್ನು ಬಿಟ್ಟು 


CC-0. Jangamwadi Math Collection, Varanasi. An eGangotri Initiative 


xxiii 


ಉಳಿದೆಲ್ಲ ಅಂದರೆ ೨ ರಿಂದ ೨೨ರವರೆಗಿನ ಸಾಂಗತ್ಯಗಳು ನಾಗಲಿಂಗಯ್ಯ ಕೃತ “ಕಲಿಕಾಮನ 
ಸಾಂಗತ್ಯ'ದಲ್ಲಿ ದೊರೆಯುತ್ತವೆ. ಅಲ್ಲದೆ ಇವೇ ಸಾಂಗತ್ಯಗಳೆ ಕನ್ನಡ ಅಧ್ಯಯನ ಕೇಂದ್ರದ ಹಸ್ತಪ್ರತಿ 


ಸಂಗ್ರಹದಲ್ಲಿನ (ಬೆಂ. ವಿ. ಪಿ) ಓಲೆ ಪ್ರತಿ ಕ್ರಮಾಂಕ ೧೨೮ರಲ್ಲಿನ “ಬಸವೇಶ್ವರ ಪಂಚಸ್ತೋತ್ರ'ದಲ್ಲಿ 
ಉಲ್ಲೇಖವಾಗಿವೆ. 


೨೫೪ರಲ್ಲಿ ವಚನಕಾರ ಸ್ವತಂತ್ರ ಸಿದ್ಧಲಿಂಗನ (೧೬೦೦) ಸ್ತುತಿಯಿದೆ. ಈತ ಕಾಪನಹಳ್ಳಿಯ 
ಗವಿಯ ನದಿತೀರವಾಸನೆಂದು ಹೇಳಿ ಆತ ಲಿಂಗೈಕ್ಯನಾದ ಸ್ಥಳವನ್ನು ತಿಳಿಸಿದೆ. 


೨೫೫ರಲ್ಲಿ ಬೆಳಗಾಂ ಜಿಲ್ಲೆ ಗೋಕಾಕ ತಾಲ್ಲೂಕಿನ ಸಾವಳಿಗೆ ಶಿವಲಿಂಗೇಶನ ಸ್ತುತಿಯಿದೆ. ಇವರ 
ಕಾಲ ಸು. ೧೬೦೦. ಇವರನ್ನು ಕುರಿತು ಶಿವಪುರದ ಸಿದ್ಧಲಿಂಗ (೧೭೦೦) "ಪುರಾಣ'ವೊಂದನ್ನು 
ರಚಿಸಿದ್ದಾನೆ. ಅಲ್ಲದೆ ಅಜ್ಞಾತ ಕರ್ತೃವಿನ 7 ವೃತ್ತಗಳ "ಅಷ್ಕಕ'ಪೊಂದಿದೆ. 

೨೫೬ರಲ್ಲಿ ಗುರುವರೇಣ್ಯನೆನಿಸಿದ ಸಾಸಲ ಸೋಮನಾಥನ ಸ್ತುತಿಯಿದೆ. 

ವೀರಭದ್ರ (೨೦೯, ೨೬೫) 

೨೦೯ರಲ್ಲಿ ಕೆಳದಿ ವೀರಭದ್ರನ ಹಾಗೂ ೨೬೫ರಲ್ಲಿ ಹೊಸಹಳ್ಳಿ ವೀರಭದ್ರನ ಸ್ತುತಿಗಳಿವೆ. 
ಚಿತ್ರದುರ್ಗದ ಮಠಾಧೀಶರು 
| : ಪ್ರಸ್ತುತ ಸಂಪುಟದಲ್ಲಿ ಚಿತ್ರದುರ್ಗ ಪರಂಪರೆಗೆ ಸಂಬಂಧಿಸಿದ ಮುರಿಗಾ ಶಾಂತವೀರರು, 

ಇಮ್ಮಡಿ ಗುರುಸಿದ್ಧರು, ಸ್ಟಾದಿ ಚೆನ್ನಬಸವಸ್ಥಾಮಿಗಳು, - ನೈಘಂಬನ ಸಿದ್ಧಬಸವರು, ಸಾವಳಿಗೆ 

ಗುರುಶಾಂತಸ್ಥಾಮಿಗಳು, ಸಣ್ಣಪಾದದ ಚೆನ್ನವೀರಸ್ವಾಮಿಗಳು ಹಾಗೂ 'ಮಹಾಲಿಂಗಸ್ಥಾಮಿಗಳನ್ನು 
ಕುರಿತು ಬರೆದ ಸ್ವರವಚನಗಳಿವೆ. ಆಲ್ಲದೆ ಮುರಿಗಾ ಗುರುಬಸವೇಶರಿಗೆ ಸಂಬಂಧಿಸಿದ ಸ್ವರವಚನವೊಂದು 
ಸಹ ದೊರಕಿದೆ. 
ಮುರಿಗಾ ಶಾಂತವೀರ (?-೧೭೦೩) 

೧೮೯ರಲ್ಲಿ ಅಂದಣದಲ್ಲಿ ಮೂರ್ತಿಗೊಂಡಿದ್ದ ಮುರಿಗಾಸ್ಟಾಮಿಗಳ ಬಗೆಗೆ (ಇ ಮುರಿಗಾ 
ಶಾಂತವೀರ) ಸಖಿಯರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡ ಚಿತ್ರಣವಿದೆ. 


೧೯೦ನೆಯ ಸ್ವರವಚನದಲ್ಲಿನ ಕರಿಬಸವರಾಜೇಂದ್ರ ಮುರಿಗೆ ಶಾಂತವೀರಸ್ಪಾಮಿಗಳಿಗಿದ್ದ 
ಮತ್ತೊಂದು ಹೆಸರು. 


೧೯೬ರಲ್ಲಿ ಮುರಿಗೆ ಶಾಂತವೀರರನ್ನು ಮುರಿಗೆ ರುದ್ರರೆಂದು ಕರೆಯಲಾಗಿದೆ. 

೨೦೨ರಲ್ಲಿ ಮುರಿಗೆ ಶಾಂತವೀರರ ವಾದ ನೈಪುಣ್ಯತೆಯ ವಿವರವಿದೆ. 

೧೭೬ರಲ್ಲಿ ಬೂದಿ (ಧೂಳಿ) ಬಸವರು ತಮ್ಮನ್ನು “ಮುರಿಗಿಯ ಶಾಂತ ಮಗ'ನೆಂದು ಕರೆದು 
ಕೊಂಡಿದ್ದಾ ರೆ. 


೧೮೪ರಲ್ಲಿ ಮುದ್ದೀರಸ್ವಾಮಿಯನ್ನು 'ಮುರಿಗೇಂದ್ರರ ಕರಕ೦ಜ ತುಂಗ'ನೆಂದು ಕೀರ್ತಿಸಲಾಗಿದೆ. 


CC-0. Jangamwadi Math Collection, Varanasi. An eGangotri Initiative 


xxiv 


೧೯೮ರಲ್ಲಿ ಲಿಂಗವಾದ ಮುರಿಗೆ ಶಾಂತವೀರ ಲಿಂಗಸಂಗಿ (ಸ್ಟಾದಿ) ಬಸವಲಿಂಗರಾಜನನ್ನು 
ಪಾಲಿಸಿದ ಸಂಗತಿ ನಮೂದಿತವಾಗಿದೆ. 


೧೯೨ರಲ್ಲಿ ಶಾಂತವೀರರು ಹಿರಿ ಮುರಿಗೆವೊಡೆಯರೆಂದು ಕೇರ್ತಿತರಾಗಿದ್ದಾರೆ. 


೨೧೮ರಲ್ಲಿ ಶಾಂತವೀರಸ್ವಾಮಿಗಳು ಶರಣರಿಗೆ ಷಟ್ಸಿ ಇಲದ ಹಾದಿ ತೋರಿಸಿ ಬೋಧಿಸಿ 
ಸಲಹುತ್ತಿದ್ದ ಸಂಗತಿ ನಿರೂಪಿತಗೊಂಡಿವೆ. 


ಇಮ್ಮಡಿ ಗುರುಸಿದ್ಧ (?-೧೭೨೪) 


೯೦ರಲ್ಲಿ ನೂತನ ಶಾಂತರೆಂದು ಕೀರ್ತಿಸಲಾಗಿದೆ. ಅಲ್ಲದೆ ಇವರ ವಾದಸಾಮರ್ಥದ ಬಗೆಗೆ 
"ನಟನಾ ವಿನೋದಿ ಜಿತವಾದಿ' ಎಂದಿದೆ. 


೧೯೨-೧೯೩ರಲ್ಲೂ ಗುರುಸಿದ್ಧರ ವಿದ್ದತ್‌ ಬಗೆಗೆ ಕೀರ್ತಿಸಿದೆ 
ಸ್ಟಾದಿ ಚೆನ್ನಬಸವ (೧೭೨೯-೩೦) 


೧೩೮ರಲ್ಲಿ ಸ್ಟಾದಿ ಚೆನ್ನಬಸವ ಸ್ಟಾಮಿಗಳು ತಮ್ಮ ಗುರುಗಳಾದ ಗುರುಸಿದ್ಧರನ್ನು ಮುಕ್ತಕಂಠದಿಂದ 
ಸ್ತುತಿಸಿದ್ದಾರೆ. 


. ನೈಘಂಟಿನ ಸಿದ್ಧವೃಷಭ (ಇ ಬಸವ) ೧೮೦೦ - ೧೮೨೦) 
ಶೂನ್ಯಸಿಂಹಾಸನ ಪರಂಪರೆಯ ಹದಿನೇಳನೆಯ ಪಟ್ಟಾದಿಕಾರಿಗಳು 
೨೫೮-೬೧ರಲ್ಲಿ ಸಿದ್ಧ ಬಸವಸ್ಥಾಮಿಗಳ ಸ್ತುತಿ ಇದೆ. 
ಸಾವಳಿಗೆ ಗುರುಶಾಂತಸ್ವಾಮಿಗಳು (೧೮೩೫-೧೮೪೦) 
ಬಾಲಲೀಲಾ ಮಹಾಂತಸ್ಟಾಮಿಗಳ ಸಮಕಾಲೀನರು. 
೧೮೭ರಲ್ಲಿ ಇವರನ್ನು ಹಿರೆ ತ್ರ್ಯಜಗದ್ಗುರುವೆಂದು, "ಅರುಣಾಚಲ ಬುಡದ ರಾಮಾಪತಿ 


ಲಿಂಗೋದ್ಭವ'ರೆಂದು ಕರೆದಿದ್ದಾರೆ. 


ಸಣ್ಣಪಾದದ ಚೆನ್ನವೀರ (೧೮೪೦-೧೮೫೪) 


ಬೃಹನ್ಮಠದ ೨೦ನೆಯ ಪಟ್ಟದವರು. 

ಇವರ ಶಿಷ್ಯ ಶಿವಪೂಜೆದೇವ ಸ್ವರವಚನ ೨೨೨೩ರಲ್ಲಿ ಅನಂದನಾಮ ವತ್ಸರ ಚಯಿತ್ರ ಶುದ್ಧದ 
ಭಾನು ಉಪದಯ ಭರ್ಗವಾಸರ ಪ್ರತಿಪದೆಯಲ್ಲಿ ಬಯಲ ನೈದಿದ ಸಂಗತಿ ತಿಳಿಸಿದ್ದಾನೆ. ಇದು. ಕ್ರಿ. 
ಶ, 2930-3-1854ಕ್ಕ ಹೊಂದುತ್ತದೆ. 


ಮಹಾಲಿಂಗಸ್ಸಾಮಿ (೧೮೫೪-೧೮೭೦) 
ಬೃಹನ್ಮಠದ ಪಟ್ಟದ ಇಪ್ಪತ್ತೊಂದನೆಯ ಸ್ವಾಮಿಗಳು. 
ಶಿಷ್ಯ ಗುರುಪಾದೇಶ ಪಚನ ೯೪ರಲ್ಲಿ ಗುರುಗಳ ಸ್ತುತಿ ಮಾಡಿದ್ದಾನೆ. 


CC-0. Jangamwadi Math Collection, Varanasi. An eGangotri Initiative 


ಮುರಿಗಾ ಗುರುಬಸವ (9) 
೧೮೮ರಲ್ಲಿ ಇವರೆ ಸ್ತುತಿ ಇದೆ. ವಿವರಗಳಿಲ್ಲ. 
ಐತಿಹಾಸಿಕ ವ್ಯಕ್ತಿಗಳ .ಉಲ್ಲೇಖ 
ಕೆಳದಿ 
೨೦೯ರಲ್ಲಿ ಕೆಳದಿ ಸೋಮಶೇಖರ ಭೂಪಾಲ (೧೬೬೩-೭೧); ಚೆನ್ನಮ್ಮಾಜಿ (೧೬೭೧-೯೭) 


ಚಿತ್ರದುರ್ಗ 


೧೪೬ರಲ್ಲಿ ಚಂದ್ರಮೌಳೀಶ (ತಿಪ್ಪೇರುದ್ರನ ಸಮಕಾಲೀನ) 
೨೨೯ರಲ್ಲಿ ಬ್ರಹ್ಮಭೂಪಾಲ (ಇಬರಮಭೂಪ) (೧೬೮೮-೧೭೨೦) 
ಬಾಗುಳಿ 
೭೦ರಲ್ಲಿ ವಂಶದ ಉಲ್ಲೇಖ 
೬೭, ೬೯ರಲ್ಲಿ ಹರಪುರದ ಬಸವಂತರಾಜನ ಉಲ್ಲೇಖ 
೬೫ರಲ್ಲಿ ಸೋಮಶೇಖರನ ಉಲ್ಲೇಖ (೧೭೪೨-೬೬) 
ಸೋದೆ 
೩೮, ೧೯೮ರಲ್ಲಿ ಬಸವಲಿಂಗರಾಜನ ಉಲ್ಲೇಖ (೧೬೯೭-೧೭೪೫) 
ಇತರರು 
೧೪೧ರಲ್ಲಿ ಗುಡಿಯ ಮಾರನಪುರದ ಜ್ವಲಕಂಠೇಶನ ಭಕ್ತ ಕೆಂಪಭೂಪನ ಉಲ್ಲೇಖ 
೧೫೧ರಲ್ಲಿ ಬಸವೇಂದ್ರ 
೧೮೨ರಲ್ಲಿ ಮಹಂತಖಾನೇಂದ್ರ 
೧೮೫ರಲ್ಲಿ ದೊರೆಗಳು (?) 
ಕರ್ತೃಗಳು ತಿಳಿಯದ ಸ್ವರವಚನಗಳ ಕ್ರಮಾಂಕ 


೨೯, ೩೦, ೩೧, ೩೨-೪, ೩೫-೬, ೩೭, ೪೦, ೪೮, ೫೦, ೫೧, ೫೨-೭, ೫೮, ೫೯, ೬೦, 


೬೧ ೬೨, ೬೩-೬, ೬೭-೮, ಹ೬೯, ೭೦, ೭೧, ೭೨-೪, ೯೦, ೯೬-೭, ೧೦೦-೦೧, ೧೦೨-೨೨೩, 
೧೩೮, ೧೪೧, ೧೪೨, ೧೪೩-೪೪, ೧೪೬-೪೭, ೧೪೮-೫೪, ೧೫೫, ೧೫೬, ೧೬೧-೬೨, ೧೬೪, 
೧೬೮, ೧೬೯, ೧೭೦-೭೧, ೧೭೨, ೧೭೩ ೧೭೪, ೧೭೫, ೧೭೬, ೧೭೭, ೧೭೮-೭೯, ೧೮೦, ೧೮೧, 
೧೮೨, ೧೮೩-೮೪, ೧೮೫-೮೬, ೧೮೭, ೧೮೮, ೧೮೯, ೧೯೧, ೧೯೨, ೧೯೪, ೧೯೫, ೧೯೬, ೧೯೭, 
೧೯೮, ೧೯೯, ೨೦೦-೦೪, ೨೦೫, ೨೦೬, ೨೦೭, ೨೦೮, ೨೦೯, ೨೧೪, ೨೧೬-೧೭, ೨೧೮, ೨೧೯, 


CC-0. Jangamwadi Math Collection, Varanasi. An eGangotri Initiative 


xxvi 


೨೨೦--೨೧, ೨೨೨, ೨೪೨, IVA, ೨೪೬--೪೭, ೨೫೩, ೨೫೪, ೨೫೫, ೨೫೬, ೨೫೭, ೨೫೮-೬೧, 
೨೬೩, ೨೬೪, ೨೬೫, ೨೬೬, ೨೬೭, 


ಸ್ವರವಚನ ಆಕರಗಳು 
ಸ್ವರವಚನಗಳ ಸಂಗ್ರಹವನ್ನು ಈ ಕೆಳಕಂಡ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳ ಮೂಲಕ ಮಾಡಿದೆ. 


ವ್ಯಕ್ತಿಗಳು | 
ಪ್ರೊ। ಉಮಾಪತಿ ಎಸ್‌. (ದಾವಣಗೆರೆ) 
ಪ್ರೊ! ಉಮಾಪತಿಶಾಸ್ತ್ರಿ, ಗೌ. 'ಮ. (ಧರ್ಮಸ್ಥಳ) 
ಶ್ರೀ ಉಮೇಶಚಂದ್ರ (ಕೆಂಗೇರಿ) 
ಶ್ರೀ ಗಿರಿರಾಜು ಪಿ. ಎಂ. (ಮೈಸೂರು) 
ಡಾ| ಗುಂಜಾಳ ಎಸ್‌. ಆರ್‌. (ಧಾರವಾಡ) 


ಶ್ರೀ ಶಾಂತವೀರಯ್ಯ, ಹಿ. ಚೇ. (ಬೆಂಗಳೂರು) 

ಶ್ರೀ ಶಿವಲಿಂಗಯ್ಯ ಜಿ. ಎಂ. (ಮೈಸೂರು) 

ಷ. ಬ್ರ. ಸಿದ್ಧರಾಮ ಶಿವಚಾರ್ಯ (ಯಲಬುರ್ಗಿ) 

ಸಂಸ್ಥೆಗಳು 

ಕ. ಆಂ. ಕೇಂ. : ಕನ್ನಡ ಅಧ್ಯಯನ ಕೇಂದ್ರ (ಬೆಂಗಳೂರು) 

ಕ. ಅ. ಸಂ. ; ಕನ್ನಡ ಅಧ್ಯಯನ ಸಂಸ್ಥೆ (ಮೈಸೂರು) 

ಕರಿಸಿದ್ದೇದ್ವರಮರ (ಹೊನ್ನವಳ್ಳಿ) 

ಕೊಟ್ಟೂರಸ್ಥಾಮಿ ಮಠ (ಹೊಸಪೇಟಿ-ಬಳ್ಳಾರಿ) 

ತರಳಬಾಳು ಬೃಹನ್ಮಠ (ಸಿರಿಗೆರೆ) 

ತೋಂಟದಾರ್ಯ ಸಂಸ್ಥಾನ ಮಠ (ಗದಗ) 

ಪಂಚನಹಳ್ಳಿ ಸಂಗ್ರಹ 

ಬಸವ ಭವನ (ಬೆಂಗಳೂರು) 

ಬೃಹನ್ಮಠ (ಚಿತ್ರದುರ್ಗ) 

ಬೇಲಿಮಠ (ಬೆಂಗಳೂರು) 

ಮ. ಸಂ. ಪಾ. ಮಹಾರಾಜ ಸಂಸ್ಕೃತ ಪಾಠಶಾಲೆ (ಮೈಸೊರು) 

'ಮೂರುಸಾವಿರಮಠ (ಹುಬ್ಬಳ್ಳಿ) 

ವ. ವಾ. ಭಾಂ. : ವಚನ ವಾಜ್ಮಯ ಭಂಡಾರ (ಧಾರವಾಡ) 
ನಾ ಸಂಪುಟ - ೧ನ್ನು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆಯ ಮೂಲಕ 
ಕ್ರ" ಸತ್ತಿರುವ ಶ್ರೀಶ್ರೀ ಶಿವರಾತ್ರಿ ದೇಶಿಕೇಂದ್ರಸ್ಥಾಮಿಗಳವರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. 

ಈ ಸಂಪುಟದ ಪ್ರಕಟಣೆಗೆ ಮೂಲ ಪ್ರೇರಕವಾದ ಡಾ| ಎಂ. ಎಂ. ಕಲಬುರ್ಗಿಯವರಿಗೆ 


CC-0. Jangamwadi Math Collection, Varanasi. An eGangotri Initiative 


xxvii 


ವಂದನೆಗಳು. ಈ ಸಂಪುಟದ ಸಿದ್ಧತೆಗೆ ಹಲವಾರು ವ್ಯಕ್ತಿಗಳು ಹಾಗೂ ಸಂಸ್ಥೆಗಳ ನೆರವನ್ನು 
ಬಳಸಿಕೊಳ್ಳಲಾಗಿದೆ. ಅವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. 


ಈ ಸಂಪುಟವನ್ನು ಅಂದವಾಗಿ ವಿನ್ಯಾಸಗೊಳಿಸಿ ಮುದ್ರಿಸಿದ ಲಕ್ಷ್ಮಿ ಮುದ್ರಣಾಲಯ 
ಶ್ರೀ ಅಶೋಕ್‌ ಕುಮಾರ್‌ ಅವರಿಗೂ, ಆವರ ಸಿಬ್ಬಂದಿಯವರಿಗೂ ನಮನಗಳು. 
ಸಂದರ್ಭ ಗ್ರಂಥಗಳು 

- ಕರಿಬಸವಾರ್ಯ ವಿರಚಿತ ನೀತಿರತ್ನಾಕರ 

(ಸಂ.) ಶ್ರೀ ಶಿವರಾಜ ಎಂ. ದೇವಪ್ಪ ಹೂವಿನ BA, 1994 
— ಕಂಬಾಳ ಶಾಂತಮಲ್ಲೇಶನ ಗಣವಚನ ರತ್ನಾವಳಿ 

(ಸಂ.) ಪ್ರೊ! ಎಸ್‌. ಉಮಾಪತಿ, ತೋಂಟದಾರ್ಯ ಸಂಸ್ಥಾನ ಮಠ, ಗದಗ, 1986 
- ಕೆಸ್ತೂರದೇವನ ಸ್ವರವಚನಗಳು 

(ಸಂ.) ಡಾ! ಎಂ. ಎಸ್‌. ಸುಂಕಾಪುರ, ತೋಂಟದಾರ್ಯ ಸಂಸ್ಥಾನ ಮಠ, ಗದಗ, 1982 
- ಗುರುಬಸವಾರ್ಯರ ಸ್ವರವಚನಗಳು 

(ಸಂ.) Be ಮೊರಬದ ಮಲ್ಲಿಕಾರ್ಜುನ, ತೋಂಟಿದಾರ್ಯ ಸಂಸ್ಥಾನ ಮಠ, ಗದಗ, 1986 
— ಫ್‌ನಮಠದ ಶ್ರೀ ನಾಗಭೂಷಣ ಶಿವಯೋಗಿಯ ಪಾವನ ಚರಿತ್ರೆ 

ಶ್ರೀ ಕಲ್ಲೂರ ಸಂಗಣ್ಣ, ನರಗುಂದ 1986 ೧) 
- ಘನಮಠದಾರ್ಯರು 

ಪ್ರೊ| ಎಸ್‌. ಎಸ್‌. ಕಟಗಿಹಳ್ಳಿಮಠ, ತೋಂಟದಾರ್ಯ ಸಂಸ್ಥಾನ ಮಠ, ಗದಗ, 1986 . 
— ಘನಮಠೇಶ ತತ್ತ್ವ ಪದಗಳು 

(ಸಂ.) ಶ್ರೀ ಮಲ್ಲಿಕಾರ್ಜುನ ದೇಶಿಕೇಂದ್ರಸ್ಟಾಮಿ, ಸಂತೆಕೆಲ್ಲೂರು, 1970 
- ಭಕ್ತಿಸುಧಾಸಾರ 

(ಸಂ.) ಪ್ರೊ! ಸಂ. ಶಿ. ಭೂಸನೂರುಮಠ, ಮುರುಘಾಮಠ, ಧಾರವಾಡ, 1972 0) 
-- ಚೆನ್ನವೀರಾರ್ಯನ ಶಿವಯೋಗ ಪ್ರದೀಪಿಕೆ 

(ಸಂ) ಡಾ| ವೀರಣ್ಣ ರಾಜೂರ, ಕ. ವಿ. ವಿ. ಧಾರವಾಡ, 1981 
- ನೀಲಮ್ಮನ ವಚನಗಳು 

(ಸಂ) ಡಾ| ಸಾ. ಶಿ. ಮರುಳಯ್ಯ, ಎಸ್‌. ಶಿವಣ್ಣ, ಬಸವ ಸಮಿತಿ, ಬೆಂಗಳೂರು, 1993 
- ಮೈಲಾರ ಬಸವಲಿಂಗ ಶರಣರ ಕೃತಿಗಳು 

(ಸಂ) ಪ್ರೊ| ಶಿ. ಶಿ. ಬಸವನಾಳ, ಮುರುಘಾಮಠ, ಧಾರವಾಡ, 1962 ೧) 
- ಮೈಲಾರ ಬಸವಲಿಂಗ ಶರಣರು 

ಡಾ| ದೇವೇಂದ್ರ ಕುಮಾರ ಹಕಾರಿ ಕ. ವಿ. ವಿ. ಧಾರವಾಡ, 1979 
- ಮೊಗ್ಗೆಯ ಮಾಯಿದೇವ ಪ್ರಭುವಾಣಿ 

(ಸಂ ಚನ್ನಮಲ್ಲಿಕಾರ್ಜುನ, ಮುರುಘಾಮಠ, ಧಾರವಾಡ, 1962 


CC-0. Jangamwadi Math Collection, Varanasi. An eGangotri Initiative 


- ವೀರಶೈವ ವಾಗ್ಗೇಯಕಾರರು 
ಶ್ರೀ ಏ. ಆರ್‌. ಮಹಾದೇವಯ್ಯ, ಮುಂಡರಗಿ, 1993 
- ವೀರಶೈವ ಸಂಶೋಧನೆಗಳು 
ಡಾ| ಬಿ. ಆರ್‌. ಹಿರೇಮಠ, ಧಾರವಾಡ, 1992 
— ಶಂಕರದೇವರ ಸ್ವರನಚನಗಳು 
(ಸಂ.) ಶ್ರೀ ಎಸ್‌. ಶಿವಣ್ಣ; ತೋಂಟದಾರ್ಯ ಸಂಸ್ಥಾನ ಮಠ, ಗದಗ, 1987 
— ಶಿವದಾಸ ಗೀತಾಂಜಲಿ 
(ಸಂ) ಡಾ! ಎಲ್‌. ಬಸವರಾಜು, ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲಾ, 
ಮೈಸೂರು, 1963 
— ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿ 
(ಸಂ.) ಪ್ರೊ! ಶಿ. ಶಿ. ಬಸವನಾಳ, ಸರ್ಪಭೂಷಣ ಶಿವಯೋಗೀಶ್ಚರ ಮಠ, ಬೆಂಗಲೂರು, 
1949. 
— ಸೋದೆಯ ಸದಾಶಿವರಾಯನ ಕೃತಿಗಳು 
(ಸಂ ಡಾ| ಬಿ. ಆರ್‌. ಹಿರೇಮಠ, ತೋಂಟದಾರ್ಯ ಸಂಸ್ಥಾನಮಠ, ಗದಗ, 1995 
- ಹಾಗಲವಾಡಿ ಮುದ್ದೀರಸ್ಟಾಮಿಗಳ ಸ್ವರವಚನಗಳು 
(ಸಂ) ml ವೀರಣ್ಣ ರಾಜೂರ, ತೋಂಟದಾರ್ಯ ಸಂಸ್ಥಾನ ಮಠ, ಗದಗ, 1986 


CC-0. Jangamwadi Math Collection, Varanasi. An eGangotri Initiative 


ಪುವಿಡಿ 
ಶುಭ ಹಾರೈಕೆ 111 
ಪ್ರಕಾಶಕರ ನುಡಿ v 
ಮೊದಲ ಮಾತು ix 
ಪಠ್ಯ ೧ 
ಅನುಬಂಧಗಳು ೨೪೯ 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An ೦೮೩/7೦೦1 Initiative 


ಸ್ವರವಚನ ಸಂಪುಟ : ಒಂದು 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An eGangotri Initiative 


೧ 
ಅರಿವ ನೀ ಆರಿಯೊ ಹರಣವ ತೊರಿಯೊ ಅದು ವದ 
ಗುರಿಯೊ ತಿಳಿದರೆ ದೊರಿಯೊ 
ಅರಿವ ನೀ ಅರಿಯೊ 2 Il ಪಲ್ಲ Il 


ಪರಹಿತವರಿಯೊ ಪಂಚಾಕ್ಟರಿ ನೆನಿಯೊ ಪಾಪವ ಸು 
ಟ್ವುರಿಯೊ ಪರಮನೊಳು ಬೆರಿಯೊ 
ಅರಿವ ನೀ ಆರಿಯೊ loll 


ವಿಷಯವನಳಿಯೊ ಕಸವ ನೀ ಕಳೆಯೊ 
ಮಸುಳಿಸಿ ತೊಳಿಯೊ ಕುಶಲದೊಳು ಬೆಳಿಯೊ : 
ಅರಿವ ನೀ ಆರಿಯೊ I o Il 


ಧರೆಯೊಳು ಅರಿಯೊ ಎತ್ತಿನ್ನಬ್ಬಿಯ ದೊರಿಯೊ 
ಸ್ಥಿರದಿಂದಲರಿಯೊ ಗುರುವಿನೊಳು ನೀ ನೆರಿಯೊ ` 
ಅರಿವ ನೀ ಆರಿಯೊ “Wal 


೨ 
ಅರು[ಹ]ನೆ ಅರುಹಲಾಗದು ಇಂಥ 
ದುರುಳುತನದಿ ಬಾಳಿದ ಕುರಿಜನರಿಗೆ ಗುಟ್ಟು 
ಅರು[ಹ]ನೆ ಅರುಹಲಾಗದು Il ಪಲ್ಲ I 


ಗುರುವುಪದೇಶವಾಯಿತೆಂಬರು ಅದರ) 

ಪಠಿಯು ಎಂತೆಂದರೆ ಅರಿಯರು 

ಪರಿಪರಿಯಿಂದಲಿ ಬ್ರಹ್ಮವ ನುಡಿವುತ 

ನರಕದೊಳಗೆ ಬೀಳ್ವ ಮರುಳುಮಾನವರೊಳು 

ಅರು[ಹ]ನೆ ಆರುಹಲಾಗದು lol 


Sg 5 ಬಲ್ಲೆವೆಂದೆಂಬರು ತಾವೆ 

ತ್ತತ್ತಲಾಗಿ ನುಡಿವರು 

ಸತ್ಪುರುಷರು ಕಂಡು ಗೊತ್ತನು ಕೇಳಲು 

ನೆತ್ತಿ ನೆಲಕೆಯಿಟ್ಟು ನರಳುವಂತವರೊಳು 

swiss ಅರುಹಲಾಗದು Il ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಬೆಳಗನು ಕಂಡೆವೆಂದೆಂಬರು ಅದರ 

ಕಳೆಯು ಎಂತೆಂದರೆ ಆರಿಯರು 

ಸುಳುಹು ತಪ್ಪಿದ ಕಣ್ಣು ಮಿಳಿಕಿಸಿದಂದದಿ 

ತಿಳುವಿಕಿಲ್ಲದೆ "ಹುಚ್ಚು "ತಿರುಗುವಂತವರೊಳು 

ಅರು!ಹ]ನೆ ಅರುಹಲಾಗದು lal 


ನಾದವ ಬಲ್ಲಿವೆಂದೆಂಬರು ಅದರ 

ಭೇದವೆಂತೆಂದರೆ ಅರಿಯರು 

ಸಾಧನೆಯಿಲ್ಲದೆ ಈ ಪರಿಯಿಂದಲಿ 

ವಾದಮಾಡಿ ಕೆಟ್ಟು ಹೋಗುವಂತವರೊಳು 

sd ಅರುಹಲಾಗದು lel 


ಅಮೃತಪಾನವನುಂಬೆವೆಂಬರು 

ತಾಮಮಲು ಭಂಗಿಯನೀಗ ತಿಂಬರು 

ಕ್ರಮದಲ್ಲಿ ಈ ಪರಿ ನಡತಿಯ ನಡವುತ 

ಯಮನ ಬಾಧೆಗೆ ಬಿದ್ದು ಹೋಗುವಂತವರೊಳು 
ಅರು!ಹ)ನೆ ಅರುಹಲಾಗದು ॥ sll 


ಘನಮಹತ್ತಮರೆಂದುಕೊಂಬರು ತ 

ಮ್ಮನುಭಾವವನು ತಾವರಿಯರು 

ಬಿನುಗು ಬುದ್ಧಿಗಳಿಂದ ಬಿರಿನುಡಿ ನುಡಿವುತ 

ಸುನಕನ ಪರಿಯಂತೆ ಚರಿಸುವಂತವರೊಳು " 

ಆರು[ಹಗನೆ ಅರುಹಲಾಗದು Nal 


ಸತ್ಯಸಾಧುಗಳಿನ್ನು ಹೇಳ್ವರು ವಿಷಯ 

ಮೊತ್ತದೊಳಗೆ ಸುಖಬಾಳ್ವರು 

ಎತ್ತಿನ್ತಬ್ಬಿ ಈಪನಂಖ್ರುಯ ಕಾಣದೆ 

ಕತ್ತೆಯಂದದಿ ತಾವು ಹೊಗುವಂತವರೊಳು 

ಅರು[ಹ]ನೆ ಅರುಹಲಾಗದು © el 


a 
ಊರು ಹಾಳಾಯಿತಮ್ಮ ಉಲುಹು ಅಡಗಿ ಹೋಯಿತು 
ಸೇರಿದಂಥ ಜನರು ಎಲ್ಲ ಕೆಟ್ಟು ಹೋಯಿತಮ್ಮ 
ಊರು ಹಾಳಾಯಿತಮ್ಮ ಉಲುಹು ಅಡಗಿ ಹೋಯಿತು. ॥ ಪಲ್ಲ ॥ 


೨ | | ಸ್ವರವಚನ ಸಂಪುಟ - ೧ ' 


CC-0. Jangamwadi Math Collection, Varanasi. An eGangotri Initiative 


ನಾರಿ ಒಬ್ಬಳೀಗೆ ಮತ್ತೆ 

ಮೂರು ಮಂದಿ ಮಕ್ಕಳುಬ್ಬಿ 

ಪಾರುಪತ್ಯ ಮಾಡಿಕೊಂಡು ಪಟ್ಟಣಕ್ಕೆ ಬಂದರು 

ಕಾರುಬಾರು ಮಾಡಿಕೊಂಡು 

ತಮಗೆ ತಾವು ಆಳುತಿರಲು 

ವಾರೆಯೇನೊಂಬತ್ತು ಅವರೊಳು ಮೂರು ಬಟ್ಟಲಾಯಿತು loll 


ಬೇರೆ ಬೇರೆಯಾಗಿಯಿವರು 

ನಾರಿ ಪುರುಷರೊಡನೆ ಇರಲು 

ಆರು ಏಳು ಮಂದಿ ಮಕ್ಕಳವರಿಗಾಗಲು 
ಪೋರತಾನದಿಂದಲೆಲ್ಲ 

ದಾರಿ ಬಟ್ಟಿ ಕಾಯ್ದುಕೊಂಡು 
ಆರನಾದರೇನು ಬಿಡದೆ ಹೆಡಕನೀಗ ಬಡಿವದು nol 


ಹತ್ತು. ಎಂಟು ಮಂದಿಯಿವಗೆ 

ಪುತ್ರ ಪೌತ್ರರಾಗಿ ತಮ್ಮ 

ಮೊತ್ತವನ್ನು. ಕೂಡಿಕೊಂಡು ಮಲೆಯ ಸೇರಲು 

ಸುತ್ತ ಮುತ್ತ ದಾರಿಯಾನು 

ಎತ್ತ ಹೊರಡಗೊಡದೆ ಜನರ 

ಕತ್ತಿಗೀಯ ಕೊಯಿದು ಅವರ ನೆತ್ತರನ್ನು ಕುಡಿವರೆ lal 


ಮತ್ತೆ ನಾರಿಯಿಂದಲೀಗ 

ಇಪ್ಪತೈದುಮಂದಿ ಹುಖ್ಚಿ 

ಸುಸ್ತಲಾ ರಾಜ್ಯವನೆಲ್ಲ ಸೂರೆಮಾಡಿ ಬಿಟ್ಟರು 

ಭೀ[ತಿ] ಮಾಡುವರಿಲ್ಲ ಎಮಗಿ 

ನ್ನೆತ್ತಲಾದರೇನು ಎನುತ 

ಬತ್ತೀಸಾಯುಧಗಳ ಕಟ್ಟ ಬಯಲ ಬೀದಿ ಹಿಡಿವರು Nell 


na, ಶರಣರಿದನು ಕೇಳಿ 

ಎತ್ತಿನ್ತನಖ್ಯಿ ಈಶ [ಗೇಳಿ] 

ಎತ್ತಿನಿಂದ ಬಂತು ದಂಡು ಹೇಳಶಕವಿಲ್ಲಪು 
ಮುತ್ತಿಕೊಂಡು ಮೂರು ಫಳಿಗೆ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕುತ್ತಿಗೀಯ ಕೊಯಿದು ಎಲ್ಲರ 
ಹತ್ತಿ ಠಾಣ್ಯ ಹಾಕಿಕೊಂಡು ಅಂಗ ಕೌಲು ಕೊಟ್ಟರು Wal 


ಲ 
ಎನ್ನೊಳೇತಕೆ ಬೆರದೊ ಗುರುವೆ ನಾನು ಜಡದೇಹಿಗನು 
ನಾನು ನನಗೆ ಇದು ಥರವೆ ? 
ಎನ್ನೊಳೇತಕೆ ಬೆರದೊ ಗುರುವೆ ? ॥ ಪಲ್ಲ Il 


ಸಂಸಾರ ಜಡರೆಂಬ ಸಾಗರದ ಜಲಧಿಯೊಳು 
ಸಾಗಲಾರದೆ ನಾನು ಮುಳುಗೇಳುಶೆ 
ಅಂಗಭೋಗಗಳಳಿದ ಆತ್ಮಶುದ್ಧಿಗಳೊಳಗೆ 


ಭೋಗಕರ್ತನೆ ನೀನು ಬೆರೆಯಬೇಕಲ್ಪದೆ `॥೧॥ 
ನಿಷ್ಠೆವಂತನು ಅಲ್ಲ ನಿರುತ ಎನ್ನೊಳಗಿಲ್ಲ 

ಭ್ರಷ್ಟರೊಳಾಡುವ ಭ್ರಮೆಗೇಡಿಯು 

ಅಷ್ಟಭೋಗವದೆಲ್ಲ ಸುಟ್ಟುರುಹಿ ನಿಂದಂಥ 

ಸೃಷ್ಠಿಪಾಲಕರೆಲ್ಲ ಬೆರೆಯಬೇಕಲ್ಲದೆ ॥ ೨॥ 


ಆಚಾರ ಕ್ರಿಯವಿಲ್ಲ ಆತ್ಮಶುದ್ಧಿಗಳಿಲ್ಲ 
ಲೋಕದವರತೆರದಿ ನಡತೆಯಿಲ್ಲಪು 
ಬೇಕಾದ ಭಕ್ತರೊಳು ಏಕವಾಗಿರು ಹೋಗು 


ಕಾಕುಮನುಜನು ನಾನು ಕುಣಿಸೈ ಹರನೆ ಹರನೆ lal 


ಅಣ್ಣತಮ್ಮದಿರಿಲ್ಲ ಆತ್ಮ ಬಂಧುಗಳಿಲ್ಲ 

ಕಣ್ಣಿಂದ ನೋಡುವರು ಮೊದಲಿಲ್ಲವು 

ಪುಣ್ಯವನು ಮಾಡಿದ ಪುರುಷರೊಳಿರು ಹೋಗ 

ಎಮ್ಮಂಥ ನೀಚರನು ನಂಬದಿರು ಹರನೆ lel 


ASJAD ಎನ್ನ ಪಾಲಿಸು ಈಶ 

ಭೃತ್ಯತನದಲಿ ನಿನ್ನ ನಾ ಬೇಡಿಕೊಳುವೆ 

ಸತ್ಯದಿಂದಲಿ ಎನ್ನ ಸಂಸಾರಯೋಗದಲಿ 

ಮುಕ್ತನನು ಮಾಡಯ್ಯ ಮುನಿಯ [ದೆ] ಮ್ಮಯ್ಯ ll æ Il 
ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೫ 
ಎಂಥ ಒಳ್ಳಿ ದನಕ್ಕೆ ಎನ ಗಂಡ ಎಂಥ ಒಳ್ಳಿದನೆ 
ಚಿಂತೆಯ ಬಿಡಸಿ ನೀ ಶಾಂತಳಾಗಿರು ಎಂದು 
ಸಂತೋಷದಿಂದನ್ನ ಸಲಹಿದನಕ್ಕೆ 
ಎಂಥ ಒಳ್ಳಿದನೆ............. ॥ ಪಲ್ಲ ॥ 


ಸಣ್ಣಕ್ಕಿ ಸವಿಬೋನ ಬೆಣ್ಣೆಕಾಸಿದ ತುಪ್ಪ ` 

ಉನ್ನತ ಶಾಖಪಾಕಂಗಳನು 

ಚೆನ್ನಾಗಿ ಅಡಿಗಿಯ ಮಾಡಿಸಿ ಎನ್ನನು ಹೆಣ್ಣೇ ನೀ 
ಸಣ್ಣವಳುಣಯೆಂಬೊನಕ್ಕ 

ಎಂಥ ಒಳ್ಳಿದನೆ............. Lol 


ಕಮ್ಮೆಣ್ಣೆ ಕಸ್ತುರಿಯೆನ್ನ ಮಂಡೆಗೆ ಪೂಸಿ 

ಪನ್ನೀರನೆರಸಿ ಪಾಕವೆ ಮಾಡಿಸಿ 

ಬಣ್ಣಿ ಸಿ ಬಾಚಿ ಬೈತಲೆಯನೆ ತೆಗಸಿ ತಾ 

ಎನ್ನ ಜಡೆಗೆ ಹೆಳಲು ಹಾಕಿಸುವನಕ್ಕ 

ಎಂಥ ಒಳ್ಳಿದನೆ........... ॥ ೨॥ 


ಚಿನ್ನದ ಕಂಬಿಯ ಸೀರೆ ಶಿಸ್ತಿನಿಂದುಡಿಸುತೆ 

ಬಣ್ಣದ ಕುಪ್ಪಸ ಬಾಜೂಬಂಧನಿಟ್ಟು 

ರನ್ನಪು ತೆತ್ತಿಸಿದ ರಜತದ ಒಡ್ಯಾಣ 

ಎನ್ನ ನಡುವಿಗೆ ತಂದು ಇಟ್ಟಿ ಕಾಣಕ್ಕ 

ಎಂಥ ಒಳ್ಳಿದನೆ............. lal 


ಉನ್ನತ ವಸ್ತುವನೆಲ್ಲವ ತಂದಿಟ್ಟು 

ಚೆನ್ನಾಗಿ ಎನ್ನ ಶೃಂಗರಿಸುತಲಿ 

ಕನ್ನಡಿಯನು ತಂದು ಕೈಯ್ಯಲ್ಲಿ ಕೊಟ್ಟು ತಾ 

ಎನ್ನ ನೀಪರಿಯಿಂದ ನಗಿಸುವನಕ್ಕೆ 

ಎಂಥ ಒಳ್ಳಿದನೆ............. i ಕ Il ell 


ಕಾಚು ಕರ್ಪುರ ವೀಳ್ಯ ಕತ್ತರಿಸಿದ ಹೋಳು 
ಸೋಸಿದ ಸುಣ್ಣ ಏಲಕ್ಕೆಯನು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


` ಈಸು ಪರಿಯ ಮಾಡಿ ಎನ್ನ ಕೈಯಲ್ಲಿ ಕೊಟ್ಟ 
ಲೇಸಿನಿಂದಲಿ ನೀಡಿಕೊಳ್ಳೆಂಬೊನಕ್ಕ 
ಎಂಥ ಒಳ್ಳಿದನೆ............ ॥ ೫॥ 


ಹಾಸುಮಂಚಿದ ಮೇಲೆ ಅರಳುಮಲ್ಲಿಗೆ ಹಾಸಿ 

ನಾಲ್ಕು ಕಡಿಗೆ ನಂದದೀವಿಗಿಟ್ಟು 

ಊಟದ ಊದುಬುಕ್ಕಿಟ್ಟು ಹರಸುತಲಿ 

ಏಕಾಂತಮನಿಗೆ ಎಳೆದೊಯ್ದನಕ್ಕೆ 

ಎಂಥ ಒಳ್ಳಿದನೆ............ ; el 


ಚಿತ್ತಜನರಗಿಳಿ ಇತ್ತೆ ಬಾರೆನುತಲಿ 

ಒತ್ತಿ ಪಿಡಿದು ಗಲ್ಲವ ಚುಂಬಿಸಿ 

ಹತ್ತೆಗರದು ಎನ್ನ ಹಾಸುಮಂಚೆದೊಳಿರಿಸಿ 

ಮುತ್ತಿನ ಮೂಗುತಿ ಮೂಗಿನೊಳಟ್ಟ 

ಎಂಥ ಒಳ್ಳಿದನೆ............. el 


ಇರದೆ ಮಂಚದೊಳೆನ್ನ ಒರಗಿಸಿ ಬಹುವಿಧ 

ಸರಸ ಸಲ್ಲಾಪಗಳಾಡುತಲಿ 

ಪರಿಪರಿಯಿಂದಲಿ. ವಿರಹವ KA 

ಮರಸಿದ ಎನ್ನಯ ಮಾತೆಪಿತರನೀಗ 

ಎಂಥ ಒಳ್ಳಿದನೆ............ Isl 


ಮುತ್ತು ಮಾಣಿಕ ನವರತ್ನದ ಕರುವಾಡ 
ಮತ್ತೇಳುನೆಲೆಯ ಮಂಟಪದೊಳಗೆ 
ಸತ್ತು ಚಿತ್ತಾನಂದ ಸಮರಸವನೆ ತೋರಿ 


`` ಎತ್ತಿನ್ನಷ್ಟಿಯ ಈಶ ಎನ್ನ ಕೂಡಿದನಕ್ಕೆ o lel 
& : 
ಕಾಡಬೇಡ ಕರುಣದಿಂದಲಿ ಏ ಸ್ವಾಮಿ ಹರನೆ 
ನೋಡು ನಿಮ್ಮ ಕರುಣ ALO ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಬೇಡಿದೊರವನೀವನೆಂದು 
ರೂಢಿ ಜನರು ಪೇಳುತಿರಲು 


ಪಾಡಿ ಪೊಗಳ್ಳಿನಯ್ಯ ನಿಮ್ಮ 
ಗಾಡಿಕಾರ ಮಹಿಮೆಗಳನು ॥ ೧॥ 


ಮೃಡನೆ ನಿಮ್ಮ ಪಾದವನ್ನು 

ಬಿಡದೆ ನಂಬಿದವರನಿಂತು 

ಕೆಡಿಸುವಂಥದುಚಿತವಲ್ಲ 

ಬಿಡದೆ ರಕ್ಷಿಸಯ್ಯ ಶಿವನೆ 

ಕಾಡಬೇಡ... ॥ ೨॥ 


ಕೂಡಿ ಕಾಡಬಾರದೆಂಬ 

ನಾಡ ಜನರ ಗಾದೆಯುಂಟು 

ಬೇಡಿದೊರವನಿತ್ತು ಎನ್ನ . i 
[ಕೂಡೆ] ಕರುಣಿಸೈಯ್ಯ ಶಿವನೆ _ lal 


ಹತ್ತುಮಂದಿ ಮಕ್ಕಳೊಳಗೆ 

ಹುಚ್ಚನೊಬ್ಬನಾಗಿಯಿರಲು 

ಸತ್ತು ಹೋಗಲೆಂದು ಅವನ 3 
ವ್ಯರ್ಥವಾಗಿ ಕೊಲ್ಲುತಿಹರೆ . ॥ ೪॥ 


ಧಾತ್ರಿಯೊಳಗೆ ಅಧಿಕವಾದ 

ಎತ್ತಿಬ್ಟಿ ಈಶ ನಿಮ್ಮ 

ಹೆತ್ತ ತಾಯಿ ತಂದೆಯೆಂದು 

ಮತ್ತೆ ನಂಬಿದವನನಿಂತು 

ಕಾಡಬೇಡ ಕರುಣದಿಂದಲಿ......... lal 


೭ 


: ಕೊಡನ ಹೊರುವರೇನೆ ಅಮ್ಮಯ್ಯ ಕೊಡನ ಹೊರುವರೇನೆ 
ಕೊಡನ ಹೊರುವರೆ ಬಹುಭಾರವಿ ಕೊಡ 
ನಡುವೆ ನಷ್ಟವಾಗಿ ಒಡೆದು ಹೋಗುವ ಕೊಡ ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹಸಿ ಬಿಸಿಯಾದ ಕೊಡ ಹದನಿಲ್ಲವೀ ಕೊಡ 
ಮಸಿ ಮಣ್ಣು ಕಲೆತಂಥ ಮಣ್ಣು ಕೊಡ 

ಸಸಿನೆಯಿಲ್ಲದ ಕೊಡ ಸರ್ವರಿಗೆ ಭಾರವು ಕೊಡ 

ಒಸರಿ ಒಸರಿ ನೀರು ಹೊಲಸು ಏಳುವ ಕೊಡ ॥ ೧॥ 


ಮಲತ್ರಯದೊಳು ಬಿದ್ದು ಮುಳುಗಿದುದಿ ಕೊಡ 
ಹೊಲೆ ಬಳಕಿ ಆದಂಥ ಹೊಲಸು ಕೊಡ 

ಬಲು ರಂಧ್ರಗಳು ಬಿದ್ದು ಬಸಿದು ಸೋರುವ ಕೊಡ 

ಹಲವು ಬಗೆಯಲಿ ಕೂಡೆ ಹಸನಿಲ್ಲವೀ ಕೊಡ ॥೨॥ 


ಮುಟ್ಟು ISA ಕೊಡ ಮುರುಕಿ ನಾರುವ ಕೊಡ 

ಹೊಟ್ಟಿ ಬೇನೆಯೆದ್ದು ಹೊರಳೊ ಕೊಡ 

ಬಿಟ್ಟಗೆ ಮಾಡಿದ್ದೀ ಕೊಡ ಬಿಟ್ಟು a ಕೊಡ 

ಸುಟ್ಟು ಸುಡುಗಾಡು ಕಲೆತು ನಷ್ಟವಾಗದ ಕೊಡ lal 


ಕಷ್ಟ ಕರ್ಮದ ಕಾರಣವಿಲ್ಲದ ಕೊಡ 
ನಷ್ಟ ಬಡಿದು ನಾಶ ಮಾಡೊ ಕೊಡ 
T ಎಷ್ಟುದಿನವಿದ್ದರಿದು ಎರವಾಗಿ ಹೋಗೊ ಕೊಡ 
ಬಿಟ್ಟು ಬಿಡಬೇಕೀ ಕೊಡ ಬೇಡಬೇಡವಿ ಕೊಡ ॥ ೪॥ 


ನಿತ್ಯವಲ್ಲದ ಕೊಡ ನಿರುತವಿಲ್ಲದ ಕೊಡ 
ಸತ್ಯವಂತರಿಗಿದು ಸಲ್ಲದ ಕೊಡ 
ಭಕ್ತ ಮಾಹೇಶ್ವರರು ಬಳಕೆ ಮಾಡದ ಕೊಡ 


ಎ್ತಿನ್ಪಫ್ಚಿಯೆಂಬೀಶ!ಗೆ] ಯೋಗ್ಯವಲ್ಲದ ಕೊಡ lal 


S 


ಚೇಳು ಕಚ್ಚಿತಮ್ಮ ದೇವರೆ ನೋವು 
ತಾಳಲಾರೆ ಮದ್ದು ಹೇಳಿರೆ 


ಚೇಳಿನ ಬೇನೆಯ ಹೇಳೇನೆಂದರೆ 
ಭಾಳಮಂದಿಗೆ ಸುಖವಾಯಿತೈಯ್ಯಯ್ಯೋ Il ಪಲ್ಲ Il 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹಾಳು ಗೋ ಒಂದು ಗ್ರಾಮವೆ ಅಲ್ಲಿ 

, ಭಾಳಾಕ್ಷನ ಬಹು ನೇಮವೆ 

ನಾಳಿನ ದಿನದಲ್ಲಿ ನಾ ಹೋದೇನೆಂಬರೆ 

ಏಳುಮಣಿಯ ಚೇಳು ಹೆಬ್ಬೆರಳೂರಿತೆ lol 


ಒಮ್ಮನದಡಿಗೆಯನಬ್ಬಿದ್ದೆ ನಾ 
ಸುಮ್ಮಾನದುಡಿಗೆಯನುಬ್ಬದ್ದೆ 
ಕಮ್ಮನ ಬೆಣ್ಣಿಯ ಕರಗಿಸಿಕೊಂಡು ನಾ 


ಘಮ್ಮನೆ ಹೊರಡಲು ಕಡಿಯಿತೈಯ್ಯಯ್ಯೋ | ॥ ೨॥ 


ಹಬ್ಬವ ಮಾಡುವೆನೆಂದಿದ್ದೆ ನಾ 
ಉಬ್ಬುಬ್ಬಿ ಸಕಲ] ವ ತಂದಿದ್ದೆ 
ಕಬ್ಬಿನ ಹಾಲಿನ ಕೊಡಕೆ ಕೈ ಚಾಚಲು 


ಅಬ್ಬರದಿಂದಲಿ ಹಚ್ಚಿತಯ್ಯಯ್ಯೋ lal 


ಕಾಲಿಂದ ಮೇಲಕ್ಕೆ ಏರಿತೆ ಬಹು 

ಕಾಲವು ತಲೆಗಿನ್ನು ಸೇರಿತೆ 

ಬಾಳಲೀಸದು ಎನ್ನ ಬದುಕುವುದಿನ್ನೆಂತೊ 

ಶೂಲಧರನು ಬಲ್ಲ ಸುಲಭವಲ್ಲಮ್ಮ ॥ ೪॥ 


ಎತ್ತಿನ್ವಷ್ಟಿಯ ಈಶಗಲ್ಲದೆ ನೋವು 
ಮತ್ತಾರಿಗೆಯಿದು ನಿಲ್ಲದೆ 
ಮಸ್ತಕದೊಳು ತಮ್ಹ ಸ್ತವನಿಟ್ಟರೆ 


ಮತ್ತು ಟ್ಟಿದಂತೆ ನಾ ಸಟಿಯಲ್ಲವಮ್ಮ 


ಚೇಳು ಕಚ್ಚಿತಮ್ಮ ದೇವರೆ... lall 
೪ 

ಜಂಗಮ ಜಂಗಮ ಎಂಬೊ ಜಗದ ಜೀವರುಗಳು ಕೇಳಿ 

ಜಂಗಮನ "ಕುರುಹ ಜಡದೇ [ಹಿ ಬಲ್ಲನೆ ?1 ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕೊಂ [ಗ] ನಂತೆ ಹರಿವ ಮನವ 


ಭಂಗಿಸಿ ಶಿಕ್ಚಿಸುವಾತ 
ಜಂಗಮನು ಎನಿಸಿಕೊಂಬ ಜನರು ಕೇಳಿರೈ lol 


ಲಿಂಗದೊಳಗೆ ಮನವನಟ್ಟು 
ಸಂಗಸುಖದೊಳಿರುವನಾತ 
ಜಂಗಮ ಎನಿಸಿಕೊಂಬ ಜನರು ಕೇಳಿರೈ 1 ೨॥ 


ಸಂಗನ ಶರಣರ ಪಾದ 
ದಂಭ್ರುಯನ್ನು ಬಿಡದೆ ಭಜೆಪ 
ಜಂಗಮನು ಎನಿಸಿಕೊಂಬ ಜನರು ಕೇಳಿರೈ lal 


ರಂಗವನ್ನು ಮಾಡದಂಥ : 
ರಂಗದಲ್ಲಿ ಅರಿವನಾತ 
ಜಂಗಮನು ಎನಿಸಿಕೊಂಬ ಜನರು ಕೇಳಿರೈ lel 


ಕಂಗಳೀಗೆ ಎತ್ತಿನ್ತಖ್ಫಿ 
ಲಿಂಗವಾಗಿ ಮೆರವ ಈಶ 
ಜಂಗಮನು ಎನಿಸಿಕೊಂಬ ಜನರು ಕೇಳಿರೈ Isl 


೧೦ 
ತಿಳಿದು ಹೇಳಿರಣ್ಣಗಳಿರ ತಿರಿಗಿ ಕೇಳದಂತೆಯಿದನು 
ಸುಳುಹುತಪ್ಪಿದ ಹುಟ್ಟುಗುರುಡ ಸೂರ್ಯನನ್ನು ಕಂಡುದ ॥ ಪಲ್ಲ ॥ 


, ಅಂತರ[0ಗ]ದಲ್ಲಿ[ಯಿ7ರುವದೊಂದು. ಆಳುದ್ದಬಾವಿಯಿದರ 

ಅಂತು ತಿಳಿಯಲಿಕ್ಕೆ ಮತ್ತಿನ್ನಷ್ಟು ಇಷ್ಟು ಅಲ್ಲವು 

ಮುಂತೆ ಸಪ್ತಶರಧಿಯನ್ನು ಮುಣುಗಿಸಿತೆನ್ನೊಳಗೆಯಿರಿಸಿ 
ಭ್ರಾಂತಿಬಟ್ಟಮನುಜ[ನ7ನ್ನು ಬಹಳ ಹತನ ಮಾಡಿತೊ lol. 


ಮುಂದೆ ಒಂದು ಮೃಗವು ಅಲ್ಲಿ ಬಂದು ತೃಷೆಯಗೊಳ್ಳುತಿರಲು 


ವೇದಿಕೇಯು ತಪ್ಪಿ ತಪ್ಪಿ ಅದರೊಳು ಹೊರಳಿಕೊಂಡು ಬಿದ್ದಿತು 


ಸ ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹಿಂದೆ ಸತ್ತ ಕೋಳಿ ಎದ್ದು ಹೆದರದಿರು ಎಂದು ಕೂಗಲು 
ಕಂದಿ ಕುಂದಿ ಬಹಳ ನೊಂದು ಕಾಯವನ್ನು ಬಿಟ್ಟಿತು ॥ ೨1 


ಸೂರೆ ಹೋದ ಮೃಗವು ಕಂಡು ನೀರಿನೊಳಗೆಯಿದ್ದ ಜ್ಯೋತಿ 
ಮೇರುನೇಯ ಹತ್ತಿ ಮುಂದಕೆ ಮಿಗಿಲು ಪರಿಯಲು 

ನೀರು ಬತ್ತಿ ಬಾವಿ ಆರ್ದು ನಿಶ್ಚಲಾವು ಆಗಲಿಕ್ಕೆ 

ಸಾರ ಅಮೃತವಾದಂಥ ಶರಧಿ ಅದಕೆ ತುಂಬಿತು lal 


ಅಮೃತ ಪಾನವನ್ನು ಮಾಡೆ] ಹರಣವದಕೆ ತುಂಬಿ ಬಂತು 
ಅಮಮ ನೋಡಲಿಕ್ಕೆ ಅಂದು ಹಾರಿತು ಅಂತಾಕಾಶಕೆ 
ದ್ಯುಮಣಿ ಕೋಟಿ ಕಳೆಯು ತುಂಬಿ ದಿಬ್ಯದಲ್ಲಿ ಕುಳಿತು ಕೊಂಡಿತು ॥ ೪ ॥ 


ಗುರುವೆ ಗುರುವೆ ಎಂಬ ಶಬ್ದ ಮರೆಯದಾಡಿ ಕೂಗುತಿತ್ತು 
ತರಣಿಯೆಂಬೊ ಹಣ್ಣನೀಗ[ಳೀಗ] ಹರುಷದಿಂದ ಮೆದ್ದಿತು 

ಪರಮ ಸಂತಸದಿಂದವದು ಪಕ್ಕವನ್ನು ಎತ್ತಿದಾಕ್ಟಣ 

ಧರೆಯೊಳಧಿಕವು ಎತ್ತಿನ್ದಟ್ಟಿಪುರ ಮನೆ ತಾನಾಯಿತು ॥ ೫॥ 


೧೧ 
ತೂ ಥೂ ತೂ ಥೂ ಮೂಡಾ ನಿನ್ನದೇತರ ನಡತೀದು ಬ್ಯಾಡ 
ಧಾತ ಸದ್ಗುರುವಿನ ಪಾದವ ನೆನಿಯದೆ 
ಈ ತೆರದಲಿ ಕೆಟ್ಟೋಗುವೆ ನೋಡ ॥ ಪಲ್ಲ Il 


ಮಾತೆ ಪಿತರೆಂಬೆ ಬಹು ಪ್ರೀತಿಯು ಎನಗೆಂಬೆ 
XXX ಕಾಲದೂತರು ಎಳಿವಾಗ 


ಪೋತರಂತೆ ತಾವು ಮುಸುಗುವರಲ್ಲದೆ loll 


ಹೆಂಡರು ಮಕ್ಕಳು ಎಂಬೆ ಒಳ್ಳೆ ಭಂಡಾರವು ಬದುಕೆಂಬೆ 
ಚಂಡ ಯಮದೂತರು ಕುಂಡೆ ಕುಂಡೆ ಬಡಿವಾಗ 


ಹಿಂಡು ಮಂದಿಯಿದ್ದು ಏನ ಮಾಡುವರು Ws ll 
ಒಡಹುಟ್ಟಿದರಿಹರೆಂಬೆ ಬಹು 

XXX ಡಿಮೆಯಾಗಿ ನಿನ್ನ ಪ್ರಾರಬ್ಧವು ಯಮ 

ಹಿಡಿದೊಯ್ದಾಗಲು ಬಿಡಿಸಿಕೊಂಬರಿನ್ನಾರಿಲ್ಲ ನಿನಗೆ, lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನಂಟರಿಷ್ಠರೆಂಬೆ ವ್ಯಾಳ್ಯಕ್ಕುಂಟು ಎನಗೆಂಬೆ 
ಕಂಟಕಮುಖದಿಂದ ಕಾಲರ ಸಂಧಿಸಿ ಯಮ 


ಭಂಟರು ಹಿಡಿದೊಯ್ದಾಗಾರಿಲ್ಲ ಮರುಳೆ ॥ ೪॥ 


ಮರ್ತ್ಯದೊಳಗಿನ್ನಧಿ[ಕ] ಪುರ ಎತ್ತಿ ನ್ವಟ್ಟಿಯೆಂಬುದಿದಕೋ 
ಕರ್ತು ಈಶನ ನಂಬಿ ಮುಕ್ತಿಯ ಹಿಡಿಯದೆ. 
ವ್ಯರ್ಥವಾಗಿ ಕೆಟ್ಟು ಹೋಗಲು ಬೇಡ ॥ ೫॥ 


೧೨ 
ದೊರವದು ಮುಕ್ತಿ ದೊರವದು ಎಮ್ಮ 
ಹರ ಶಿವಶರಣರ ಸ್ಮರಣೆಯೊಳಿರು ನೀ 
ದೊರವದು ಮುಕ್ತಿ ದೊರವದು ॥ ಪಲ್ಲ ॥ 


ಅರುಣೋದಯದೊಳೆದ್ದು ಪರಮ ಸದ್ಗುರುವಿನ 
ಚರಣಾರವಿಂದಕ್ಕೆ ನಮಿಸುತಲಿ 

ಗುರು ಕೊಟ್ಟ ಲಿಂಗವ ಕರದೊಳಗಾಂತಷ್ಟ 

ಪರಿಪರಿ ವಿಧದ ಪೂಚೆಯ ಮಾಡುತ 

ಧರಿಸಿ ಭಸಿತ ಗಂಧಾಕ್ಷತೆಗಳನಿಟ್ಟು 

ಶರಣರ ಸ್ತುತಿಸು ನೀ ಮರಿಯದೀಪರಿನಿತ್ಯ lol 


ನಿರುತ ಕಾಲವು ಹೀಗೆ ಸ್ಮರಿಸುತ ಬರುತಿರೆ 

ದುರಿತ ದುರ್ಗಣವೆಲ್ಲ ಉರಿದೋವುವು 

ಅರಿಹು [ಹು]ಟ್ಟಿ ಜ್ಞಾನವಂಕುರಿಸುವುದೇವೋ ನಿನ್ನ 

ಕರಣಗಣವು ಸುಮ್ಮನಿರುತಿಹವು 

ಶರಿರ dog oD ನೋಡಿ ಪರಿಯನೆಲ್ಲವ ಕಂಡು 

ಕರುಣಾಳು ಸದ್ಗುರು ಪೊರದು ನಿನ್ನನು ಕಾಯ್ದ 

ದೊರವದು ಮುಕ್ತಿ ದೊರವದು ॥೨॥ 


X ರಿಯಾಗಿ ಜ್ಞಾನದಿಂದರಿತು ನೋಡಲು 
ಶರಿರದಿ ಚೆಚ್ಯೋತಿ ಬೆಳಗುತಿದೆ 
ಪರಿಪರಿ ವಾದ್ಯವೆಲ್ಲಪು ಕೇಳಿ ಸುಖಿಸುತ 


ತ್ತಿ | ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಪರಮನಂದದಿ ಮನಮುಳಿಗೇಳುತಿದೆ 

ಧರೆಯೊಳಧಿಕ INA ಈಶನೆಂಬೊ 

ದೊರೆಪಟ್ಟ ನೀನಗೀಗಳಾಗುತಿದೆ 

ದೊರವದು ಮುಕ್ತಿ ದೊರವದು ಎಮ್ಮ... lal 


೧೩ 
ಬಲೆಗೆ ಬಿದ್ದ ಪಕ್ಷಿ ತಾನು ಬಯಲಿಗೆ ಹಾರೋಯಿತೇ ? 
ಹಲವು ಮಾತನಾಡಲೇನದರಾಯುಷ್ಯ ಹೆಚ್ಚಾಯಿತೇ ? 
ಬಲೆಗೆ ಬಿದ್ದ ಪಕ್ಷಿ ತಾನು ಬಯಲಿಗೆ ಹಾರೋಯಿತೆ ? Il ಪಲ್ಲ Il 


ಹಲವು ವಿಷಯದಿಂದಲದರ ಹಂಬಲಿಸಿದ್ದೆನಮ್ಮ 

ಕೆಲವು ಕಾಲದಲ್ಲಿ [ಯಗದರ ಕಣ್ಣಿಲಿ ನಾ ಕಂಡೆನೆ 

ಬಲು ಬಗೆಯ ಬಲೆಯ ಮಾಡಿ ಭದ್ರವಾಗಿ ಕುಳಿತು ಇದ್ದ 
ಹೊಲಬುದಪ್ಪಿ ಬಂದು ಬಿದ್ದು ಹೊರಗೆ ಹಾರಿಹೋಯಿತೆ Il oll 


ಎಷ್ಟು ಕಷ್ಟ ಬಟ್ಟು ನಾನು ಹೆಣಗಿ ಘಾಸಿಯಾದೆನಮ್ಮ 

ಕಟ್ಟಿಕಡೆಗೆ ಹೋಗಿ ಮೂರು ಬೆಟ್ಟವನ್ನು ಸೇರಿತೆ 

ಪುಟ್ಚಿದಂದಿಗಿಂದಿಗೆನಗೆ ಉಂಡೆನೆಂಬೊ ಆಶೆಯಿತ್ತು 

ಕೆಟ್ಟ ಕೇಡ ಕೆಡಸಿ ಎನ್ನ ಕೈ ಹೊರಗಾಯಿತೆ ॥ ೨॥ 
ಬಿಟ್ಟು ಬಿಡಲಾರದೆ ಬೆನ್ನಟ್ಟಿ ಹೋಗುತಿದ್ದೆನಮ್ಮ 

ಇಷ್ಟರಷ್ಟರೊಳಗೆ ಇತ್ತು ಹಿಡಿದು ಕೊಂಡೆನೆಂದನೆ 


ಸೃಷ್ಟಿಗಧಿಕ AJA ಪಟ್ಟದರಸು ಎನ್ನ ತನ್ನ , 
ಬಟ್ಟಬಯಲ ಮಾಡಿ ಬಿಟ್ಟು ಭ್ರಮೆಯು ಹಿಂಗಿ ಹೋಯಿತೆ lall 


೧೪ 
ಬೆಲ್ಲ ಮಾರಲಿ ಬಂದಿದೆ ಈ ಜಗದೊಳು ಕೊಳ್ಳುವವರು ಬನ್ನಿ 
ಎಲ್ಲರು ಸವಿವಂಥ ಬೆಲ್ಲವಿದಲ್ಲವು 
ಬಲ್ಬವರಿದರ ಭೇದನನೆಲ್ಲ ಬಲ್ಲರು ॥ ಪಲ್ಲ ॥ 


ಎತ್ತಿ ಹೇರುವದಲ್ಲ ಹೊತ್ತು ಮಾರುವದಲ್ಲ 
ಮಾನ್ಯರಿಗೆ ಇದು ತಿಳಿಯದಲ್ಲ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಸತ್ಯ ಶರಣರು ತಿಳಿಯಬೇಕಾದರೆ 
ಹತ್ತೆಂಟು ogg ಬೆಲೆಯಾಗೋ ಬೆಲ್ಲ lol 


ಮುಚ್ಚಿ ಮಾರುವುದಲ್ಲ ಬಿಚ್ಚಿ ತೋರುವುದಲ್ಲ 

ಪಚ್ಚಿಗಬ್ಬಿಯಲ್ಲಿ ಇಡುವದಲ್ಲ 

ಸಚ್ಚಿದಾನಂದನ ಶರಣರು ಕಂಡಾಗೆಲ್ಲ 

ತಕ್ಕೊಟ್ಟದೆ ದಚ್ಚು ಈ ಬೆಲ್ಲ ॥೨॥ 


ಮರ್ತ್ಯದ ಜನರಿಗೆ ಮಾರಿ ಹೋಗುವುದಲ್ಲ 

ಎತ್ತಿನ್ಹಟ್ಟಿ ಈಶನಾಹ ತಾ ಬಲ್ಲ 

ಚಿತ್ತ ಸುದ್ಧವಾಗಿ ಸೇವಿಸುವವರಿಗೆ 

ನಿರ್ಮಲವನು ಮಾಡುವೆ ಬೆಲ್ಲ 

ಬೆಲ್ಲ ಮಾರಲಿ ಬಂದಿದೆ..... lal 


೧೫ 
ಭಳಿರೆ ಭಳಿರೆ ಭಾಪು ಬಸವರಾಜ 
ಭಳಿ ಭಳಿಭಳಿರೆ ಭಾಪು 
ಭಳಿರೆ ಭಳಿರೆ [ಭಾಪು] ಬಸವರಾಜೇಂದ್ರನೆ 
ಇಳೆಯೊಳು. ನಿಮ್ಮಂಥ ಛಲದಂಕರಾರುಂಟು 
ಭಳಿ ಭಳಿ ಭಳಿರೆ ಭಾಪು ॥ ಪಲ್ಲ ॥ 


ಕಾಶಿಯಪುರದಲ್ಲಿ ವ್ಯಾಸನೆಂಬುವನೊಬ್ಬ 

ಈಶನ ಶರಣರ ದೂಷಿಸಿ ನುಡಿಯಲು 

ಖೇಚರತ್ವದಲಿ ನಿಂದು ಕರವತಗ 

ದೀಶಗರ್ಪಿಸಿದೆ ತಂದು ಆ ತೋಳ್ಗಳಾ 

ದೇಶದಿ ಮೆರಯಲೆಂದು ನಂದಿಯ 

ಧ್ವಜಕೇರಿಸಿ ಮೆರಯಲೆಂದು 

ಬಸವರಾಜ ಭಳಿ ಭಳಿರೆ ಭಾಪು lol 


ಪರಮ ಭಕ್ತರನ್ನು ಉದ್ಧರಿಸಿ ಶಿವಾ 
ಚಾರದನುವ ನೀ ತೋರಿದಂದು ಭಕ್ತಿ ಜ್ಞಾನ 


೧೪ : ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಬರಲಿ ಭಕ್ತರಿಗೆ ಎಂದು ವ್ಯಕ್ತವಾಗಿ ತಿಳಿದು ಮಾ 

ಡಿರಿ ನೀವೆಂದು ಮುಕ್ತಿಯಮಾರ್ಗದ 

ಅರುಹಿನಲಿ ಬಾಳಿರೆಂದು 

ಬಸವರಾಜ ಭಳಿ ಭಳಿರೆ ಭಾಪು ॥೨॥ 


ಅತ್ತ ಕಲ್ಯಾಣಪಟ್ಟಣದಿ ಬಿಜ್ಜಳನೊಳು 

ನಿತ್ಯ ಪವಾಡವ ತೋರಿಸಿ ದಿನ ದಿನ 

ಲಕ್ಷದ ಮೇಲೆ ತೊಂಬತ್ತಾರುಸಾವಿರಕೆ 

ಭಿಕ್ಷವ ನೀಡುತಲಿ ಸತ್ಯದಿ ಪಾರ 

ಮಾರ್ಥವ ನಡಸುತಲಿ ಪರಮ ವಿ 

ರಕ್ತರ ಸಲಹುತ ಹೀಗೆ ನಡಸಿದೆ 

ಬಿಡದೆ ನಿತ್ಯಕಾಲದಲಿ 

ಬಸವರಾಜ ಭಳಿ ಭಳಿರೆ ಭಾಪು © lal 


ಧರೆಯರಿಯಲು ಸಿಂಧಿಗೇರಿಯ ಗೌಡರಮಗಳ 

ಇರದೆ ಚೋರತ್ವದಿ ಮರೆಮೋಸದಿಂದಲಿ 

ಬರದಿಂದ ಕದ್ದು ಪುರದೊಳು ಸತ್ಯವ 

ನೆರಸಲಿಲ್ಲವೆ ನೀ ನೋಡು ಸುಜನರಿಗೆ 

ವರವ ಪಾಲಿಸು ನೀನೆಂದುದಿಂದು ಮಂಗಳಸೂತ್ರ 

ಧರಿಸಿದೆ ಕೊರಲೊಳಂದು 

ಬಸವರಾಜ ಭಳಿ ಭಳಿರೆ ಭಾಪು : ॥ ೪॥ 


ಪೊಡವಿ ಜನರು ತಾವು ಎಡೆದೆರಪಿಲ್ಲದೆ ನಡದು 
ಮಠಕೆ ಬಂದು ಒಡಲೊಳಗಿನ ಸುಖದುಃಖವ 
ಕೇಳುತ ಬಿಡದೆ ನಿಂದಿರಲು ಅಂದು ಸತ್ಯದ ವಾಕ್ಯ 
` ನಡಸಿ ಕೊಡುವಳು ಎಂದು ಮುಡುಪು ಕಾಯಿ 
ಹುಡುಗರುತ್ನಾಹ[ದಿ] ತಂದು ಈ ಪರಿಯಿಂದ 
ನಡಸಲಿಲ್ಲವೆ ನೀ[ನಂ]ದು 
ಬಸವರಾಜ ಭಳಿ ಭಳಿರೆ ಭಾಪು l a ll 


ಚಿತ್ರ ವಿಚಿತ್ರ ಗುಡಿಯ ಗೋಪುರ ದ್ವಾರ 
ಸುತ್ತ ಮಂಟಪಸಾಲು ಸುಣ್ಣದ ಗಚ್ಚುಗಳಿಂದ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varariasi. An eGangotri Initiative 


ರತ್ನದಕಳಸವು ರಾಜಿಸುತಿದೆ ಮೇಲೆ 
ಕರ್ತುಹರನ ನೋಡುವ ಜನರು ತಾವು 
ಮತ್ತೆ ಶರಣು ಶರಣು ಮಾಡುತ 
ತಮ್ಮಯ ಮನದಭೀಷ್ಟಗಳನು ಬೇಡುತ 


ಪೃಥುವಿ ದೃಷ್ಟಂಗಳನೀಡಾಡುತ 
ಬಸವರಾಜ ಬಳಿ ಭಳಿರೆ ಭಾಪು lel 


ಕೆಲವು ಕಾಲವು ಹೀಗೆ ಸತ್ಯವ ನಡಸುತ 

ಕಲಿ ಹೆಚ್ಚಿತಿನ್ನಿರಲಾಗದೆಂದೆನುತ 

ಬಲು ಪ್ರೀತಿಯಿಂದ ನೀಲಾಂಬೆಯ ನೋಡುತ 

ನೆಲದೊಳಡಗಿಸುತ ಏಕಾಂತದಿ 

ಒಲಿದು ಒಂದುಗೂಡುತ ಸಂಭ್ರಮದಿಂದ 

ಲೆತ್ತ ಪಗಡೆಯ ಆಡುತ ಸೆಚ್ಚಿಯದಿ 

ಪುಷ್ಪಂಗಳೀಡಾಡುತ 

ಬಸವರಾಜ ಭಳಿ ಭಳಿರೆ ಭಾಪು l æ ll 


ಶಿಲೆಯೊಳಗಡಗಿ ಸಿದ್ಧಾಂತವ ತೋರುತ 

ಬಲುಜನರೊಳು ಮತ್ತೆ ಪೂಜೆಗೊಳುತ 

ಒಲಿದವರಿಗೆ ಬೇಗ ವರವ ನೀಡುತ 

ಕರುಣದಿಂದಲಿ ನೋಡಿದೆ ಜನರ ಪಾಪ 

ಪರಿಹಾರವನು ಮಾಡಿದೆ ನಂಬಿದ 

ವರಿಗೆ ಒಲಿದು ಮಾತನಾಡಿದೆ ಸಾಮ್ರಾಜ್ಯವ 

ಕೊಟ್ಟು ಮುಡುಪು ಬೇಡಿದೆ 

ಬಸವರಾಜ ಭಳಿ ಭಳಿರೆ ಭಾಪು lel 


ಎತ್ತಿನ್ನಬ್ಟಿಯ ಈಶಗೆ ಸಮನಾದಂಥ 
ಪೃಥ್ವಿಯೊಳು ಕುರುಗೋಡ AAS ನಿಮ್ಮ. 
ಭೃತ್ಯನು ಮಲ್ಲಿಕಾರ್ಜುನ ತಾನು ಪೇಳಿದ 
ಚಿತ್ತವಿಟ್ಟಾಲಿಪುದು ಅವಗೆ ವರ 

ವಿತ್ತು ನೀ ಪಾಲಿಪುದು ಸತ್ಯದ ಮಾರ್ಗ 
ಗೊತ್ತಿನಿಂ ಚಾಳಿಪುದು ಕರವ ಹಿಡಿ 


೧೬ ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ದೆತ್ತಿಲೋಲ್ಯಾಡಿಪುದು 
ಬಸವರಾಜ ಭಳಿ ಭಳಿರೆ ಭಾಪು 


೧೬ 
ಮಲ್ಲಿಕಾರ್ಜುನನೆಂಬೊ ಮದ್ದಾನೆ ಬರುಶದಿ 
ನ್ಲೆಲ್ಲೆಲ್ಲಿ ನಿಲ್ಬದಿರೆಡೆಯಾಗಿರೊ 
ಸೊಳ್ಳಿಸುವೆ ನಾನು ಕೊಲುವದಿದುದಿಟಿ 
ಅಲ್ಲಮನಾಣೆ ನೀವರಿತುಕೊಳ್ಳಿ 


ಅಡವಿ ಆರಣ್ಯದಿ ಬಿಡದೆ ಬೇಂಟಿಯನಾಡಿ 

ಗಿಡ ಮರಗಳ ಕಿತ್ತು ಈಡ್ಯಾಡುತೆ 
ಘುಡಿಘುಡಿಸುತ ಹೋಗಿ ಮಡುಹ ನೀರ ಹೊಕ್ಕು 
ಕೊಡಹಿ ಬಿಟ್ಟಿತು ಕಮಲಗಳೆಲ್ಲವ 


ರುಡಿದು ರಾಹುತರಾರ್ದು ಹಿಡಿಯ ಹೋದರೆ ಕೋಪ 
ಕಿಡಿ ಕಿಡಿ ಮಸಗುತಿನ್ನೆಡೆಯಾಡುತೆ 

ಬಿಡದೊಬ್ಬರೊಬ್ಬರ ಹೊಡೆದು ಅಪ್ಪಳಿಸುತೆ ತ 
ನ್ನಡಿಯೊಳಗಿಟ್ಟು ತಾ ತುಳಿವುತಿದೆ 


ಮೂರು ಮಾವಿದರನು ಮುರಿದು ಮೂಲೆಗೆ ಒತ್ತಿ 
ಆರೆರಡದ್ದಿಕಾರಿಗಳ ಕೊಂದಿತು 
ಫಾರುಮಾಡುತಲಿದೆ ಪಂಚವಿಂಶತಿಯರ 


ಆರು ಇದಕೆ ಅಡ್ಡ ಬಾಹೋರಿನ್ನು 


ಒಂಬತ್ತು ಬಾಗಿಲವುಳ್ಳಪಟ್ಟಣವನು 

ಕುಂಭದಿಂದಿತ್ತಿ ತಾ ಕುಕೆಲಿರಿದು 

ಭೋಂ ಭೋಂ ಭೋಂ ಎಂದು ಭೋರಿಡುತಲಿ ಬರುತಿದೆ 
ಡಾಂಬಿಕ ಬಲವ ಸಂಹರಿಸುತಲಿದೆಕೊ 


ಆರುದುರ್ಗಂಗಳ(ನು])ಅಡವಿ ಪಾಲನುಮಾಡಿ ' 
ಸೇರಿದ ಜನರ ಸಂಹರಿಸುತಿದೆ 

ಈರೇಳು ಲೋಕದೊಳಿದಿರಿಲ್ಲವದಕಿನ್ನು 
ಮಾರಾರಿ ಬಲ್ಲನೈ ಮದಗಜದಿರವ 


ಸ್ವರವಚನ ಸಂಪುಟ - ೧ 


Nel 


॥ ಪಲ್ಲ ॥ 


bol 


lol 


lal 


॥1೪॥ 


CC-0. Jangamwadi Math Collection, Varanasi. An eGangotri Initiative 


ಅಂತು ಮೂರುಮನಿಯ ಹೊಕ್ಕು 
ಚೋರನಲ್ಲಿ ಕುಳಿತು ಕೊಂಡು 
ಸೇರಿ ನಿಜದಕುರುಹ ಕಂಡಡಾತ ವಿರತನು 


ಮೀರಿದಂಥ ಲಿಂಗದೊಳಗೆ 
ಸೇರಿಸೂವ ಸಪ್ತಜಗದ 
ಘೋರಪಾತಕರಿಗೆ ನಿಲುಕದಾತ ವಿರತನು 


ತನ್ನ ತನುವ ತಾನೆ ತಿಳಿದು 
ನಿಜವ ತಾನೆ ಅರಿದು 
ಶೂನ್ಯಲಿಂಗದೊಳಗೆ ಬೆರದಡಾತ ವಿರತನು 


ನಿತ್ಯ ನಿರುಪಮಾನು ಆದ 
AS ಈಶನೊಳಗೆ 
ಮತ್ತೆ ಲೀಯ್ಯವಾಗಿಯಿರುವಡಾತ ವಿರತನು 


೧೯ 
ವಿರತಿ ವಿರತಿಯೆಂದು ನೀವು 
ಬರಿಯಬ್ರಹ್ಮವಾಡಬೇಡ 
ಏರತಿಗುಣವು ಬೇರೆವುಂಟು ಅರಿತು ನೋಡಿರೈ 


ಬಣ್ಣಬಿಳಿದುವೊದೆದು ಬದಿಯ 
ಸಣ್ಣ ಗೆರೆಯ ಹೊನ್ನು ಕಟ್ಟಿ 
ಮಣ್ಣು ಮನಿಗಳೆಮ್ಮವೆಂಬಡಾತ ವಿರತಿಯೆ ? 


eoleg IO ಹೋಗಿ ಪರರ 
ಹೆಣ್ಣುಮಕ್ಕಳುಗಳ ನೋಡಿ 
ಸನ್ನೆ ಸೌಚ್ಚಿಯಿಂದ ಕರದಡಾತ ವಿರತಿಯೆ ? 


॥ ೨॥ 


lal 


len 


॥ ಪಲ್ಲ ॥ 


॥೧॥ 


॥ ll 


ಸ್ವರವಚನ ಸಂಪುಟ - ೧ . 


CC-0. Jangamwadi Math Collection, Varanasi. An eGangotri Initiative 


`` ಆಂಗಜಾನ ಬಾಹ Bdr 
ಮಂಗನಂತೆ ಕುಣಿದು ಕುಣಿದು 
ಆಂಗನಿಯರವೊಳಗೆ ತಂಗಲಾತ ವಿರತಿಯೆ ? lal 


ರೂಪು ರುಚಿಯ ಬಯಸಿ ಬಯಸಿ 
ವ್ಯಾಪಿಸಿಕೊಂಡಿನ್ನು ಭವದಿ 
ಘಾಸಿಯಾಗುವಡೇ ಮತ್ತೆ ವಿರತಿಯೆ ? ॥ ೪॥ 


ಜನನ ಮರಣದೊಳಗೆ ಬಿದ್ದು. 
ತನುವ ನೆಚ್ಚಿ ತನ್ನದೆಂದು 
ಬಿನುಗು ಬುದ್ಧಿಯಿಂದ ಬಾಳ್ವ ತಾ [ನು] ವಿರತಿಯೆ? ಜಗ 


ತನ್ನ ತನುವ ತಾನೆ ತಿಳಿಯ 
ದನ್ಯರುಗಳ ನೋಡಿ ಮಾಡಿ 
ಬನ್ನಬಡುವ ಕನ್ನಿ ಮನುಜ ತಾ [ನು] ವಿರತಿಯೆ ? el 


ಎತ್ತಿನ್ದಟ್ಟ ಈಶನನು 

20 a 

ಚಿತ್ತದೊಳಗೆ ನಿಲಿಸಿ ಭವದ ~ 

ಕತ್ತಲೇಯ ಕಳೆಯದಾತನಾತ ವಿರತಿಯೆ 9 "el 


೨೦ 
ಶರಣು ಶರಣು ಗುರುರಾಯ ಪರಾಕು 
ಮರಣ ಏರಹಿತ ಮಂದಾರ ಪರಾಕು 
ಶರಣು ಶರಣು ಗುರುರಾಯ ಪರಾಕು Il ಪಲ್ಪ Il 


ಆಂ[ಗಜನ] ನುರುಹಿದ ಹರನೆ ಪರಾಕು ` 

ಕಂಗಳ ಮೂರುಳ್ಳ ಕರುಣಿ ಪರಾಕು 

ಗಂಗೆ ಜೊತೆಯೊಳಂಗದೊಳಿಟ್ಟ ಪರಾಕು 

ತುಂಗಹೌಟದಿ ಬೆರದ ಲಿಂ: ಪರಾಕು loll 


ಸಂಗನ ಶರಣರ ಸಲಹು ಪರಾಕು 
ಜಂಗಮ ಜಗಭಔರಿತಾಂಗ ಪರಾಕು 


ಸ್ಹರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕುಂಭಿನಿಶರಣರಿಗೊಲಿದೆ ಪರಾಕು 
ಶಂಭು ಸದಾಶಿವ ಸಲಹೆನ್ನ ಪರಾಕು Hs 


ನಂದಿವಾಹನ ಗಣವಂದ್ಯ ಪರಾಕು 

ನಂಬಿದ ಜನರಿಗೆ ಪ್ರತಿಬಿಂಬ ಪರಾಕು 

ಇಂದುಧರನೆ ಮನದಾನಂದ ಪರಾಕು 

ಶಾಂಭವಿಪತಿ ಸಲಹೆನ್ನ ಪರಾಕು lal 


ವಿಷಗೊರಳಭವ ವಿಶ್ವೇಶ ಪರಾಕು 

ಭಸಿತ ಭೂಷಿತ ಹಾರದಸಮ ಪರಾಕು 

ನೊಸಲಲ್ಲಿ ಬಿಸಿಗಣ್ಣನಿಟ್ಟ ಪರಾಕು 

ಕುಶಲದಿಂದಲಿ ಸಲಹಯ್ಯ ಪರಾಕು | lel 


ಫಲ ಖಡ್ಗಾಂಕುಶ ಬಹು ಶೀಲ ಪರಾಕು 

ಲೀಲೆಯೊಳಾಡಿಪ ಮೋರಮೂಲ ಪರಾಕು 

ಕಾಲಕಂಧರ ನಿಗಮಾತೀಶ ಪರಾಕು 

ಬಾಲೆರಿಗೊಲಿದಂಥ ತ್ರಿಶೂಲಿ ಪರಾಕು | 1 ೫॥ 


ಪಂಚಮುಖದ ಪರಶಿವನೆ ಪರಾಕು 
ಚಂಚಲ ಮನೋಹರ ಪ್ರಪಂಚ ಪರಾಕು 
ವಂಚೆಸಿ ಶರಣರಿಗೊಲಿದೆ ಪರಾಕು 
, ಪಂಚನಿಲ್ಲದೆ ಎನ್ನ ನೋಡಯ್ಯ ಪರಾಕು Wall 


ಮತ್ತನ್ಯ ವಡಾನೈರದಂಥಾ ಪರಾಕು 
ಕರ್ತು DJA ಈಶ ಪರಾಕು 
ಸೂತ್ರಧಾರಕ ನಿನ್ನ ಪುತ್ರ ಪರಾಕು 


ಚಿತ್ರವಿಟ್ಟಿನ್ನ ಸಲಹೊ ಶಿವನೆ ಪರಾಕು ॥೭॥ 
೨೧ 

ಶರಣು ಶರಣು ಶಾಂಭವಿಯೆ ಪರಾಕು 

ಪರಮಭಕ್ತರನೆಲ್ಲ ಪೊರವೆ ಪರಾಕು... ॥ ze l 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಗಿರಿಸುತೆಯಾದಂಥ ಕರುಣಿ ಪರಾಕು 
ಸ್ಮರಿಸಿದವರ ಮನದಿ[ರ]ವೆ ಪರಾಕು 
ಉರಗಭೂಷಣ ಶಿವನರಸಿ ಪರಾಕು 
ಹರಸಿ ಎನಗೆ ವರವಿತ್ತೆ ಪರಾಕು loll 


ಮಂದಾಕಿನಿಯೆ ಮನದಂಬೆ ಪರಾಕು 

ಚಂದಾಗಿ ಶರಣರ ಬೇಡುಂಬೆ ಪರಾಕು 

ನಂದಿವಾಹನ ಶಿವನರಸಿ ಪರಾಕು 

ಇಂದು ಎಮ್ಮನು ಸಲಹಮ್ಮ ಪರಾಕು I sll 


ನಾಲ್ಕು ವೇದಕ್ಕೆ ನೀನು ಅತೀತೆ ಪರಾಕು 

ಬೇಕಾದ ಭಕ್ತರಿಗೊಲಿವೆ. ಪರಾಕು 

ಏಕೋದೇವನ ಸತಿ ಗಿರಿಜಾತ ಪರಾಕು 

ಪ್ರೀತಿಯಿಂದಲಿ ಸಲಹಮ್ಮ ಪರಾಕು lal 


ಮರಣ ವಿರಹಿತ ಮಹದೇವಿ ಪರಾಕು 
ಕರುಣ ದೃಷ್ಟಿಗಳುಳ್ಳ ಕಾಳಿಂದಿ ಪರಾಕು 
ಹರನ ಸತಿಯೆ ಪಾರ್ವತಿಯೆ ಹರಾಕು 
ಹರುಷದಿಂದಲಿ ಸಲಹಮ್ಮ ಪರಾಕು Len 


ಮತ್ತೆನ್ನವೊಡವೆರದಂಥಾಕೆ ಪರಾಕು 
ಎತ್ತಿನ್ಹಟ್ಟಿಯ ಈಶನರಸಿ ಪರಾಕು 
ನಿತ್ಯ ನಿರ್ಮಲ ನಿಗಮಾತೀತೆ ಪರಾಕು 


ಕರ್ತುವೆ ಸಲಹಮ್ಮ ಕರುಣಿ ಪರಾಕು I ೫॥ 
೨.೨ 

ಶೀಲವ ಮಾಡಬ್ಯಾಡಣ್ಣ ನೀ 

ಮ್ಯಾಲೆ ಮಾಡುವದೆಲ್ಲ ಸೂಳಿಯ ಬಣ್ಣ Il ಪಲ್ಲ Il 


ಹುಟ್ಟಿದ ಸ್ಥ ಲ ಕುಲ ನೋಡಿ 
ಮುಟ್ಟು ರಕ್ತದೊಳು ಮುಣಿ ಮುಡೆಗ್ಯಾಡಿ 


ಸ್ವರವಚನ ಸಂಪುಟ - ೧ ೨೩ 


CC-0. Jangamwadi Math Collection, Varanasi. An eGangotri Initiative 


೨೪ 


ಬಟ್ಕ ಬಯಲಿನಾಚಾರವೆ ಮಾಡಿ ಹೀಗೆ 


ಭ್ರಷ್ಟಾಗಬ್ಯಾಡಣ್ಣ ಗರುದೆ ನೀ ಮಾಡಿ 
ಶೀಲವ ಮಾಡಬ್ಯಾಡಣ್ಣ 


ಉದರದೊಳಿದ್ದಂಥ ಹೊಲಸು ನಿಸದೆ 
ಬಡಿದೆಲ್ಲವ xxx ಕಲಿಸು 

ಒದಗಿ ಬಂದುದನನುಭವಿಸು ನಿನ್ನ 
ಹೃದಯದೊಳ್ಯಾವಾಗ ಗುರುವಿನ ಭಜಿಸು 
ಶೀಲವ ಮಾಡಬ್ಯಾಡಣ್ಣ 


ಒಂಬತ್ತು ವೆಜ್ಜದಿ ರಸವು ಅದು 

ತುಂಬಿ ಸೂಸುತಿದೆ ಹೇಳಲೇ[ನೆ]ನ್ನೊಸವು 
ಕುಂಭಿನಿನರಕದ. ರಸವು ಇದ 

ನಿಂಬಾಗಿ ಹೂಡೀಯಣ್ಣ ಶಂಭುನಿನ್ನೊಶವು 
ಶೀಲವ ಮಾಡಬ್ಯಾಡಣ್ಣ 


ಕಳೆಯಬಾರದ ಕರ್ಮಬಂಧ 
ವಳಿಯಬೇಕಾದರೆ ಗುರುಕೀಲಿನಿಂದ 
ತಿಳಿಯಬಲ್ಲರೆ ಸೌಚಿ ಇಂದ ನಿ- 
ನ್ನೊಳಿಹ ನೋಡೆಲೊ ಪರಮಾನಂದ 
ಶೀಲವ ಮಾಡಬ್ಯಾಡಣ್ಣ 


ಸತ್ಯ ಸತ್ಯವೆಂದು ನೋಡುವ ನಿಜ 
ವಸ್ತು ಬೇಕಾದರೆ ಇದು ಪಾಠ ಮಾಡು 
ಚಿತ್ತ ಬುದ್ಧಿಯನೊಡಗೂಡು 
ಎತ್ತಿನ್ವಹ್ಛೀಶನೆಡಬಿಡದಾಡು 


೨೩ 
ಸಯ್ಯನೆಯಿಂದ ಬೈಯ್ಯನೆ 
ಗಯ್ಯಾಳಿಯೆಂದೆನ್ನ ಗಂಡ ದೂರುವನಕ್ಕ 
ಸಯ್ಯನೆಯಿಂದ ಬೈಯ್ಯನೆ 


lol 


W ೨1 


lal 


1 ೪॥ 


॥ ಪಲ್ಲ ll 


ಸ್ವರವಚನ ಸಂಪುಟ.” 9 


CC-0. Jangamwadi Math Collection, Varanasi. An eGangotri Initiative 


ಉದಯದೊಳೆದ್ದು ನಾವುಡುಗಿ ಕಸವನೆಲ್ಲ 

ಗಡಿಗೆ ಮಡಿಕೆಯೆಲ್ಲ ತೊಳದಿಟ್ಟಿನೆ 

ಆಡಿಗಾಗಲಿಲ್ಲವೆಂದು ಬಡಿಯ ಬಂದರೆ ನಾನು 

ಬಡಿಗಿಯ ಕಸಕೊಂಡು [ಬೈ]ಚಿಟ್ಟಿನಕ್ಕ ॥ ೧॥. 


ಕಡುಬು ಕಜ್ಜಾಯಪು ಎಲ್ಲವು ಹದಮಾಡಿ 

ಕೊಡವತ್ತಿ ಕೊಂಡು ನಾ ನೀರಿ[ಗೆ7 ಹೋದೆ 

ತುಡುಗು ತ್ಹೊತ್ತು ಬಹಳ ತಡವಾಯಿತೆನುತಲಿ 

ಬಡಿಯ ಬಂದರೆ ಕೈಯ್ಯ ಹಿಡಿಕೊಂಡೆನಕ್ಕೆ nol 


ಹಾಲು ಹಯನ ಮಾಡಿ ಹದವಾಗಿ ಕಾಸಿಟ್ಟು 

ಮ್ಯಾಲೆ ಅಗ್ಗಣೆಯನು ಬೆರಸಿಟ್ಟಿನು 

ಬಹಳ ಹೊತ್ತಾಯಿತೆಂದು ಕಾಲಲಿ ಒದ್ದರೆ 

ನಾಲ್ಬರ ಮುಂದಕ್ಕೆ ನಡಿಯೆಂದೆನಕ್ಕ lal 


ಅಡಿಗಿಯನೆಲ್ಲವ ಬಡಿಸಿ ಮುಂದಕೆಯಿಟ್ಟು 

ಕುಡಿಯಲಿಕ್ಕೆ ನೀರ ತುಂಬಿಟ್ಟಿನೆ 

ಅಡಿಕೆ ಎಲೆಯ ತಂದು ಕೊಡಲಿಲ್ಲವೆನುತಲಿ 

ಬಡಿಯ ಬಂದರೆ ಬಾಯಿ ಹೊಡಕೊಂಡೆನಕ್ಕೆ ॥ ೪॥ 


ಹಾಸುಮಂಚದ ಮ್ಯಾಲೆ ಅರಳುಮಲ್ಲಿಗೆ ಹಾಸಿ 
ಕಾಚು ಕರ್ಪುರ ವೀಳ್ಯ ಮಡಿಸಿಟ್ಟನೆ 

` ಊಚು ನೀಚು ಬೈದು ಬಡಿಯ ಬಂದರೆ ಒಂದು 
ಕಾಸಿಗೆ ಕಡೆಮಾಡಿಬಿಟ್ಟಿ ಕಾಣಕ್ಕೆ ॥ wl 


ನಿತ್ಯಕಾಲದಲೀಗೆ ಕಷ್ಟವನಿಟ್ಟರೆ ಎ 

ap ತಡೆಯಲೆ ಇವನ ಬಾಧೆ 

ಎತ್ತಿನ್ಹ ಟ್ಟಿಯ ಈಶ ಎಮ್ಮ ತಂದಿಗೆ ಹೇಳಿ ಇವ 

ಗೆ ತಕ್ಕ ಶಿಕ್ಷವ ಕಲಿಸಿಬಿಟ್ಟಿ ಕಾಣಕ್ಕ lel 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೪ 


ಸಾಆ್‌ ಹೇಳುವೆನೆಲ್ಲೊ ಬುದ್ಧಿ 
ಮೀಣಬ್ಯಾಡೆಲೊ ಕೇಳೋ ನೀ ಕೆಡುತಿದ್ದಿ ॥ ಪಲ್ಲ ॥. 


ದುಡ್ಡು ದುಡ್ಡಿಗೆ ಆಸೆ ಮಾಡಿ ಹೀಗೆ 

ದೊಡ್ಡವನಾಗುವೆನೆಂದು ಓಡ್ಯಾಡಿ 

ಮಡ್ಡ ಮನುಜರೊಳಗಾಡಿ ನೀನು 

ಹೆಡ್ಡಾಗಿ ಹೋಗಲಿಬ್ಯಾಡವೊ ಖೋಡಿ Lol 


ಪರಸತಿಯರಿಗಾಸೆಯಿಟ್ಟು ನಿನ್ನ 

ಲ್ಲಿರುವ ದ್ರವ್ಯವನೈಲ್ಲ ಅವಳಿಗೆ ಕೊಟ್ಟು 

ಗುರು ಹಿರಿಯರ ಭಾವ ಬಿಟ್ಟು ಹೀಗೆ 

ನರಕಕ್ಕೀಡಾಗುವೆ ನೀ ಹೊಲೆಗೆಟ್ಟು Il ೨॥ 


ಎಷ್ಟು ಹೇಳುವೆನಲೊ ನೀತಿ ನಿನ 

ಗಿಷ್ಟಾದರು ಬುದ್ಧಿ ಬಾರದು ಕೋತಿ 

ಇಷ್ಟು ಮಾಡುವರೆ ದುರ್ನಿತಿ ಹೀಗೆ 

ಕೆಚ್ಚು ಹೋಗಲಿಬ್ಯಾಡ ಕೇಳು ನೀಚ ಜಾತಿ lau 


ಎಂಬತ್ತುನಾಲ್ಕುಲಕ್ಷದಯೋನಿ ಕಂಡಿ ನೀ 

ಬೆಂಬಿಡದದರೊಳು ಹುಟ್ಟಿ ಶಿಖಂಡಿ 

ಮುಂಬರಿಯಲುಗಾಣದಿಂದಿ ಇದ 

ನಂಬಿರಬ್ಯಾಡವೊ ಏ ರಂಡಿ ಮುಂಡಿ ॥ ll 


ಮರ್ತ್ಯದೊಳಗೆ ಹುಟ್ಟಿ ಇಂದು ನೀ 
ವ್ಯರ್ಥವಾಗಿ ಕೆಟ್ಟು ಹೋಗುವನೆಂದು 
ಎತ್ತಿನ್ಹಬ್ಬಿಯ ಈಶ ಬಂದು ನಿನ 
ಗಿಷ್ಟು ಬುದ್ಧಿಯ ಪೇಳ್ದ ಸದ್ಧತಿ ಹೊಂದು 
ma ಹೇಳುವೆನೆಲ್ಲೊ ಬುದ್ದಿ 
on ಅಚ ॥ ೫॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೫ 

ಸುಮ್ಮನಹುದೆ ಮುಕ್ತಿ ಸುಮ್ಮನಹುದೆ 

ಧರ್ಮಗುರುವ ಹೊಂದಿ ತನ್ನ 

ಮರ್ಮವನ್ನು ತಿಳಿಯದನಕ I ಪಲ್ಲ Il 


ನಿತ್ಯ ಕಾಲದಲ್ಲಿ ಅವರ ತೊತ್ತು ಸೇವೆಯನ್ನು ಮಾಡಿ 

ಹಸ್ತ ಪಾದಗಳನು ಬಿಡದೆ ಒತ್ತುತಿರುತಲಿ 

ಹತ್ತು ಎಂಟು ವರುಷ ಹೀಗೆ ಚಿತ್ತ ಸೌದ್ಧವಾಗಿ ಇರಲು 

ಮತ್ತೆ ಅವರ ಮನವು ಕರಗಿ ತತ್ತ್ವವನ್ನು ತಿಳುಹದನಕ Il ol 


ಪರಮಗುರುವಿನಿಂದಲದರ ತೆರವನೀಗ ತಿಳಿದು ತನ್ನ 

ಕರಣಗುಣದ ಚಾಷ್ಟೆಯನ್ನು ಉರುಹಿ ಸುಡುತಲಿ 

ನಿರುತ ನಿತ್ಯದಿಂದ ಅವರ ಇರಹು ಹಿಂಗದಂತೆ ಇರ್ದು 

ದುರಿತ ದುರ್ಗಣಗಳ ಬಿಟ್ಟು ಸ್ಥಿರವಗೊಳಿಸದನಕ ಮನವ il ೨॥ 


ಕರುಣಮೂರ್ತಿ ತನಗೆ ಮೆಚ್ಚಿ ಧರಿಸಿ ಫಣೆಗೆ ಭಸಿತವನ್ನು 
ಹರುಷದಿಂದ[ಲಮೃತಕ[ರ7ವ ಶಿರದೊಳಿಡುತಲಿ ಸ 
ಅರುಹಿ ಅದರ ಕೀಲಿನಲ್ಲಿ ಪೊರದು ಕರ್ನದಲ್ಲಿ ಮಂತ್ರ 

ಸುರಿದು ಹೇಳುನನಕ ಮುಕ್ತಿ | Ia ll 


ಆಸನವನು ಬಲಿದು ದೇಹವಾಸನೆಗಳನೆಲ್ಲ ತ್ಯಜಿಸಿ 

ಸೂಸದಂತೆ ಮನವನೀಗ ಸೂಕ್ಷ್ಮದಿಂದಲಿ 

ನಾಸಿಕಾದ ದೃಷ್ಟಿಯಿಟ್ಟು ನಾದ ಕರ್ನದಲ್ಲಿ ಕೇಳಿ 

ಭಾಸಮಾನದಿಂದ ತೇಜೋರಾಸಿಯನ್ನು ಕಾಣದನಕೆ lel 


ತೋರುತಿಹವು ನಾನಾ ವಾದ್ಯ ಭೇರಿ ಮೃದಂಗ ತಾಳ 

ಚೀರುವಂಥ ಕಹಳೆ ಹೆಗ್ಗಾಳೆ ರಭಸದಿ 

ಭೋರುಗರವುತಿಹವು ವಾದ್ಯ ಆರುಯೆಸಳದಳವು 

ಪೂರಿಸಿದನು ಕೇಳಿ ಸುಖದ ಸೂರೆಯನ್ನುಗೊಳ್ಳದನಕ ll ೫॥ 


ಆರುಚಕ್ರವೆಂಬವರಿದು ಮೀರಿದವರ ಹಮ್ಮು ಮುರಿದು 
ಸೂರ್ಯಶೀತವೆಂಬೊ ತ್ರಿಕೋಣೆ ಮಧ್ಯದಿ 


ಸ್ವರವಚನ ಸಂಪುಟ - ೧ ೨೭ 


CC-0. Jangamwadi Math Collection, Varanasi. An eGangotri Initiative 


ಸೇರಿ ನೋಡಲಿಕ್ಕೆ ಕೋಟಿ ಸೂರ್ಯ ಚಂದ್ರರುಗಳ ಕಂಡು 
ಸಾರಿ ಅದರ ಬ್ಯಳಗಿನಿಂದ ಸಹಸ್ರದಳವು ಕಾಣದನಕ 


Hal 


ನಿತ್ಯ ಮಂಗಳಾವು ಎಂಬೋ ಎತ್ತಿನ್ತಟ್ಟಿಯಿಹುದು ಅದರ 


ಸುತ್ತಮುತ್ತ ಅಮೃತ ತುಂಬಿ ತುಳುಕುತಿಹುದು 


ಮತ್ತೆ ಅದನು ಪಾನಮಾಡಿ ತೃಪಿಯನ್ನುಗೊಂಡು ಸುಖದಿ 


ಕರ್ತು ಈಶನೊಳಗೆ ಬ್ಯರದ ನಿತ್ಯವಸ್ತುವಾಗದನಕ 


೨೬ 
ಹರಿವದೆ ಭವ ಹರಿವದೆ ? 


ಗುರು ಹಿರಿಯರ ನಿಂದಿಸಿ ಜರಿವ ದುರ್ಜನರಿಗೆ i 


ಹರಿವದೆ ಭವ ಹರಿವದೆ ? 


ಅರಿತು ಈ ದೇಹ ಅಸ್ಥಿರವೆಂಬುದನು ಕಂಡು 
ಬರುದೆ ಸಂಸಾರದ ಭ್ರಮೆಗಳಿಗೆ 

ಪರ ವಂಚಿಸಿ ತನ್ನ ಒಡಲ ಹೊರದು ಮಿಗೆ 
ದುರಿತಕಂಜದ ಮಹ ಪರಮಪಾಶಕರಿಗೆ 
ಹರಿವದೆ ಭವ ಹದಿವದೆ ? 


ಪರಧನ ಪರವಧು ಪರಹಿಂಸೆಗಳ ಮಾಡಿ 
ಪರಸತಿಯರ ರತಿಸುಖಗಳಿಗೆ 

ಪರಿಪರಿ ಪಾಪವನೆಸಗಿ ಮುಂದರಿಯದೆ ಯಮ 
ನರಕೆದೊಳಗೆ kg ಮರುಳು ಮಾನವರಿಗೆ 
ಹರಿವಧೆ ಭವ ಹರಿವದೆ ? 


ಧರೆಯೊಳಧಿಕ ಎತ್ತಿನ್ವಬ್ಬಿ ಈಶನೆಂಬೊ ದೊರಿಯ 
ಸ್ಮರಣೆ ಸುಖಕರವೆನ್ನದೆ .. 
ಸಿರಿಯಿದ್ದರೆಮಗ್ಯಾರು ಸರಿಯಿಲ್ಲ ಎಂಬಂಥ 
ಗರುವತನದಿ ಬಾಳೆ ಮೂಡರಿಗೆಲ್ಲ 

ಹರಿವದೆ ಭವ ಹರಿವದೆ ? 


el 


॥ ಪಲ್ಲ ॥ 


Lol 


॥ ೨॥ 


lal 


ಸ್ವರವಚನ ಸಂಪುಟ - © 


CC-0. Jangamwadi Math Collection, Varanasi. An eGangotri Initiative 


Be ಜಾ 


ಪ್ಲ 


ಹೇಳು ಹೇಳು ಎಂದು ಹೈಬಗ ಸೊಳೆಮಕ್ಕಳಿರ 
ಹೇಳಿನದರ ಭೇದ ನಿಮಗೆ ಹ್ಯಾಗೆ ತಿಳಿವುದೆ ? 


ಕೋಣನ ಮುಂದಿನ್ನು ಮತ್ತೆ ವೇಣುವನ್ನು ಬಾರಿಸಾಲು 
ಜ್ಞಾನೇಂದುಮಚ್ಚೆ ಅವಗೆ ಏನು ಕೊಡುವದು ? 


ಮರ್ಕಟಕ್ಕೆ ಮತ್ತೆಪೊಲಿದು ರತ್ನದಹಾರ ಹಾಕಿದಂತೆ 
ವ್ಯರ್ಥ ನಿಮ್ಮ ಕೂಡ ವಚನವೇನು ಭಾಗ್ಯವು ? 


ಕರ್ತುವಾದ ವಎತ್ತಿನ್ಹಟ್ಟಿ ಚಿತ್ತವಲ್ಲಭನ ಕೂಡ 
ಹೊತ್ತುಗಳೆಯಲದುವೆ ನಮಗೆ ಮತ್ತೆ ಭಾಗ್ಯವು 


೨೮ 


ಹೊತ್ತುಗಳೆಯಲಿ ಬ್ಯಾಡಿರೊ ಈ ತನುವೀಗ 
ನಿತ್ಯವೆಂದೆನಬ್ಯಾಡಿರೊ 

ಭಕ್ತಿ ಮನದೊಳು ತಾಳಿರೊ ನಿಜ 

ಮುಕ್ತಿ ಅಲ್ಲಿಹದಿನ್ನು ಕೇಳಿರೊ 
ವ್ಯಕ್ತವಾಗಿಯೆ ತಿಳಿದು ಘನಕಳೆ 
ಮುಕ್ತಿಯೊಳು ಲೋಲಾಡಿರೊ 
ಹೊತ್ತುಗಳೆಯಲಿ ಬ್ಯಾಡಿರೊ 


ಚಿತ್ತ ಬುದ್ಧಿಗಳ ಬಿಟ್ಟು ಚತನವೆಂಬ 
ಕೆಟ್ಟಗುಣಗಳ ಸುಟ್ಟು 

ಸತ್ಯದಿಂದಲಿ ಬಾಳಿರೊ ನಿಜ 
ವಸ್ತುವಲ್ಲಿಹದಿನ್ನು ಕೇಳಿರೊ 
ಮತ್ತಮತಿಗಳು ಆಗದೆ ಶಿವ 
ನಿತ್ಯದೊಳು ಸುಖ ಬಾಳಿರೊ ` 


ಪಂಚೇಂದ್ರಿಯಂಗಳಳಿದು ಈ ತನುವಿನ ಪ್ರಾ . 
ಪಂಚಗಳನೆ ಕಳೆದು 


ಸ್ವರವಚನ ಸಂಪುಟ - ೧ 


ಪಲ್ಲ 


Noll 


॥ ೨॥ 


lal 


॥ ಪಲ್ಲ l 


Wa 


CC-0. Jangamwadi Math Collection, Varanasi. An eGangotri Initiative 


ಪಂಚಬಾಣನ ಉರುಹಿರೊ ತನು 

ಸಂಚಲವನೆಲ್ಲನ ತರಿಹಿರೊ 

ಪಂಚಮುಖನೊಳು ಏಕವಾಗಿ [ಯೆ 1೨॥ 1 
ಪಂಚನಿಲ್ಲದೆ ಬೆರಿಯಿರೊ | 


ವ್ಯರ್ಥವಾಗುವ ತನುವ ನೆಚ್ಚೇಗಳೆ 
ರಾಗುವರೆ ಇಂತು 

ಸಪ್ತವ್ಯಸನವನಳಿಯಿರೊ ಭವ 

ತ್ಯುವಿನ ಕಳೆದುಳಿಯಿರೊ 
oigh ಈಶನೊಳೇ | 
ಕಾರ್ಥವಾಗಿ!ಯೆ) ಬೆಳೆಯಿರೊ | 
ಹೊತ್ತುಗಳೆಯಲಿ ಬ್ಯಾಡಿರೊ lal .' 
m) Q 


೨೯ 
ಜಾಣನಹುದೊ ಜಾತಿ ಪ್ರವೀಣನಹುದೊ ಸುರತದಲಿ ನಾ 
ಕಾಣೆ ನಿನ್ನಂಥವನ ಎನ್ನಾಣೆ ರಮಣ Il ಪಲ್ಲ Il 


ಕರದಲೆರಡು ಕುಚವಿರುತ ಕಲೆಯ Aeg eo ತೋರುತ 

ನಲ್ಲ ಪ್ರಹುಡಿತನವೀರುತ ನಲ್ಲ ನಗುತ ಸರಸ ಸವಿಮಾತನಾಡುತ 

ಸರಿ ಹುಯ್ಯಲನೇರುತ್ತ ಮೈಮರಸಿ ಜಮ್ಮಿಬ್ಬಿಸಿ ಮೆಚ್ಚಿ k 
ಮನ ಮೆಚ್ಚಿಸಿದೆ ಸೈಯಿ ರಮಣ lol 


ತೊಡೆಗಳಿಂದಪ್ಪುತ್ತ ತೋಳತೆಕ್ಕೆ ಬಿಗಿಯೂರಿ 

ಮುಡಿವಿಡಿದು ಮುದ್ದು ಮುದ್ದಾಡುತ್ತ 

ಕಡಿದು ಚೆಂದುಟಿಯ ಕಾತುರದಿ ಹ ಹಯೆನುತ್ತ 

ಬಿಡದೆ ಬೆಳಗನಕ ನೀ ಭೋಗಿಸಿದೆ ಸೈಯಿ ರಮಣ - ॥ ೨॥ 


ಮುಖರಸಪು ಬೆಮರಿಡುತ್ತ ಮೋಹವರಿಶು ಕೂಡುತ್ತ 

ನಖದಿಂದ ಒತ್ತಿ ಚಂದ್ರನ ಹೊಯ್ದುತ 

ಸಕಲ ಸಜ್ಜನಗುಣಾರ್ಜುನಪುರನೆಲೆವಾಸ 

ಸುಖದಿಂದ ಎನ್ನೊಡನೆ ನೆರದು ಭೋಗಿಸಿದ lal 
D D : 


೩೦ ಸ್ವರವಚನ ಸಂಪುಟ - © 


CC-0. Jangamwadi Math Collection, Varanasi. An eGangotri Initiative 


ori: ಭೈರವಿ 


ಜಯ ಜಯ ನಿರಂಜನಗೆ ಜಯ ಮಂಗಳಂ 
ಜಯ ಜಯತು ಅಲ್ಲಮಪ್ರಭುಸ್ವಾಮಿಗೆ Il ಪಲ್ಲ || 


ಕರ[ವೂರ]ಸುಜ್ಞಾನಿ ನಿರಹಂಕಾರರ ತಪಕೆ 

ಹರುಷದಿಂ ಮೆಚ್ಚಿ ಶಿಶುವಾದಭವಗೆ. 

ಗುರುವೆ ಮಾಯೆಯ ಜರಿದು ಭಂಗಿಸಿದ ಮಹಿಮರಿಗೆ 

ಕರುಣನಿಧಿ ಗೊಗ್ಗಯ್ಯಗೊಲಿದಾತಗೆ lol 


ನಿರುಪಮ ನಿರಾಲಂಬ ಅನುಮಿಷನ ಲಿಂಗಸಹ 

ಕರದೊಳಗೆ ಧರಿಸಿ ಭುವನದಿ ಮೆರವಗೆ 

ಶರಣೆ ಮುಕ್ತಾಯಕ್ಕಗುಪದೇಶವನು ಮಾಡಿ 

ವರ ಯೋಗವನು ಸಿದ್ಧರಾಮಗೊರೆದಾತಗೆ 1 ೨॥ 


ಕಲ್ಯಾಣಪುರವರಾಧಿಪ ಬಸವ ಮೊದಲಾದ 

ಎಲ್ಲ ಪ್ರಮಥರು ಭಜಿಪ ಭಕ್ತಿಗೊಲಿದು 

ಅಲ್ಲಿಗೈತಂದು ಲಿಂಗಾಂಗಸಾಧಕಮನರುಹಿ 

ಬಲ್ಲಿದಳು ಮಹದೇವಿ ಬರೆ ಮೋಕ್ಟವಿತ್ತನಿಗೆ lal 


ಶ್ರೀಶೈಲಕೈದಿ ಗೋರಕ್ಷಮುನಿ ಯಷಿಜನಕೆ ವಿ 
ಶೇಷವಹ ಫಲ ಪದವಿಗಳನುಯಿತ್ತು 
ಭಾಸುರತೆಯಿಂ ರಚಿಪ ಶೂನ್ಯಸಿಂಹಾಸನವ 


ಈಶ ನೀನೇರೆ ಅರ್ಚೆಸಿ[ದ] ರೆಂಬ ದೇವನಿಗೆ ॥ ೪॥ 


ಗುರು ಇಷ್ಟಲಿಂಗನಿಗೆ ಬಸವ ತೃಪ್ತಿಯವಡಿಸೆ 

ಚರಗುರುಲಿಂಗ ಜ[ಗ]ದ ಸಚರಾಚರಕೆ 

ನೆರೆತೃಪ್ತಿವಡಿಸಿ ಭಕ್ತರಿಗೆ ಮೋಕ್ಟವ ಕೊಟ್ಟ 

ಪರಕೆ ಪರ ಅಲ್ಲಮಪ್ರಭು ಗೊಹೇಶ್ವರಗೆ ॥ ೫॥ 
OQ 


ಸ್ವರವಚನ ಸಂಪುಟ - ೧ ೩೧ 


CC-0. Jangamwadi Math Collection, Varanasi. An eGangotri Initiative 


೩೧ 
ಆದಿ ಮಲ್ಲನಮೂಲೆ....... ಬಸವೇಶ 
ಪರಮಗುರುವಿನ ಚರಣಕಮಲವ ಬಿಡ[ದೆ] ನೀ ಪಿಡಿದಾಡೆಲೋ 
ಪರಮ ಭಕ್ತನಾಗಿ ಸುಖದೊಳಿರುತಿರೆ ನೀ ನೋಡೆಲೋ ॥ ಪಲ್ಲ ॥ 


ಗಂಗೆ ಗೌರಿ ಯಮುನಾತೀರದ ಸಂಗಮೇಶ್ವರ ನೋಡೆಲೋ 
ಅಂಗಸಂಗಭವಾಂಗವಾದ ಘನಲಿಂಗಪೂಜೆಯ ಮಾಡೆಲೋ lol 


ಆರುನೆಲೆಗಳು ಮೂರುಮಂತ್ರದ ಕಾರುಣಿಕ ನೋಡೆಲೋ 
ಕಾರಣೀಕದ ಗುರುವಿನಂಭ್ರಯನೇರಿ ಸುಖದೊಳ್ಳಾಡೆಲೋ 1 ೨1॥ 


ವೇದನಾಲ್ಕನು ಪಾದವನು ಮಾಡಿ ಆದಿಮಲ್ಲನಮೂಲೆಲೋ 
ಸೋಜಿಗದ ಬಸವೇಶನಾ೦ಘ್ರಿಯ ಪೂಜಿಪ] ಭಕ್ತನಾಗೆಲೋ lal 
D OQ 


೩೨ 
ರಾಗ : ದೇಶಿ 


ಎಂತು ತಿಳಿವರೊ ಶರಣರಿಂತು ಮನುಜರಿಗರಿದು 
ಕಂತುಹರನೆ ಬಲ್ಲ ನಿಜಶರಣರ Il ಪಲ್ಲ Il 


ಮರುಳನಂದದಿ ನುಡಿದು ದುರುಳನಂದದಿ ನಡದು 
ಬರುಬನಂದದಿ ಕರೆಯಲೋಯೆನುತಿಹ 
ಕರಮೆ ಬಾಳಕನಂತೆ ಪರಿಪರಿ ಭಾವದೊಳು 


ಪರಮನೊಳ್ಳುವೆರೆದಳಿದ ನಿಜಶರಣರ ಬ loll 
ಸಕಲ ಭೋಗಕ್ಕೆ ಸಲ್ಲನಿಖಿಳ ಜಾತಿಯೊಳೆಲ್ಲ 
ಸುಕ್ಕತಾದಪೇಕ್ಷಿಯೊಳಿನಿತುಯಿಲ್ಲ 

ಸಕಲ ನಿಷ್ಕಳನಾಗಿ ಸುಖದ ಸೀಮೆಯನಾಳ್ನು 

ಅಕಳಂಕನೊಳ್ಳೆರದ ನಿಜಶರಣರ : ॥೨॥ 


ಉರಿ ಕಪ್ಪುರದ ಯೋಗ ಜಲಸಿಲೆಯ ಸಿಲೆ ಬಲಿದು 
ಸ್ಫುರಿಸುವುದು ನೋಡನೋಡಲ್ಯ!ಡಲೆ]ಯಾದ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ತೆರನಂತೆ ಆರೂಢಗುರುಮಲ್ಲನಂಫ್ರುಯುಗ 
ದಿ ರಾಜಯೋಗದೊಳಿಪ್ಪ ನಿಜಶರಣರ lal 


aa 
ಜಾತಿಯನರಿತು ಕೂಡುವ ಪರಂಜ್ಯೋತಿಯರಿತು 
ಜಾತ ಸಂಕರಯಿನಿತಿಲ್ಲಪಾರೂಢಮಲ್ಲ 
ಜಾತ ನಿರ್ಮಲ ಪುಣ್ಯ ಪೂತ ಸರ್ವಾಂಗನವ್ವ. . ॥ ಪಲ್ಲ ॥ 


ಮೊದಲಿನಜಾವು ಚಿತ್ರಸಾಲೆ ನಿಡುಬಿಂಬ ಠಾವು 
ಮೃದುಲಜ್ಜಿಯಿಟ್ಟು ಸ್ವಯಿಚ್ಛೆ ಸನ್ಮಾನದೊದವಿದ 
ರತಿನಗರಾಕಜದಿ(?) ಚಿತ್ತಿನಿ Nol 


ಎರಡನೆಜಾವು ಜೊನ್ನವಾಯು ಸ್ಫುರಿಸುವ ಠಾವು 
ವರ ನಖ ಹತಿ ಕುಚವಸವ ಬಾಹ್ಯಾಂ 
ತರ [ದೇರಿ] ನ ಧಿಕ್ಕಾರಣದಿಂದಲ್ಲಿ ಶಂಖಿನಿ lol 


ಮೂರನೆಜಾವು ಗಹ್ವರದುದಿ ಸೇರುವ ಠಾವು 
ಸ್ಮರ ತರ್ಜನ ಪಂಚಾಂಗಳ ತಾಡಂಗಳ 
ತೋರಿ ಕಂದರ್ಪದಿ ನಿಷ್ಠುರ ಹಸ್ತಿನಿ lal 


ನಾಲ್ಕನೆಜಾವು ರತಿಯ ಸೊಂಪು ಸೊಕ್ಕುವ ಠಾವು 
ಚಳ್ಳನೆ ಗರಗರಿಕೆಯು ದಂತಹತ ನಖ 
ತಳ್ಳಿ ಚುಂಬನ ಪದ್ಮಾಸನದಿಂದ ಪದ್ಮಿನಿ ॥ ll- 


ಶೃಂಗಾರಸದನ ಸುವೇಣಿ ಪ್ರಸಂಗಿತ್ತ ವದನ 
ಆಂಗನೆಯರ ಮನದಾಣ್ಮ “uB agado, 


ಹಿಂಗದೆ ನೆರದೆನ್ನ ಪ್ರೀಯದಿ ಪದ್ಮಿನಿ ml 
೩೪, 

ದೇವ ನೀನಟ್‌ತು ಕೂಡೋ ಕಾವ ಕಲೆಯ ನೆಲೆಯ ಬಲ್ಲ 

ಭಾವೆಯನೊಲಿದು ಮನವೊಲಿದು ಕೈಪೆವೆರೆದು ॥ zo l 


ಸ್ವರವಚನ ಸಂಪುಟ - ೧ . 


CC-0. Jangamwadi Math Collection, Varanasi. An eGangotri Initiative 


ತಡ 


೩೪ 


ತಳಿರಡಿ ಭ್ರಮರಕುಂತಳೆ ಪೆರೆನೊಸಲಿನ 
ಸುಳಿನಾಭಿ ಚಿಲ್ವೆ ಕೋಕೆಲಸ್ವರದ 
ನಳಿತೋಳ್ಕುಳಿಪಲ್ಲ ಗಳರವ ಬಳಲ್ಮುಡಿ 
ಗಳಹಂಸೆ ಗಮನೆ ನಲಿನಛಾತ್ನ(?) ರತಿಯಳ 


ನಸುದೋರ್ಪ ಬಲ್ಕೊಲೆ ಲಾವಣ್ಯ ಮುದ್ದುಮುಖ 
ಪಸರಿಪ ಕಡೆಗಣ್ಣು ಕಾಂತಿ 

ಪೊಸ ನಖಹತಿ ಉಲ್ಲಾ ಸದಾಲಿಂಗನ 

ನಸೆ ಮಾರನ ರತಿ ಕುಶಲನೆ ಪೇಳು 


ಸಮಯೋಗ ಸಮಭೋಗ ಸಮಜಾತಿಬಂಧ 
ಸಮನಹ ರತಿಯ ಗುಣವತಿಯ ಸದ್ಹ್ರತೆಯ 
ಶಮದಿನೆರದ ಚೆದಾರಮಣಾರೂಢಮಲ್ಲ 
ಭ್ರಮೆಯಲ್ಲದ ಸುಖಸಮಸಿದ್ಧಿಗಳು 

Q ಡಿ 


an 
ರಾಗ : ನಾದರಾಮಕ್ರಿ 


ನೋಡು ನೋಡಲೆ 'ಆತ್ಮ ನಿಜವಾಗಿ ಮುಕ್ತಿ 
ಬೇಡಿಕೊ ನಿನ್ನೊಳು ಸ್ಥಿರವಾಗಿ 


ತುಂಬು ಸದ್ಗುರು ಕರುಣಾಂಬುವ ಆತ್ಮ 
ಲಿಂಗನೋಟಕೆ ನೀಡು ಮಜ್ಜನವ 
ನಂಬುಗೆಯಿಂ ತುಂಬೆ ಕುಸುಮವ ತಂದು 
ಶಂಭುವ ಪೂಜಿಸುವ 


ಆದಿಮಧ್ಯಾಂತ ರಹಿತನಾಗಿ ತತ್ತ 8 
ಸುಧೆಯೊಳಗೆ ದಿವ್ಯಮೂರ್ತಿಯಾಗಿ 
ವೇದ ವೇದಾಂತ ವಿಗ್ರಹನಾಗಿ ಇದ 
ಸಾಧಿಸಿದರೆ ನೀನೆ ಯೋಗಿ 


Io I 


॥ ೨॥ 


lal 


॥ ಪಲ್ಚ ॥ 


॥೧॥ 


nl 


ಸ್ವರವಚನ ಸಂಪುಟ - a: 


CC-0. Jangamwadi Math Collection, Varanasi. An eGangotri Initiative 


ಚತುರ್ಪಿಧ ಫಲ ಪ್ರಾಪ್ತಿಗಳು ಬೇಡ. 

ಸತತದಿಂದ ಜೀವನ್ಮುಕ್ತಿಗೆ ನೋಡ 

ಗತಿಯೊಳುತ್ತಮ ಪರಮಾರೂಢಶಾಂತ 
Q D 


೩೬ 
ಓದಿ ಮರುಳಾದರೆಲ್ಲರು ಕೂಚಿಭಟ್ಟರು 
ಓದಿನೊಡಲ ತಿಳಿಯದವರೆಲ್ಲ ಕೆಟ್ಟರು 
ಓದಿ ಮರುಳಾದರೆಲ್ಲರು ಕೂಚಿಭಟ್ಟರು 


ಪರತತ್ವ ವಿಚಾರವನರಿಯದ ಪಾಪದವೋದು 

ವರ ನಿಗಮಾರ್ಥತಿಳಿಯದ ವಾಜ್ಮಯದವೋದು 
ಬರಿಯ ಮರವೇರಿ ಬಿದ್ದೆವೆಂಬ ಭ್ರಾಂತಿನವೋದು 
ಗುರುಮುಖದಿಂದ ಸಾಧ್ಯವಿಲ್ಲದ ಸಂಶಯದವೋದು 


ತನ್ನೊಡಲ ತಾ ತಿಳಿಯದಿಪ್ಪ ಭಿನ್ನದವೋದು 
ಮುನ್ನಿವವರ ಮಾರ್ಗವನರಿಯದ ಮೂರ್ಬನವೋದು 
ಕುನ್ನಿಯಂತೆ ಹಲವು ತೆರದಿ ಕೂಗುವವೋದು 

[ಜ್ಞಾನ] ಮರವೆಯನ್ನು ನೀಗದಿಪ್ಪ ಅನ್ಯಾಯದವೋದು 


ಅಂತರ ಅಭ್ಯಂತರವರಿಯದ ಭ್ರಾಂತಿನವೋದು ಶಿವನ 
ಚಿಂತೆಯಿನಿಸು ಮಾಣದಿಪ್ಪ ಚೇಷ್ಟೆಯವೋದು 
ಕಂತು ಕಾಲನ ಗೆಲಲು ಕ್ರಿಯದ ಕಪಟವೋದು ಆರೂಢ 
ಶಾಂತಲಿಂಗನಂತರವರಿಯದ ಸಟಿಗಳವೋದು 

D D 

೩೭ 

ಬರಿದೆ ಮುನಿಸು ಸಲ್ಲ ಬಾರೊ ಮನಿಗೆ ನಲ್ಲ 
ನೆರೆ ನಂಬಿದೆ ನಿನ್ನ ಸೊಲ್ಲ 


ಮದನಬಾಣಕೆ ಎನ್ನ ಮನವು ಬೆದರುತಿದೆ 
ಒದಗಿ ತಂಬಿಸೊ ತಾಪವ 


ಸ್ವರವಚನ ಸಂಪುಟ - ೧ 


lal 


॥ ಪಲ್ಲ l 


ll oll 


॥ ೨॥ 


lal 


ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


CU) 


ಚದುರ ಅರಸ ಎನ್ನ ಚೆಂದುಬಿಯ ಚುಂಬಿಸೊ 
ಮುದದಿ ಗಾನವ ಪಾಡೊ 


ಅಗಿಲು ಕುಂಕುಮ ಗಂಧ ಅಂಗಕ್ಕೆ ಲೇಪಿಸೊ 

ಬಾಗುತ ಫಲವ ಸಲಿಸೊ 

ಮಿಗೆಪರಿಮಳಿಸುವ ಮಲ್ಲಿಗೆಸರವನು 

ಸೊಗಸಿನಿಂದಲಿ ಮುಡಿಸೊ ॥ ೨॥ 


ರತಿಕಲೆಗಳ ಬಲ್ಲರಸಿಕನಾಯಕನೆ ಚೌ 

ಶಿಶಿಬಂಧದಿಂದ ಕೂಡೊ 

ಪತಿ ಇಮ್ಮಡಿ ಮುರಿಗೆಯ ಪರಮ ಗುರುಸಿದ್ಧೇಶ 

ಹಿತದಿಂದ ನೆರೆಯೊ ಬೇಗ lal 
D Q 


Nol 


೩೮ 

ಧವಳಾರ 

ನೆಲೆನೆಲೆಗನುಪಮವೆನಿಸುವ ಕುಲಗಿರಿಗಳನೊಳಗೊಂಡಿಹ 

ಚೆಲುವ ಸಹ್ಯಾದ್ರಿ ನಡುವಣ 

ಚೆಲುವ ಸಹ್ಯಾದ್ರಿ ನಡುವಣ ವೃಷಭಾ 

ಚಲದ ಕಲಿ ಚೆನ್ನಬಸವ ಜಯ ಜಯ dari . Moll 


ಪರತರ ಭಸಿತದ ಪರ್ವತದುರುವ ಗವಿಯಲಿ ಮೆರವ 

ಗುರುಸಿದ್ಧೇಶ್ವರನ ಮಹಿಮೆಗೆ 

ಗುರುಸಿದ್ದೇಶ್ವರ ಮಹಿಮೆಗೆ ನೆಲೆವನೆಯಾದ 

ವರ ಚೆನ್ನಬಸವ ಜಯ ಜಯ ॥ ೨॥ 


ನಿಗಮನುತ ರುದ್ರಾಕ್ಷೆಯನಗದೊಳು ಮಂಜುಳವಾದ 
ಸೊಗಯಿಪ ರುದ್ರಾಕ್ಷಿಯ ಸದನದೊಳು 
ಸೊಗಯಿಪ ರುದ್ರಾಕ್ಷಿಯ ಸದನದೊಳಿರುತಿಹ ರುದ್ರನ 


ಣುಗ ಚೆನ್ನಬಸವ ಜಯ ಜಯ lal 
ನುತ ಭೂತೇಶ್ವರಗಿರಿಯ ವಿತತ ಧರಣಿಯೊಳಿಹ ಮಹ 

ರಥ ಸುಪ ಪ್ರಸಾದಾಮೃತವದು 

ರಥ ಸುಪ್ರಸಾದಾಮೃತವದು ನೆಲಸಿರೆಯದರೊಳು 

ಹಿತ ಚೆನ್ನಬಸವ ಜಯ ಜಯ ॥ ೪॥ 


ಸ್ವರವಚನ ಸಂಪುಟ - © 


CC-0. Jangamwadi Math Collection, Varanasi. An eGangotri Initiative 


ಘನವಹ ಹೊನ್ನರಳಿಯಮರದನುವಿನ ಕೊನೆಯೊಲು ಮಿಸುನಿಯ 
ವಿನುತ ತೊಟ್ಫಿಲೊಳು ಚರವನು 

ವಿನುತ ತೊಟ್ಟಿಲೊಳು ಚರವನು ನೆರೆತೂಗಿದ ನಂಟ 

ಘನನಿಧಿ ಚೆನ್ನಬಸವೇಶ [ಜಯ ಜಯ] 


ನಿರುಪಮ ಕೈಲಾಸಾದ್ರಿಯ ಪುರದ ಬಾಗಿಲ ಹೊಕ್ಕು 
ಪರಮ ಶ್ರೀಕಂಠನೊಡವೆರದ 

ಪರಮ ಶ್ರೀಕಂಠನೊಡವೆರದ ಶರಣರ 

ಗುರು ನೀನೆ ಚೆನ್ನಬಸವೇಶ [ಜಯ ಜಯ] 


ಪಟು ಚೋಳೇಶ್ವರ ಚಪ್ಪರದಟವಿಯೊಳೆಡೆಯಾಡುತ ಬಹ 
ನಿಪಲಾಕ್ಷ ಶರಣರನುದಿನ 

ನಿಬಿಲಾಕ್ಷ್ಮ ಶರಣರನುದಿನ ಕಾಂಬರು ನಿಮ್ಮ 

ದಿಟವಿದು ಚೆನ್ನಬಸವೇಶ [ಜಯ ಜಯ] 


ಹರಳೇಶ್ವರ ಕಿನ್ನೆರೇಶ್ವರತೀರ್ಥ ಏಕಾಂತ 
ಪರರಾಯತೀರ್ಥ ಶಿವತೀರ್ಥ 
ಪರರಾಯತೀರ್ಥ ಶಿವತೀರ್ಥ ಮುಖ್ಯಕ್ಕೆ 
ದೊರೆ ನೀನೆ ಚೆನ್ನಬಸವೇಶ [ಜಯ ಜಯ) 


ನುತ ಸದಾಶಿವ ಸಂಗಮೇಶ ಮಲ್ಲೇಶ ವಿ 
ಶ್ರುತ ವೀರಭದ್ರ ಮುಖದಾದಿ 
ಶ್ರುತ ವೀರಭದ್ರ ಮುಖದಾದೀಶ್ವರ ನಿಚಯ 


ಯುತ ಚೆನ್ನಬಸವೇಶ [ಜಯ ಜಯ] 


ಬಳಿಕುಳಿದ ದೈವತ್ತರ ಕುಳವು ಸಕಲ ತೀರ್ಥ 
ವಿಳಸ ಮೃಗಪಕ್ಷಿ ನಿಕರವು 
ವಿಳಸ ಮೃಗಪಕ್ಸಿ ನಿಕರವು ನಿಮ್ಮಯ ಪಾದ 


॥ ೬॥ 


lel 


॥ sll 


I «ll 


ನಳಿನದರ್ಚಕರು ಬಸವೇಶ [ಜಯ ಜಯ] Woo I 


ಸಲೆ ಭೂತ ಸಮುದಯವು ನೆಲೆಯ ಬಾವಲಿಯಾಗಿ 
ಚೆಲುವ ಮಾಮನೆಯ ಬಾಗಿಲನು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


az 


as 


ಚೆಲುವ ಮಾಮನೆಯ ಬಾಗಿಲನು ಕಾಯ್ದಿಹವು 
ನೆಲೆ!ಯಳಿದ1 ನಿಮ್ಮ ಶರಣರ 


ನರರೆಡೆಯಾಡದ ಹಂಗೆ ವರ ಕಿನ್ನರೇಶ್ವರನು 
ಸುರನದಿಯ ತನ್ನ ಚರಣದ 

ಸುರನದಿಯ ತನ್ನ ಚರಣದ ಗೆರೆಯಿಂ ತಂದು 
ಹರಿಸಿದ ಮಾಮನೆ ಇದಿರೊಳು 


ಮರವೆಲ್ಸ ಸುರಕುಜವು ಗಿರಿಯೆಲ್ಲ ಲಿಂಗವೀ 
ನರರೆಲ್ಲ ಸುರರು ನಿಜವಿದು 
ನರರೆಲ್ಲ ಸುರರು ನಿಜವಿದು ಉಳುಮೇಶ 
ವರ ಬಸವಲಿಂಗ ವರದಾತ ಶೋಭನವೆ 

D Q 


೩೯ 
ಅಂಗಜಮದಕೃತಾಂತ ಅಧಿಕ ಶರಣರಂತ 
ರಂಗನೆ ಸಿದ್ಧ ಲಿಂಗನೆ 


ಭಸಿತಭೂಷಣವಿಟ್ಟ ಭವಮಾಲೆಗಳ ಸುಟ್ಟ 
ನೆ ಶಿವನೆ ದಯವೆಸವನೆ 
ದೆಸೆಭರಿತಯುದಾರ ಜನನ ಮರಣ ದೂರ 
ಅಸಮನೆ ಮುಕ್ತಿಕುಸುಮನೆ 


ವೀರಶೈವದಿ ಸಂಪನ್ನ ವಿಮಲ ಸದ್ಗುಣ ರನ್ನ 
ಹರನೆ ದಯಗಾರನೆ 

ಸಾರ ಷಟ್ಟಿಲಮೂರ್ತಿ ಸಕಲಲೋಕದಿ ಕೀರ್ತಿ 
ಸೂರನೆ ಗಂಭೀರನೆ 


ಪೊಡವಿಗಧಿಕವಾದ ಪೊಸತು ದಿವ್ಯಾನಂದ 
ಒಡೆಯನೆ ಘನದೊಡೆಯನೆ 
ಎಡೆಯೂರಪುರದಿ ನಿಂದೆನಗತಿಲೇಸ 
ಕೊಡುವನೆ [ಮೋಗಕ್ಷಿವಿಡುವನೆ 

D OQ 


॥ ೧೧॥ 


I os Il 


॥ ೧೩॥ 


॥| ಪಲ್ಲ Il 


llo ll 


ll a ll 


ಸ್ವರವಚನ ಸಂಪುಟ - 9 


CC-0. Jangamwadi Math Collection, Varanasi. An eGangotri Initiative 


೪೦ 


ರಾಜಲಪನೆ ನೀ ಶೋರೆ 
ಮಾಜಾತನ ತಾಪಕಾರೆ ॥ ಪಲ್ಲ ॥ 


ಕಿರುವಯದವಳೊಳು ಕಿನಿಸು ಮಾಡುವುದು 
ಶರವೇನೆ ತನಗಿದು lol 


ಸಣ್ಣವಳಿಂದು ನಾ ಸೈರಿಸಲಾರೆ 


ಪುಣ್ಯವಾದೀತೆ ಕರೆತಾರೆ lol 


ಬಂಧುರೈನೆಲೆಪುರ ಬಸವಲಿಂಗನೊಳು 
ಒಂದುಗೂಡುವ ಬಗಿ ಪೇಳೊ lal 
ಡಿ m) 


೪೧ 


ಆಡುವ ಬಾರೆ ಪಗಡೆ ಹೂಡೆಲೆ ನೀರೆ 
ಗಾಢ ಹಾಸಂಗಿ ಹಾಸಿಗೆ ತೊಡದಿರು ತಂಗಿ ॥ ಪಲ್ಲ ॥ 


ಶಶಿ ಸೂರ್ಯ ಲೆತ್ತ ಮೂರು ದಶ ನಾಲ್ಕನಿಟ್ಟು 

ಶಶಿಮುಖಿಯಳು ಪಗಡೆ ಜುಗವ ಗೆದ್ದಾಳು 

ಮಸುಕು ಹಸುರು ಹಳದಿ ಕೆಂಪು ಕಾಯಿಗಳ 

ಸುಸುಂಪಿಗಳ ಈಡೆ ಕುಶಲ ಚಿಟ್ಟಿಗಳ ಸ Nol 


ಬಾರದ ಕಾಯ ಅದನೇರಗೊಡದೆ 
ಪೋರಿ ಕಡಿದರೆ ನೀನು ಜಾಣೆ ಅಹುದೆಲೆ 
ಆರು ಹತ್ತಕ್ಕೆ ಕಾಯಿ ಮೀರಿ ಹೋಗುವದ 


ಆರನಿಟ್ಟರೆ ಮನವ ಸೂರೆಗೊಟ್ಟಿನು ॥ ೨॥ 


ಏಳು ಎಂಟಕೆ ಕಾಯ ಮೀರಿ ಹೋಗುವದು 

ಕೋಳು ಹೋದೆಲ್ಲಿ ಕಾಯ ವೃಥಾ ಕಳೆ 

ಆದೆಲ್ಲ ನಳಿನಮುಖಿಯಳೆ ಆಟ ತಿಳಿಯದಾಡುವರೆ 

ಕೇಳು ಹೇಳುವೆನು ಮೂಲ ತಿಳಿದು ಆಡುವುದು lan 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೩೯ 


ಒಂದೊಂಬತ್ತಕ್ಕೆ ಕಾಯ ಮುಂದಾದೆ ಜಾಣೆ 

ಹೊಂದಿಸಿ ಲೆತ್ತಹಾಕಿ ಮುಂದೆ ಗೆದ್ದಳು 

ಇಂದು ಸೋತರೆ ನೀನು ಹಿಂದಾದೆ “ಜಾಣೆ 

ಚಂದ್ರಮುಖಿಯಳು ನಲ್ಲನ ಕೊಂದೆ ಹೋದಳು lel 


ಮತ್ತೆ ಹೂಡಲೆ ನಾನು ಸೋತು ಹೋಗಲೆ 

ಹೊತ್ತು ಮುಳುಗಿತು ಬಹಳ ಕತ್ತಲಾಯಿತು 

ಚಿತ್ಯ_ಸುವ ಸುಶಿರ [ದೈ] ಪುರದ ಸೋಮೇಶ 

ಚ್ಯೋತಿರ್ಮಂಟಪದಿ ml 


೪.೨ | 
ರಾಗ : ಶಂಕರಾಭರಣ 
ಲಿಂಗದ ಸದುಭಾವವ ತಿಳಿದ 
ಸಂಗವೆ ಲಿಂಗೈಕ್ಯದ ನಿಜವು ॥ ಪಲ್ಲ ॥ 


ಮಾಯಾಪೈಭವವಳಿದ ಬಳಿಕ ಮುಂ 

ದಾಯಾಸಬಟ್ಟರಸಲಿಕಿಲ್ಲ 

ಬೀಯವಾಗದಿರ್ದಡೆ ತಾನೀಗಪ್ರ | 

ಮೇಯ ಮಹಾಘನತರ ಲಿಂಗ lol 


ಆದಿ ಮಧ್ಯಾವಸಾನರಹಿತ ಗುಣಭೇದ ವಿ 

ವಾದ ಸಮಯದೂರಾ 

ನಾದ ಬಿಂದು ಕಳಾತೀತ ಪರಾನಂ- 

ದೋದಿತ ತಾನೆ ಮೂಲಲಿಂಗ | ॥ ೨॥ 


ದಾಸೋಹಂ ಸೋಹಂ ಸಯಂಬೀ ಸಂ- 


ಧಾನಕೆ ತೆರಹಿಲ್ಲ 
ಸೂಸದೆ ಬೀಸರವಾಗದೆ ಪರಮ ಮ- 
ಹಾಸುಖಸಾರವದೆ ಲಿಂಗ lal 


ಸ್ವರವಚನ ಸಂಪುಟ - 9 | 


CC-0. Jangamwadi Math Collection, Varanasi. An eGangotri Initiative 


ಭಾವಾಭಾವದ ಭಾವನೆಗೆಟ್ಟು 

ಭಾವಾಭಾವ ವಿವರವಳಿದು 

ಕೇವಲ ಚಿನ್ಮಾತ್ರವಳರೂಪನಿ- 

ಜಾವರಣಾಭಿಧವದು ಲಿಂಗ ॥೪॥ 


ಧ್ಯಾನಿಸಲಿಲ್ಲದ ಮರೆಯಲಿಲ್ಲದ ಸು- 
ಜ್ಞಾನವ ದೆಶೆಯಲರಿಯಲಿಲ್ಲದ 
ಮಾನಸ ಕರ್ತ ಸಂಶಯವಿಲ್ಲದ ನಿಜ” 


ದಾನಿ ನೀವುವೈಪುರ[ದ] ಸೋಮೇಶ ll æ Il 
va 
ರಾಗ : ಬವುಳಿ 

ಲಿಂಗಾಂಗಿ ಅಂಗಸಹಭೋಗಿ ಲಿಂಗಪ್ರಾಣಿ 

ಲಿಂಗತತ್ತ್ವಗ್ರಾಹಿ ಲಿಂಗವಂತ ॥ ಪಲ್ಲ ॥ 


ಅಂಗದ ಲಿಂಗದ ವೇದೆಯಿಂದ ಪೂರ್ವಪ್ರಾಣ 

ಸಂಗಗುಣವಳಿದು ನಿಜಲಿಂಗವಾದ 

ಅಂಗ ಸಂಗ ಪ್ರಭಾವದೊಳು ಸರ್ವೇಂದ್ರಿಯ ಮು ; 
ಖಂಗಳಿಗೆ ಲಿಂಗತತ್ತ್ವ ಘಟಿಸಿದ | lol 


ಬಳಿಕೇಂದ್ರಿಯಂಗಳ ಸಮೂಹನಗ್ಗಿಯ ಸಂಗ 

ದೊಳಗಾದ ಕಬ್ಬುನದ ಘಟ್ಟಿಯಂತೆ 

ಉಳುಮೆಯಿಂ ಸಕಲ ವಿಷಯಂಗಳೊಳು ವರ್ತಿಪುದು 

ತಿಳಿಯೆ ತಾ ಲಿಂಗಸ್ವಭಾವ ತಾನಾಗಿ Lo 


ಲೌಕಿಕಾಚಾರವನು ಕಳೆದು ಲಿಂಗಾಚಾರ 

ವೇಕಾರ್ಥವಾದ ಮಾರ್ಗದಲಿ ನಿಮ್ಮ 

ನೂಕಿ ಸಂಶಯ ಸೂತಕ ಭ್ರಮೆಯಳಿದು ಲಿಂಗ 

ಲೋಕವೆ ಲೋಕವಾಗಿರ್ದನ lal 


ನೋಡಿದಡೆ ನೋಡಿ ಮುಟ್ಟುವಡೆ ಮುಟ್ಟುವ ಮಾತ- 
ನಾಡಲಾಡುವ ಉಂಡರುಂಬ ಗಮನ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೪೨ 


ಮಾಡಿದರೆ ಮಾಡಿ ನಿಂದರೆ ನಿಂದು ಸರ್ವವನು 
ಕೂಡಿ ವರ್ಶಿಸುವ ಸಹವರ್ಶಿಯಾಗಿ vA 


ರೂಪು ರುಚಿ ವಿಜ್ಞಾನದೊಳಗಮ್ಮಮ್ಮ ಭಾವ 
ಲೇಪವಳಿದರ್ಪಿತಾನರ್ಪಿತ ಗುಣ 
ಲೋಪವಾದನುಪಮ ಚಿದಾನಂದ ಮಹಿಮನ- 


ಮ್ಮೈಪುರದ ಸೋಮನಾಥನ ಶರಣನು ls ॥ 
D m) 
VY 
ನಂಜುಂಡೇಶ್ವರ ನಿಮಗೆ ನಮೋ ದಯ 
ನಂಜನಗೂಡಪರಂಜೆ ನಮೋ ॥ ಪಲ್ಲ ॥ 


ನೀಲಕಂಧರ ನಮೋ ನಿಗಮಗೋಚರ ನಮೋ 
ಫಾಲಾಂಬಕೆ ನಮೋ ಪರಮ ನಮೋ 
ಶೂಲಾಂಕಿತ ನಮೋ ಸುರರವಂದಿತ ನಮೋ 


ಲೀಲಾತ್ಮಕ ನಮೋ ಲಲಿತಾತ್ಮಕ ನಮೋ lol 


ಗಂಗಾಧರ ನಮೋ ಗಜಮುಖಪಿತ ನಮೋ 

ಮಂಗಳ ನಮೋ ಮಹಿಮಾಂಗ ನಮೋ 

ತಿಂಗಳಧರ ನಮೋ ತ್ರಿಪುರಸಂಹರ ನಮೋ 

ವರ ಕವಿಲಿಂಗನೊಡೆಯ ನಮೋ isl 


ಉರಗಭೂಷಣ ನಮೋ ಉದರಕೇಶವ ನಮೋ 

ಗಿರಿಧರ ನಮೋ ಗಿರಿಚೇಶ ನಮೋ 

ಕರುಣಾಕರ ನಮೋ ಕಪ್ಪಿನಿಪತಿ ನಮೋ 

ವರ ಕವಿಲಿಂಗನೊಡೆಯ ನಮೋ Wal 


೪ಜಿ 

ನೀ ಪೇಳೆ ರಮಣಿ ನಿನಗಿನಿತು ವಂಚೆನೆ ಬೇಡ 

ಆಪಧಾರನ(?) ಮೇಲೆ ಅರ್ಧಚಂದ್ರಮನ 

ನೀಪೇಳೆ ರಮಣಿ ನಿನಗಿನಿತು ವಂಚನೆ ಬೇಡ ॥ go Il 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕುಂಭರಾಸಿಗೆ ಬಂದು ನಿಂದನು ಕುಮುದಾಪ್ತ 

ಶಂಬರಾರಿಯ ಕಲೆಯ ಲೆಕ್ಕದಿಂದಲಿ 

ಜಂಭಾರಿಯನು ತಂದು ಹೊಂಗೊಡದೊಳಮೃತವ 

ತುಂಬಿ ಅರಗಿನಮುದ್ರೆಯೊಳಿಟ್ಟ ಪರಿಯ [Wo | 


ಕಾವನಿನೋರ್ಮಿಗಳು(?) ತೀವಿದ ಕಲ್ಲರಾಯ (7) 

ತೀವಿದ ಕಡಲೊಳಗೆ ಸಸಿ ಜನಿಸಿತು 

ತಾವರೆಯ ಮೊಗ್ಗೆ ಅರಳುವದೆಂದು ಹಿಮಕರನು 

ಕಾವಲಾಗಿಸಿದನು ಕಮಲಸಂಭವನ ॥೨॥ 


ಮದಗಜದ ಕುಂಭಮಸ್ತಕದ ಮ್ಯಾಲಂಕು- 
ಶದ ಮದನಚಕ್ರೇಶ ಹಾಕಿದ ವಂಕಿಯು 
ಹದಗಾರ ಕವಿಲಿಂಗ ಎನ್ನೊಡೆಯ ಕಪ್ಪಿನಿಪತಿ 


ಚದುರತನದಲ್ಲಿ ಗುರಿಯಿಕ್ಕುವನು ರಮಣಿ lal 
೪೬ 

ಎಂತು ತಾಳಿದಳಾ ಎಡೆವಿಡಿದು ತನ್ನವನನ್ಯ 

ಕಾಂತೆಯೊಳ್ಳನ್ನೆಗೈದುದ ಸಹಿಯುಸುರೆ ॥ ಪಲ್ಲ Il 


ಸೆರಗ ಬೀಸಲು ಸೇಪಂತಿಗೆಯ ಮಾಲೆಯು ತೋರೆ 

'ತುರುಬ ತೋರಿಸ(ಸೆ?) ಪೆರೆನೊಸಲ ತೋರೆ 

ಶಿರವ ಬಾಗಿಸಲು ಶಿರವಲುಗಿ ಸೂಚಿಸೆ ತಾ- 

ವರೆಯ ತೋರಿಸಲು ತನ್ನುರವ ತೋರಿಸಿದ ॥೧॥ 


ಕಿರುನಗೆಯಿಂದ ಕಿತ್ತಳಿ (ಳೆ?) ಗಾವಿ ಮುಸುಕಿಟ್ಟು 

ಮುರಿದು ನಿಟ್ಟಿಸಲು ತಾನೆಯುಗುರ ತೋರೆ 

ಕುರುಳ ನೇವರಿಸಿ ಕರ್ಪುರದುರಳಿ(?) ವರ್ತಿಸಿದ[ನೀ] 

ಪರಿವಿಧದೊಳು ಸಖಿಯುಸುರೆ ಕೋಪಿಸದೆ lol 


ಮುಂಗಯ್ಯ ಗಿಳಿಯ ಮುದ್ದಿಸಿ ಕರೆಯಲು ಬೆರಳಿ- 

ನುಂಗುರವ ತೋರಿ ಮೌನವಕಾಳಿದ 

ಶೃಂಗಾರಹಾರ ಕಪ್ಪಿನಿಪತಿ ನಂಜುಂಡ 

ಲಿಂಗನೊಳ್ಳನ್ನೆಗೈದುದ ಸಖಿಯುಸುರೆ Wal 


ಸ್ವರವಚನ ಸಂಪುಟ - ೧ ೪೩ 


CC-0. Jangamwadi Math Collection, Varanasi. An eGangotri Initiative 


೪೪ 


೪೭ 


ನೀನವನಿಗೊಳಗಾಗದಿರಲು ನಿನ್ನಯ ರೂಪು 
ನಾನಾ ವಿಚಿತ್ರವಾಗಿಹುದೇನೆ ರಮಣಿ ॥ ಪಲ್ಲ ॥ 


ಸ್ಮರನ ಬಾಣದ ಕಡೆಗೆ ಸರಸಿಚೋದ್ಭವ ಬಹನೆ 

ಸುರರ ಸಂಜೀವನಕೆ (?) ವಿಷ್ಣು ಬಹನೆ 

ಹರಚಾಪದೆಡಗೆ ಹರಿಣಾಂಕ ನಡೆಗೊಂಬುವನೆ ಈ 

ಧರೆಯೊಳಗೆ ಕಡು ಚಿತ್ರವಹುದೇನೆ ರಮಣಿ lol 


ಅಂಬುಜಾರಿಗೆ ಅಳಿಗಳು ಎರಗುವವೆ ರವಿಸಸಿಗ- 

ಳೆಂಬುವರು ಮೇರೊ!]ಲ್ಹದೆ ಚರಿಪರೆ 

ತಂಬೆಲರ ಭಯಕೆ ತಿರಿದ ಹೂ ಸುಮ್ಮನಿರಲು 

ಅಂಬರದ ಕಡೆ ಮೊದಲು ಉಂಟೀನೆ ರಮಣಿ ॥ ೨॥ 


ನೋಡೆ ಬಯಸೆಂದರೆ ಮಾಡಿದವರುಂಟೆ 

ಆಡಲೇನೆ ನಿನ್ನ ಅವ[ನ] ಗುಣಗಳ 

ನಾಡಾಡಿಯಲ್ಲ ಕಪ್ಪಿನಪತಿ ನಂಜುಂಡ 

ಕೂಡದಿದ್ದರೆ ಚೋದ್ಯವಹುದೇನೆ ರಮಣಿ Nal 
a on 


೪೮ 

ಎಂದಿಗೆ ಕಾಣ್ಟೆನೊ ಎಳೆಹರೆಯದ 

ಮುದ್ದು ಚಂದಿರವದನೆಯಳ ve 

ಕಂದರ್ಪನರಸಿಯ ಪೋಲ್ಡಳ ಕಾಣದೆ 

ಕಂದಿತೆನ್ನಯಮನಸು ॥ ಪಲ್ಲ ॥ 


ಮದಗಜನಡೆಯಳ ಮೃದುನುಡಿ ಸವಿ ಬೊಕ್ಕೆ 
ಪದಗಳ ಪಾಡುವಳ 

ಇದಿರುತ್ತರಗಳ ನಡಸದೆ ನಯದೊಳು 
'ಹದಿಗಿ ಮಾತಾಡುವಳ 
ಹೃದಯದೊಳೊಂಚನೆಯಿಲ್ಲದೆ ಅನ್ನವ 
ಒದಗಿಸಿ ನೀಡುವಳಿಂತ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಚದುರೆವೆಣ್ಣುಗಳರಸಿಯ ಕಾಣದೆ 
ಬೆದರಿತೆನ್ನಯ ಮನಸು ॥ ೧॥ 


ಬಟ್ಟ ಜವ್ವನೆಯಳ ಪೊಟ್ಟಪಿಂಗಾಳಿಂತ 

ತಬ್ಫಿಗಳ (7) ಪೋಲುವಳ 

ಇಟ್ಟಿಡೆ ಮೊಲೆಗಂಧವಟ್ಟಿಲ ಪೊಳೆಯಂತೆ 

ತೊಟ್ಟು ಸಣ್ಣಾಗ್ರದವಳ 

ಹುಟಿದ ಮೊದಲು ಹುಸಿ ಕೊಲೆ ಕೋಪವೊಂ 

ದಿಷ್ಟು ಮುಟ್ಟದಿಹಳ ಇಂಥ 

ಕಟ್ಟಾಣಿವೆಣ್ಣುಗಳರಸಿಯ ಕಾಣದೆ ಕಂ 

ಗೆಟ್ಟಿತನ್ನಯ ಮನಸು ॥ ೨॥ 


ಬಳಲುಮುಡಿಯು ಬಡನಡುವಿನ ಬಾಳೆಯ 

ಎಳೆಯ ಕಂಬದ ತೊಡೆಯ 

ತಳಿರ ಪಳಿವ ಹಸ್ತ ಪಾದವೆ ಚಿನ್ನದ 

ತೆಳುಪಿನ ಮಯ್ಯವಳ 

ತೆಳರ್ವಸು ಎಳೆನಗೆ ಸುಳಿರ್ನಾಭಿ ಶೋಭಿಪ 

ಹೊಳವ ಜಘನದವಳ ಇಂಥ 

ಎಳೆವೆಣ್ಣುಗಳರಸಿಯ ಕಾಣದೆ 

.ಕಳವಳಿಸಿತೆನ್ನಯ ಮನಸು lal 


ಜಾಣೆಯು ಜಾಶಿಪ್ರವೀಣೆಯು ಒಂದಿಷ್ಟು '4 


ಊಣೆಯವಿಲ್ಲದಹಳ 

ವೀಣೆ ಕಿನ್ನರಿಯಿಂದ ಸಂಗೀತರಸಗಳ 

ಮಾಣದೆ ಪಾಡುವಳ 

ಏಣಲೋಚನೆ ಎಳೆವೇಕೆಯ ನೊಸಲ ಸು- 

ಪ್ಪಾಣಿಮುತ್ತಿನ ಮಣಿಯ ಪಂಚ 

ಬಾಣನ ಕೈಯರಗಿಳಿಯನು ಕಾಣದೆ 

ತ್ರಾಣಗುಂದಿತು ಮನಸು ॥೪॥ 


ಎಂತು ಪೇಳಲಿ ಬಹುದೀ ವರಹದ ಪುರುಷನ 
ಕಾಂತೆ ಕಾಣುತೆ ಬಂದು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೪೬ 


ಮುಂತೆ ಗಲ್ಲವ ಪಿಡಿದಲುಗಿ ಮುಂಡಾಡಿ ಸ 
೦ತಸ್ಥಪುರಕೆ ತಂದು 
ಸಂತೋಷದಿಂದಲಿ ಷಡುರಸ ಅನ್ನವೇ 
ಕಾಂತದೊಳಗೆ ಸವಿದು ಪ್ರಾಣ 
ಕಾಂತನು ಕರಕಂಜಪುರದರಸನ 
ಶಾಂತೇಶನ ಕೂಡುವಳ 
D - 


೪೯ 
ಕರದರೆ ಮಾತನಾಡದೆ ಹೀಗೆ ಸುಮ್ಮ 
ನಿರುವುದು ನಿಪುಣವೆ ರಾಜಚೂಡ 


`` ಜೀವಿಪೆನೆಂತು ಮರದೊಮ್ಮೆ ನಿನ್ನ ಎನ್ನ 


ಜೀವದೆರೆಯ ಬಲು ನೆಚ್ಛಿದೆ ಚದುರ 
ಭಾವಿಸೆ ಭಾವಭರಿತನು ನೀನು ಕಾಯೋ 
ಗೋವಿಂದಲೋಚನ ಚರಣ ಪಂಕಜನೆ 


ಮುದದಿಂದೆ ಮೊಗದೋರಿಸಿ ಬೇಗ ಎನ್ನ 
ಹೃದಯದ ರಾಜೀವದ ನೆಲೆಗೆ ನೀ ಬಾರೋ 


ಪದುಳವೆ ಪಂಥಗಾರಿಕೆ ಸ್ವಾಮಿ ಧೀರ 
ಮದನಕೋಳಾಹಳ ಮನ್ನಿಸೊ ರಮಣ 


ಗರುವನೆ ಜ್ಞಾನಲೋಲ ಮಠೇಶ ನಿತ್ಯ 


ನಿರುಪಮ ನಿಜಭಕ್ತಮಾನಸವಾಸ 
ಕರುಣಿಸೊ ಕಾಲಭಂಗ ನಿರಂಗ ಕಾಂತ 


ಕರಕಂಜಪುರದಿಷ್ಟಲಿಂಗರಾಜೇಂದ್ರ 
OQ m) 


೫೦ 


ಮಂಗಳ ಜಯ ಶುಭಮಂಗಳ ಅಂಗ 
ಸಂಗದೊಳಿಹವಿಷ್ಠಲಿಂಗನಿಗೆ 


॥ ಪಲ್ಲ ॥ 


Wal 


॥ ೨ ll 


lal 


-॥ ಪಲ್ಲ I 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ 
ಮುಕ್ತ ಶರಣ ಐಕ್ಯರೆಂಬುವರ 
ಭಕ್ತಿ ಸವಿದು ಎನ್ನ ಕರಕಮಲಕೆ ಬಂದು 


ಮುಕ್ತಿ ತೋರಿದವಿಷ್ಠಲಿಂಗನಿಗೆ lol 


ಲಿಂಗದೊಳಗೆ ಆರು ಮಠಗಳ ನಿರ್ಮಿಸಿ 

ಹಿಂಗದೆ ಅನುದಿನದೊಳಿರ್ದು 

ಕಂಗಳಾಲಯದೊಳು ಲಿಂಗರೂಪದಿ ಎನ್ನ 

ಸಂಗದೊಳಿಹ ಪ್ರಾಣಲಿಂಗನಿಗೆ ॥೨॥ 


ಮೆರವ ಬ್ರಹ್ಮಚಕ್ರಸರಸಿಜಮಧ್ಯದಿ 
ವರ ಭಾವಲಿಂಗ ಬಾಗಿರೆ ನೋಡಿ 
ಗುರು ವಿರಕ್ತನು ಎನ್ನ ಕರಕಮಲಕೆ ತಂದು 


ಇರಿಸಿದ ಕರದಿಷ್ಟಲಿಂಗನಿಗೆ Wal 
Q Q 
೫೧ 


ಪಾಲಿನೆನ್ನನು ಭಾಮಿನಿ ಪರಮಭಕ್ತ 
ರ್ಗಾಲಯವಹ ಭಾಮಿನಿ 
ಕಾಲಕೃತಕದ ಜಾಲದ ಮೂಲದ 


ಕೀಲನು ಖಂಡಿಸಿ ಕಾಲಿಂದೊದೆದಳೆ ॥ ಪಲ್ಲ ॥ 
ಪರ್ಬಿದ ಜಸವಾಂತಳೆ ಪಲವು ಕಾಂತೆ 

ಪೊರ್ಬುಳಿರೂಪನಾಂತಳೆ 

ಕೊರ್ಬಿನ ಕರ್ಬಿನ ಉರ್ಬಿನ ಮರ್ಬಿನ 

'ನಿರ್ಬಟುವ Jg ಮರ್ಬಿನ ಚದುರೆ I al 


ಬಡನಡುವಿನ ಭಾವಕಿ ಭಜಿಪರ ಬೆಂ 

ಬಿಡದಿಷ್ಠನೀವ ನಾಯಕಿ 

ಕಿಡದೆಡೆಗಡರಿದ ನಿಡುಜಡೆ ಸೊಗಯಿಪ 

ಕಡುರಮ್ಯದ ಬಹುಬೆಡಗಿನ ಜಾಣೆ 131 


ಸ್ವರವಚನ ಸಂಪುಟ - ೧ da 


CC-0. Jangamwadi Math Collection, Varanasi. An eGangotri Initiative 


೪೮ 


ಭಕ್ತಜನರ ಬಂಧುವೆ ಅಭವನ ಪಾದಾ 

ಸಕ್ತರ ದಯಾಸಿಂಧುವೆ 

ಯುಕ್ತಿಯ ಭಕ್ತಿಯ ಶಕ್ತಿಯ ಮುಕ್ತಿಯ 

ವ್ಯಕ್ತರಿಗೀಪ ವಿರಕ್ತರ ಸಿರಿಯೆ ಟು 


ಕಂಗುದುಟಿಯ ರಾಜಳೆ ರಾಜೇವರಿಪುವನು 

ಭಂಗಿಪ ಶುಭತೇಜಳೆ 

ಪೊಂಗಳಸಂಗಳ ಪಿಂಗಿಸಿ ಮೆರವ ಕುಚಂಗಳ 

ಮಂಗಳ ಪೆಂಗಳರಸೆ JOL 


ಗುರುಬಸವೇಶನರಸಿ ನೀಲಾಂಬಿಕೆ 
ಸರಸಿ ಪೆಟ್‌ದಲೆಯನ ಬಾಂ 
ದೊಟ್‌ದಲೆಯನ ಕರಪುರದೆರೆಯನ 


ನೆಂೆವರಿಸಿದ ಮಹಿಮೆ HL 
Q a 
೫೨ 
ಆರಿಯದಲೆ ಎನ್ನನೊಪ್ಪಿಸಲೆನ್ನ 
[ಪರ] ಮೂರುಮುಖದಲ್ಲಿ ತಿಂದು ತೇಗುವನು ॥ ಪಲ್ಲ ॥ 


ರುದ್ರನ ಶಕ್ತಿಯೆ ನಾನು ಮುದ್ರೆ ಮೂದೇವಿ ನಾನು 

ggo nd ಎಂದರಿಯ ಕಂಡ್ಯ ಹೊ 

ನಿರ್ಧರಿಸಿ ಮುನ್ನೆ ವಿದಗಗ್ಧ)ರ ಭಾಸುರವೆನೆ 

ಪೊದ್ದಿದವರ ಹೀರಿ ತಿ[01ಬೆ. ಕಂಡ್ಯ ಹೊ ॥ ೧॥ 


ಜನನಿ ಸೋದರಿಯಾಗಿ ನಿನಗೆಕ್ತೆ ಸೊಸೆಯಾಗಿ 

ತನುಚೆ ನಾದುನಿಯಾಗಿಯುಂಟಿ ಕಂಡ್ಯ ಹೊ 

ಗಣನೆಗೊಳ್ಳದೆ ಸವಿನಯಕ್ಕೆಳಸಿದರೆ 

ನಿನಗೆ ಹೆಮ್ಮಾರಿ ನಾನೆ ಕಂಡ್ಯ ಹೊ ॥ ೨॥ 


ವೇದಪುರಾಣಂಗಳಾದಿಯನಾದಿಯ 
ಸಾಧಿಸುವವರಿಗೆ ನಾನೆ ಶಕ್ತಿ ಕಂಡ್ಯ ಹೊ 


ಸ್ವರವಚನ ಸಂಪುಟಿ - ೧ 


CC-0. Jangamwadi Math Collection, Varanasi. An eGangotri Initiative 


ಮೇದಿನಿವೊಳಗೆ ಮುಂತಾದ ವಿದ್ಯದ ರತಿ 
ಆದಿಬ್ರಹ್ಮನರಾಣಿ ನಾನೆ ಕಂಡ್ಯ ಹೊ lal 


ಹೊನ್ನು ಹೆಣ್ಣು ಮಣ್ಣು ಎನ್ನ $ PNO] ಕವಿದು 

ಕಣ್ಣುಗಾಣದೆ ಸುನಿಯಂತೆ ಕಂಡ್ಯ ಹೊ 

ಬಣ್ಣದ ಛಾಯಕ್ಕೆ ನೀಯೆನ್ನ!ನ]ವ[ಗವಿ]ಸಿದರೆ 

ನಿನ್ನ ಶಿರವ ಛೇದಿಸುವೆ ಕಂಡ್ಯ ಹೊ len 


ಹರಿಯಜಸುರರೆಲ್ಲರ ಹರಿದಾಸರ ಮಾಡಿ 
ವರ ಸಿದ್ಧ ಸಾಧಕರ ಲೆಕ್ಕಿಸೆ ನಾಹೊ 
ಕರರುಹ[ದ1ಭವ ಸದ್ಗುರುಶಾಂತನೊಳಗಾದ 


ಶರಣ ಷಟ್ಸ ಇಲಿಬ್ರಹ್ಮಿಗೆ ಅಂಜುವೆ ನಾ ಹೊ ll æ Il 
Ba 

ಬಸವದಂಡೇಶನೆ ಗುರುವೆನಗೆ ಅಸ | 

ದೃಶ ಪ್ರಭುರಾಯನೆ ಪರವೆನಗೆ ॥ ಪಲ್ಲ || 


ಸಂಚಿತಾಗಾಮಿ ಪ್ರಾರಬ್ಧ ದುರ್ಲಿಖಿತದ 

ಸಂಚಲವಳಿದನು ಗುರುವೆನಗೆ 

ಪಂಚ [ಲಪ] ನ ಪರ ಭಸಿತ ರುದ್ರಾಕ್ಷೆಯ 

ಪಂಚಬ್ರಹ್ಮವನಿತ್ತ ಗುರುವೆನಗೆ lol 


ತತ್ತ್ವಭೂತಂಗಳ ತೊಲಗಿಸಿ ಮೂರೇಳು 

ವ್ಯಕ್ತ ದೀಕ್ಷೆಯನಿತ್ತ ಗುರುವೆನಗೆ 

ಕರ್ತು ಸಾದಾಖ್ಯವ ಕರುಣಿಸಿ ಶಿರದೊಳು 

ಹಸ್ತವನೊಲಿದಿತ್ತ ಗುರುವೆನಗೆ ॥೨॥ 


ಒಸೆದೊಂದು ಮೂರಾರು ಆರಾರಿಂದತ್ತತ್ತ 
ಮಿಸರದೋರಿಸಿದನು ಗುರುವೆನೆಗೆ 
ಪಸರಿಸಿ ದ್ವಿಶತಸೋಡಶವಡರಿಪ 
ಓದ ಗುರುವೆನಗೆ lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. 'An eGangotri Initiative 


ಮೀರಿದ ಘನಮೂವತ್ತಾರರೊಳಗೆ ನಿಂದು 

ಆರು ಮೂರುಗಳಿಂದ ಗುರುವೆನಗೆ 

ಮೂರೊಂದರೊಳು ನಿಂದು ನೀರೀನ (7) ಕರದೊಳು 

ತೋರಿ ಬೋಧಿಸಿದನು ಗುರುವೆನಗೆ Il vi 


ಅಂಗ ಮನವು ಪ್ರಾಣ ಸಂಗ ಷಡುಸ್ಥಲಯೋಗ 

ದಿಂಗಿತವರುಹಿದ ಗುರುವೆನಗೆ 

ಹಿಂಗದೆ ಕರರುಹದಭವ ಸದ್ಗುರುಶಾಂತ 

ಲಿಂಗವ ಧರಿಸಿದ ಗುರುವೆನಗೆ : Il wll 
Q Q 


ಜಳ 
ರಾಗ : ಭೈರವಿ 
ನಲಿವುತಿದೆ ಘನದುಯ್ಯಲೆ ಲಿಂಗಾಂಗ 
ಸಲಿಗೆ ಸಮರಸವನಅ್‌ದು ಮಂದು ° lan 


ಉರಿಯಮಂಟಪದ ಮೇಲೆ ಕರ್ಪೂರದ 

ಎರಡು ಕಂಭಗಳ ಜ್ವಾಲೆ 

ಮರುತನತಿ ಸೂತ್ರಮಾಲೆ 

ಕರುಣಮಣಿನಿವನಾಡಿದನುಯ್ಯಲೆ llo ll 


ಉಟ್ಟ ಸೀರೆಯನೆ ಸೆಳದು ತಾ ಮುಂದೆ 
ತೊಟ್ಟ ತೊಡಿಗೆಯನು ಕಳದು 
`` ಕಟ್ಟರ್ದ ಮುಡಿಯನಳಿದು ತತ್ತ್ವ ಮೇರುಗಿರಿಗಳ 


ಮಟ್ಟಯಾಡಿದನುಯ್ಯಲೆ ॥ sl 


ಇಂದೀ ಕಳಿಯಾಲಿ ಮಿಂದು ಮೇರುಗಿರಿ 

ಯಂತರದೊಳೊಲಿದು ನಿಂದು 

ಮಂತ್ರಯುಕ್ತದಲಿ ಬಂದು ಕರರುಹದ 

ಶಾಂತನಾಡಿದನುಯ್ಯಲೆ lal 


` ಸ್ವರವಚನ, ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೫೫ 
Bg A ಜೀಯ್ಯ 'ಕರಪೀಠಮಂಟಪದಿಂದ 
ರತ್ನಖಚಿತದ ಸೆಚ್ಚಿಗೃಹದಮಂದಿರಕೆ ॥ ಪಲ್ಲ ॥ 


ಹರಿಯಜರು ಗರುಡ ಗಂಧರ್ವ ವಿದ್ಯಾಧರರು 

ಸುರರು ಕಿನ್ನರರು ವೇದವು ಪೊಗಳುತೆ 

ಉರು "ಲಿಂಗಚೆಕಿತಮಭಿದತ್ತೆ' ಶ್ರುತಿಗೋಚರನೆ 

ಪುರಹರನೆ ಪ್ರಮಥಾಲಯಕೆವೊಲವಿಂದ ॥ ೧॥ 


ಮನು ಮುನಿಗಳು ಕೇಳ ದೇವಾದಿ ದಿಕ್ಪಾಲಕರು 

ದನುಜದಲ್ಲಣರು ಭೈರವ ರುದ್ರರು 

ಘನ ಸಿದ್ಧ ಸಾಧ್ಯ ಯಕ್ಷರು ನಾಗಾಸುರರುಗಳು 

ಇನಯೇಂದು ಕೋಟಿ ಸಂದಣಿಸಿದೋಲಗ!ದೊಳು] ॥ ೨॥ 


ಸರಸಿಜೋದ್ಭವನು ಸ್ಮರಪಿತನಿಂದ್ರ ನಿರ್ಜರರು 

ವರ ನಂದಿ ಭೃಂಗಿಗಭಯವ ಪಾಲಿಸಿ 

ಅರುಣಶಿಖಿನೇತ್ರ ಅಸ್ಥಿಮಾಲಾಸೂತ್ರ 

ಶರಭೇಂದ್ರ ಗಣಪ ಷಣ್ಮುಖರನೊಡಗೊಂಡು lal 


ಪ್ರಮಥಗಣ ರುದ್ರಗಣ ಶಿವಗಣಂಗಳ 

ಸ್ನೋಮ ತಮತಮಗೆ ನಮಿಸಿ ಬಿಜಯಂಗೈಸಲು 

ಉಮೆಯರಸ ಕರಪೀಠಸಿಂಹಾಸನವನುಳಿದು 

ಗಮಿಸುತಿರ್ದನು ಸೆಚ್ಚಿಗೃಹದ ನೆಲೆವನೆಗೆ ॥ ೪॥ 


ನೆರದ ಓಲಗ ಹರಿಯೆ ಗಿರಿಸುತೆಯನಮರ್ದಪ್ಪಿ 
ತ್ವರಿತದಿಂ ವೃಷಭವಾಹನವನೇರಿ 
ಧಿರುರೆ ಭಲರೆಂಬ ಸೆಚ್ಚಿಯರಮನೆಗೆ ಕೃಪೆಯಿಂದ 


ಕರರುಹದ ಶಾಂತಗುರುರಾಯನೆಯಿತಂದ Wall 
೫೬ 

ಇನ್ನೇಕೆ ಪರಲೋಕ ಪಡವ ಬಯಸುವ ಭ್ರಮೆಯು ಕ 

ಎನ್ನ ಸರ್ವಾಂಗವೆ ಲಿಂಗಮಯವಾಗಿರಲು ॥ ಪಲ್ಲ I 


ಸ್ವರವಚನ ಸಂಪುಟ - ೧ 9 


CC-0. Jangamwadi Math Collection, Varanasi. An eGangotri Initiative 


ವದನವೆ ಓಂಕಾರಪ್ರಣಮ ದ್ವಿಭುಜನಾಮ 

ಮುದದಿ ಶಿಕಾರಪ್ರಣನುವೆ ನಾಭಿಯು 

ಪದದ್ಧಯವೆ ವ ಯಕಾರವಾಗಿ ಷಟ್ಟಣಮಂಗ 

ಸದಮಲಾನಂದ ಬೆಳಗಿನ ಬೆಳಗುದೋಖತಿದೆ Nol 


ನಾದ ಬಿಂದು ಕಳೆಗಳಪುಮಾಕ್ಟರ ರುಧಿರ 

ಮೇದಸ್ಸುವಸ್ಥಿ ಮಾಂಸವು ಮಜ್ಜಿಗೆ 

ವೇದಿಸಿರೆ ಪಂಚಪ್ರಣಮೋಂಕಾರಮಯವಾಗಿ 

ಆದಿಗುರುವಿನ ತ್ರಯಾಕ್ಟರ ಪ್ರಣಮವಿರುತಿರಲು ॥ ೨॥ 


ಆಧಾರದಲ್ಲಿ ಆಚಾರಲಿಂಗವೆಯಾಗಿ ' 

ಸ್ವಾಧಿಷ್ಠಾನದಲಿ ಗುರುಲಿಂಗವಾಗಿ 

ಐದೆ ಮಣಿಪೂರಕದಿ ಶಿವಲಿಂಗರೂಪು ನಿಜ 

ವಾದುದನಾಹತದಿ ಜಂಗಮಲಿಂಗವು lal 


ಎನ್ನ ವಿಶುದ್ಧಿ ಪ್ರಸಾದಲಿಂಗವೆಯಾಗಿ 
ಜ್ಞೇಯದಲಿ ಮಹಲಿಂಗವಾಗಿ 


ಎನ್ನಬ್ರಹ್ಮೇಂದ್ರಿ ನಿಃಕಲ ಶಿಖಾಗ್ರವೆ ಶೂನ್ಯ 
ಎನ್ನ ಪಶ್ಚಿಮ ನಿರಂಜನಬ್ರಹ್ಮ ಬೆಳಗುತಿದೆ lel 


ಶ್ರೋತ್ರ ಪ್ರಸಾದಲಿಂಗವು ಫ್ರಾಣವಾಚಾರ 

ನೇತ್ರ ಶಿವಲಿಂಗ ದೃಕ್ಕ ಜಂಗಮ 

ಓತು ಗುರುಲಿಂಗ ಜಿಣ್ಟೆಗೆ ಹೃದಯ ಮಹಲಿಂಗ 

ಈ ತನುವೆ ಲಿಂಗಮಯವಾಗಿ ಬೆಳಗುತಿರಲು all 


ಸುಮನ ಸುಚಿತ್ತ ಸುಬುದ್ಧಿ ನಿರಹಂಕಾರ 
ವಿಮಲ ಸುಜ್ಞಾನ ಸದ್ಭಾವ ಕರಕೆ 


ಗಮಿಸಿಯಾಚಾರ ಗುರು ಶಿವಚರವು ಶೇಷ ಮಹ 
ಚಿನ್ಮಯನು ತಾನೆತಾನಾಗಿ ಬೆಳಗುತಿರಲು' Nal 


ಇಂತಪ್ಪ ಸರ್ವಸಂಪತ್ತು ಸಮ್ಯಜ್ಞಾನ 
ಶಾಂತಿ ಸಾದಾಖ್ಯವಂಕುರದೋಟಲು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಅಂತರಾಮಿಯು ಈಾನುತಾನಾಗಿ ಕರರುಹದ 
ಶಾಂತ ಸದ್ದುರುವರನ ಕಳೆಯ ಬೆಳಗಿನೊಳಿರಲು Wall 


೫೭ 
a ಗುರು ಚೆನ್ನಬಸವಣ್ಣನೆ ಲಿಂಗ 
ವಸಮಾಕ್ಟನಲ್ಲಮಾಪ್ರಭುವೆ ಜಂಗಮನಾಗಿ 
ವಸುಧೆಗವತರಿಸಿ 'ಷಡುಸ್ಥಲವನುದ್ಧರಿಸಿದರ ಚರಣ - 
ಸ್ಮರಣೆಯ ಮಾಡಿರೊ ॥ go I 


ಬಾಯೆಂಬ ಪ್ರಣವ ಭವವಾರಿಧಿಯ ದಾಂಪಿಪುದು 

ಸಾಯೆಂಬ ಪ್ರಣವ ಸರ್ವಜ್ಞನೆಂದೆನಿಸುವದು 

ವಾಯೆಂಬ ಪ್ರಣವ ವಾಚಾತೀತ ನಿಗಮಕ್ಕೆ ನಿಲುಕದಪ್ರಮಾಣ 
ಶಾಯೆಂಬ ಪ್ರಣವ ಸದ್ಭಕ್ತಿಯನು ತೋಬಖವದು 

ರಾಯೆಂಬ ಪ್ರಣವ ನಿಜ [ಗುರು] ಪದದೊಳೊಂದಿಪುದು 

ದಾಯದಿಂ ಬಸವೇಶ್ವರಮೃತನಾಮವನು ಸ್ಮರಿಸಿ ಕೃತಕೃತ್ಯರಹರು lol 


ಚ ಕ ನಕಾರಗಳೆಂಬ ದ್ವಿಪ್ರಣವ ವಿಧಿಸವೆದ 
ಲಿವಿತವನು ತೊಡೆದು ಗುರುಲಿಖಿತವೆಂದೆನಿಸುವದು 
ಬ ಸಕಾರಗಳೆಂಬ ದ್ವಿಪ್ರಣವ ನಿತ್ಯ ಗುರುಲಿಂಗ ಜಂಗಮವೆನಿಪುದು 
ನ ಕ ಗಕಾರಗಳೆಂಬ ದ್ವಿಪ್ರಣವ ಪಾ [ದು3ದಕೆ 
; ಸುಖಪ್ರಸಾದವನಿತ್ತು ಸಲಹುವದು ನಂಬಿರಲು 
ಮುರುರಬೇತಕೆ ಕರದ ಕಂಕಣ ನೋಡೆ ಚೆನ್ನಬಸವಣ್ಣ 
i "ಪರಬ್ರಹ್ಮದೊಡಲು ॥೨॥ 


ಆಯೆಂಬ ಪ್ರಣವದನವರತ ಭಕ್ತಿಯ ಬೀಜ 

ಊಯೆಂಬ ಪ್ರಣವ ಜ್ಞಾನದವೃಕ್ಷದಂಕುರವು 

ಮಾಯೆಂಬ ಪ್ರಣವ ವೈರಾಗ್ಯ ಮುಕ್ತಿಯ ಬೆಳೆಯ ಫಳರಸವ 
ತೊಪ್ಳಿಡುವುದು 

ಪ್ರಾಯೆಂಬ ಪ್ರಣವ ಪರಲೋಕ ಸೋಪಾನವದು 

ಭಾಯಂಬ ಪ್ರಣವ 


ಮಪ್ರಭುನಾಮಸ್ಕರಣೆ 
ಮಾಯಮದವತೆ ಲವಿತ್ರನಲ್ಲ RT 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಚೆನ್ನಬಸವೇಶ ದಂಡಾಧೀಶ ಪ್ರಭುರಾಯ 
ಉನ್ನತದ ರೇಣುಕಾಚಾರ್ಯ ಮಡಿವಾಳಯ್ಯ 
ಕಿನ್ನರಯ್ಯನು ಸಿದ್ಧರಾಮೇಶ ಹಡಪದಪ್ಪಣ್ಣ ಸೊಡ್ಡಳದೇವರು 
ಇನ್ನಿವರು ಮುಖ್ಯರಾದೇಳುನೂರೆಪ್ಪತ್ತು 
. ಸನ್ನುತರ ಚರಣಮಂ ನೆನಹಿನಲಿ ನೆಲೆಗೊಂಡು 


ಜನ್ಮ ಜರೆ ಮರಣ ಭವ ಕಾಲ ಕಾಮರ ಗೆಲಿದ ಶರಣರಿಗೆ 
ಶರಣೆನ್ನಿರೂ ॥ ೪ ॥ 


- ಇಂತಪ್ಪ ಷೋಡಶರು ತೇರಸರು ದಶಗಣರು 

ಮುಂತಾಗಿ ಅಟವತ್ತುಮೂವರಂಥ್ರುಯ ಕರುಣ 

ಸಂತತ ಸಲಿಲದೊಳಗಾಳುತ್ತ ಪಂಚಾಕ್ಟರೋಂಕಾರ ಪ್ರಣವ ಮಂತ್ರ[ವ] 
ಮಂತ್ರಸ್ಮರಣೆಗಳಿಂದ ಭಸ್ಮಾಕ್ಸಮಾಲೆಗಳ 

ನಾಂತು ಸರ್ವಾಂಗದೊಳು ಧರಿಸುತ್ತ ಕರರುಹದ 

ಶಾಂತ ಸದ್ಗುರುವರನ ತ್ರಿಕಾಲದೊಳು ಭಜಿಸೆ 

ಶಾಂತಮುಕ್ತಿಯನೀವನು ॥ ೫ ॥ 
m) m) 


೫೮ 
ಏತರ ಸಂಸಾರ ಸುಡು ಸುಡು [ಏ] ತರ ಮಮಕಾರ 
ಮಾತೆ ಪಿತರುಂ ಮಕ್ಕಳು ಜೊತೆಗೆ ಬಂದ ರೀತಿಯ ತಿಳಿ 
ಏತರ ಸಂಸಾರ... ii ಪಲ್ಲ I 


ಅನುದಿನದಲಿ ನೀ ಧನದಾಸೆಗೆ ಬಂದು 

ನೆನಸಿ ನೆನಸಿ ನೀ ಬಡವಾಗುವೆ ಮನುಜ 

ಪನಿಯ] ರ ಸುಖವನು ಮಿಗೆ ಮರೆಯದೆ 

ಕನಸಿನೊಳಗೆ ಕಳಪಳಿಸುವೆ ಮನುಜ 

ಕನಸಿನಂತೆ ಒಮ್ಮೆ ಖಂಡಿಸಿ ಧ್ಯಾನದಿ 

ಚೆನ್ಮಯಪ್ರಿಯ ನಿಜವೆಂದು ತಿಳಿಯ್ಯೆ | 
ಏತರ ಸಂಸಾರ...... Ioi 


ತತ್ತ್ವಜ್ಞಾನವನರಿಯದೆ [ಮ] ರದು 
ಸುತ್ತಿ ಬರುವೆ ಭವಭವದಲ್ಲಿ 


ಸ್ವರವಚನ ಸಂಪುಟ - O 


CC-0. Jangamwadi Math Collection, Varanasi. An eGangotri Initiative 


೯ಭೋಗವನರಿಯದಿರ್ದಡೆ 
ಫಿರಕ್ಷನಾಗು ನೀನರ್ಥಿಯಲಿ 
ಕರ್ತು ಗುರುವನು ಚಿತ್ತದಿ ಧ್ಯಾನಿಸಿ 
ನಿತ್ಯನಾಗು ನೀ ಮುಕ್ತಿಯ ಪಡೆಯುತ ॥ ೨॥ 


ಜಾತಿ ಗೋತ್ರವೆಂಬ ಜಂಜಾಟಕ್ಕೆ ಸಿಲ್ಕಿ 


' ಸುತ ತನುಜೆಯೆಂದು ವಾದಿಸುವೆ 


ಕಾತರವೆಂಬ ಕರ್ಮದೊಳಗೆ ನೀ 

ಕೋತಿಯಂತೆ ಕುಣಿಕುಣಿದಾಡುವೆ 

ಭೂತಳದೊಳು ನಮ್ಮ ಕರಸ್ಥಲದೈಯ್ಯನ 

ರೀತಿಯ ತಿಳಿಯದೆ ನಿತ್ಯತ್ವನಾಗದೆ 

ಏತರ ಸಂಸಾರ...... lal 


೫೯ 
ಬಸವ [ಬಸವ]ಯನ್ನಿರೊ 
ಬಸವ ಬಸೆವಯೆನ್ನಿರೊ 
ಬಸವಯೆನಲು ಬಂದಮಾರಿ ದೆಸೆಗೆ ಬಿಟ್ಟು ಓಡುವಾಗಲು ॥ ಪಲ್ಲ ॥ 


ಶರಧಿಯಲ್ಲಿ ಮುಳುಗುವಾಗ 

ಶರಿರಕುರಗ ಸುತ್ತುವಾಗ 

ಹರಿಯು ಕರಿಯು ಬೆನ್ನನಬ್ಬಿ ಕಾಡುವಾಗಲು 

ದೊರೆಯು ಜುಲುಮೆ ಮಾಡುವಾಗ 

ಮರತು ಮಾರ್ಗ ತಪ್ಪುವಾಗ : 
ದುರುಳ ಚೋರರುಗಳು ಕೊರಳ ಕೊಯ್ಯುವಾಗಲು lol 


ಸಾಲ ಬಾರದೊತ್ತಿದಾಗ 
ಕಾಲದೂಕರೆಳೆಯುವಾಗ 

[ಬಾ] ಳ ಬಗೆಯ ರೋಗ ಹತ್ತಿ ಕಾಡುವಾಗಲು 
ಕಾಲು ಜಾರಿ ಬೀಳುವಾಗ 

ಕೋಳು ಸಿಲ್ಕಿ 


ಮಾಳೆಗೇಯು ಮುರಿದು ಮೇಲೆ ಬೀಳುವಾಗಲು ॥ ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಅರ್ಥಪ್ರಾಣವಾಭಿಮಾನ 
ವ್ಯರ್ಥವಾಗಿ ಹೋಗುವಾಗ 
ಕೊರ್ತೆಕುಂದು ನಿಂದೆ ಬಂದು ಕಾಡುವಾಗಲು 
ಕರ್ತುಗುರುವು ಕರುಣಿಸಿದ್ದ 
ಕರಸ್ಥಲದ ಈಶ್ವರನ್ನ 
Q 
ಮರದು ವ್ಯರ್ಥವಾಗಿ ಭವದಿ ತೊಳಲಿ ಬಳಲಬ್ಯಾಡಿರೂ 


[ಬಸವ] ಬಸವಯೆನ್ನಿರೊ lan 
m) a 
(No) 
ಕಂಡೆ ಕಂಡೆ ಮಾಜಬೇಡ ಹೇಳು ಹೇಳು ಎನ್ನಕೂಡೆ 
ಪುಂಡರೀಕ ಪೊಸಬಾಣ ಕಲೆದೋರುತಿದೇಕೋ ? ॥ ಪಲ್ಲ ॥ 


ಅಧರದೊಳು ಪೊಸರನ್ನ ಹದದೋರುತಿದೆ ನಿನ್ನ 
ಎದೆ ಕುರುಳು ನಳಿತೋಳು ಚಂದಳಿ [ದಿ1ದೇನಮ್ಮ ? 
ಚದುರೆ ವನಕೆ ಪೋಗಲಾಗ ತರುಳೆಯೆ ತಾಗಿ 


ಅಧರಪಣ್ಣೆಂದೆ ಗಿಳಿ ಸವಿನೋಡಿತಮ್ಮ lol 


, ಮಂದಗಮನೆ ರಾಜದುಡಿಗೆ ಸಡಿಲಿದವೇ!ಕ]ನಿನ್ನ ನೊಸಲು 

ಚಂದನದ ಸೈತ ಕಲಕಿದ ಪರಿಯಿದೇನಮ್ಮ? 
ಕಂದ ಬಂದು ನೆರಿವಿಡಿದು ಸೀರೆ ಸೆಳೆದು 

ಕಂದನು [d] ಮುಂಡಾಡಿತಿನಿಸಿದನು ಕಂದ ಕಲಕಿತಮ್ಮ lol 


ನಡೆಮುಡಿಯು ಸಡಲಿದವು ಉಗುರುತಿದೆ ಪಚ್ಚೋಲೆ 

ಕಡೆಗಣ್ಗಳಲಿ ಕೆಂಪುವಿದು ಛೋದ್ಯಯಾಕಮ್ಮಿ 9 

ನಡೆವ ಮಾರ್ಬ[ಲ]ಕಂಜಿ ಮುಡಿಸಡಲಿ ಮುಖ ಕಂದಿ 
ಕಡುಬಿಸಿಲಿನೊಳ್ಳಣ್ಣು ಕೆಂಪಾದವಮ್ಮ lal 


ಕುಂಭಕುಚಗಳ ಮೇಲೆ ಬಾಲಚಂದ್ರನೇತಕೆ ಬಂದ ' 
ಅಂಬುಜಾಕ್ಸಿ ನಿನ್ನೆದೆಯ ಕಿರುಬೆವರಿದೇನಮ್ಮಿ ? 
ಮುಂಬರಿವ ರವಿಗಂಜಿ ಇಂಬುಗೊಡೆ ಚಂದ್ರಮನ 


ಅಂಬುಜಸಖನ ಸೆಕೆಗೆ ಪನ್ನೀರ್ಮಿಂದೆನಮ್ಮ ॥ ೪॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನನ್ನ ಪುಣ್ಯ ನನ್ನ ಕೈಯ್ಯ ನಿನ್ನ ಪುಣ್ಯ ನಿನ್ನ ಕೈಯ್ಯ 
ನನ್ನ ನೆನೆದು ನಿನ್ನ ನೆರದನವ ಮೋಹನಾಂಗಿ 

ಡೆ ಸುಜಾಣ ಕರಿಬಸವ ಹೊಸಹಳ್ಳಿ ವೀರ 
ನಿನ್ನ ಕಂಡರವ ಬಿಡ ನಾ ಬಲ್ಜೆನಮ್ಮಿ = igt 
Q Q 


೬೧ 

ಶುಭ್ರವರ್ಣದ ಹೂವು ಸೂಕ್ಷ್ಮದ ಹೂವು 

ಅರಳಳಿಯದ ಹೂವು ಅಳಿ ತುಡುಕದ ಹೂವು ॥ ಪಲ್ಲ ॥ 
ಬೆಟ್ಟದೊಳಗೆ ಹುಟ್ಟಿ ಮುಕ್ತಿವಡೆದಿಹ ಹೂವು 

ಬಟ್ಟ ಚಂದ್ರನ ಕಿರಣದಂತಾದ ಹೂವು 

ಸೃಷ್ಠಿಪತಿ Taros ಪೂರ್ಣದ ಹೂವು 

ಪಟ್ಟಗಟ್ಟಿರಲು ರುದ್ರಪದವಾದ ಹೂವು loll 


ತಾವರೆವರ್ಣದ ಹೂವು ತಣ್ಣೀರ ಮುಟ್ಟದ ಹೂವು 

ಕಾಮನಬಾಣಕ್ಕೆ ಗುರಿಯಾಗದ ಹೂವು 

ದೇವಿಯರ ಮುಡಿಯ ಭೋಗಕ್ಕೆ ಸುಖಕ್ಕೆ ಬಾರದ ಹೂವು 

ಕೋವಿದರ ಕೊನಬಿಗೆ ಬಾರದ ಹೂವು ॥ ೨॥ 


ಹಸ್ತಸೋಂಕಲು ಹತ್ತೆಂಟುವರ್ನದ ಹೂವು 

ಹೊತ್ತಾರೆ ಬೈಗೆ ಶಿವಗೆ ಅರ್ಪಿಸುವ ಹೂವು 

ಮೃತ್ಯು ಮಾರಿಯ ಶನಿಯನೊತ್ತರಿಸುತಿಹ ಹೂಪು 

ಸತ್ಯ ಶರಣರ ಸೌಭಾಗ್ಯದ ಹೂವು lal 


ಉರಿಗಂಜದ ಹೂವು ಅರದುತೀಡುವ ಹೂವು 

ಸಿರಿಯಾಳಸೆಬ್ಬಿಯ ಪೆಸರಿನ ಹೂವು 

ಗುರುದ್ರೋಹಿಗಳ ತಿಕ್ಕಿ ತಿರುಗಿಸುತಿಹ ಹೂವು = 
ಪುರಮೂರಗೆದ್ದಗರ್ಪಿತವಾದ ಹೂವು Il. Y ll: 


ರಜತಾದ್ರಿಕಿರಣದಂತೆ ತೇಜಕುಂದದ ಹೂವು 
ಭಜಕರ ಬೀಜ ವೃಕ್ಸದ ಹೂವು 
ತ್ರಿಜಗಕಥಿಕ ಕಲ್ಕೋಡಮಲ್ಲೇಶನಂ- 
'ಭುಜುಪಾದಕರ್ಪಿತವಾದಂಥ ಹೂವು 
D m) 
ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೬೨ 
ಮುನ್ನ ಮಾಡಿದ ಪಾದಪೂಜಾಫಲದಿಂದ [ತಾ] ಪಾದಪೂಜಾಫಲದಿಂದ 
ಚನ್ನ ಕಂಬಳಿದೇವ ಗುರು ಬಂದ ಮನಿಗೆ l gg l 
[ಪರಿರದೊಳೆಸೆ7ವ ಭೂತಿ ಧರಿಸಿ ರುದ್ರಾಕ್ಷಿ ತಾ 
ಧರಿಸಿ ರುದ್ರಾಕ್ಸಿಸರವ ಕೊರಲೊಳು ತಾವು 
ಮರಸುತಲಿನಸಿ ಸರದಲ್ಲಿ ಕಿರುಜಿಡೆಯು 
ಪರಿಶೋಭಿಸುತ [ಲಿ] ತಾ ಪರಿಶೋಭಿಸುತಲಿ 
ಪರಮಾತ್ಮ ಕಂಬಳೀಶ ಬಂದ ಮನಿಗೆ lol 


ಪಾವಿಗೆಯ ಮೆಟ್ಟಿ ನೀರ್ಗಾವಿ ವಸ್ತ್ರವನು ನೀ- 
ರ್ಗಾವಿ ವಸ್ತ್ರವನುಟ್ಟನು)ವಿನಿಂ ಪೊದೆದು ಪ್ರಣ 
ಮಾನು ಕಂಬಳಿಯ ವಿವರಿಸಿ ಪ್ರಣಮಾನು 
ಭಾವ ಮಾಡುತಲಿ ಅನುಭಾವ ಮಾಡುತಲಿ 


ಭಾವಬ್ರಹ್ಮದ ಕಂಬಳೀಶ್ವರ ಬಂದ ಮನಿಗೆ ॥ ೨॥ 


ಬಸವಲಿಂಗನ [ತಾನು] ಉಸುರುತ ನಿತ್ಯ ತಾ- 

ನುಸುರುತ ನಿತ್ಯ ಷ[ಡಕ್ಟರ] ದ ಜಪಮಾಲೆ [LA 

ಲಸಿತದಿ ಪಿಡಿದು ಅಸಮಾಕ್ಟ ಮಂತ್ರವ 

ವಶವಾಗಿ ನಿಲಿಸಿ ತನ್ನೊಶವಾಗಿ ನಿಲಿಸಿ 
ವಸುಧೆಪಾಲನು ಕಂಬಳೀಶ್ವರ ಬಂದ ಮನಿಗೆ Il a 


ಅಡಿಗಡಿಗೆ ಶಿವತತ್ವ ಬೆಡಗ ಪೇಳುತಲಿ 

ಬೆಡಗ ಪೇಳುತಲಿ ನುಡಿನುಡಿಗಹಂಕಾರದೊಡಲ  ಬೆಟ್ಟುತಲಿ 

ನಡೆ ನುಡಿಯು ಒಂದಾಗಿ ದೃಢ ವೀರಶೈವ ತಾ ದೃಢ ವೀರಶೈವದೆ 
ನ್ನೊಡೆಯ [ಕಂ] ಬಳಿದೇವ ಮೃಡ ಬಂದ ಮನಿಗೆ ॥ ೪॥ 


ಇಂದು ನಾಳಿಗೆಯೆಂಬ ಸಂದೇಹವಳಿದು ಶಿವ 

ಸಂದೇಹವಳಿದು ಬಂದುದೆಲ್ಲವ ಭಕ್ತ 

ವೃಂದಕರ್ಪಿಸುತ ಬಂದ ಸೋಮಾರಾಧ್ಯ 

ರಿಂದ ಪೂಜೆಗೊಳುತ ಅವರಿಂದ ಪೂಜೆಗೊಳುವ 

ಕಂದ ಕಂಬಳಿದೇ[ವ] ಬಂದ ಮನಿಗೆ ॥ ೫॥ 
D 0 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


Ma 
ಕೋಣೆಯೊಳಗಿರುತಿರ್ಪ ಕಾಣಬಾರದ ಮುತ್ತ 
ಪೋಣಿಸಾದರದಿ ಜಾಣ [ನೀ] ಮುತ್ತ 
ಕೋಣೆಯೊಳಗಿರುತಿರ್ಪ... I ಪಲ್ಲ Il 
ನಿರ್ಜರದ ಬಾಗಿಲೊಂಬತ್ತ ಮುದ್ರೆಯ ಮಾಡಿ 
ಪ್ರಜ್ವಲಿತ ಹೊಳವ ಮಹಬೆಳಗಿನೊಳಗೆ 
ಉಜ್ಜಲಿಸಿ ಉರವಣಿಸಿ ರಾಜ್ಯದೊಳು ಥಳಥಳಿಸಿ 
ವೆಜ್ಜವಿಲ್ಲದ ಮುತ್ತು ಹೆಚ್ಚಿಯೊಳೆಗಿಹುದು lo ll 


ಧರೆ ಜಲ ನೆಲ ವಾಯು ಆಕಾಶಗಳು ಬಲಿದು 

ಪುರಮೂರು ಮಂಟಪಗಳೆರಡರ ನಡುವೆ 

ಮೆರೆವ ಪ್ರಣಮದ ಪೀಠ ಪುಂಡರಿಕಾಗ್ರದೊಳ 

ಗಿರುವ ಚೆನ್ಮಯಮೂರ್ತಿ ಉನ್ಮನಿಯ ಕೊನೆಯ ॥ ೨॥ 
ಇರುವೆಕಾಲಿನ ಪರಿಯೊಳಿರುವ ಐಕ್ಯ ಸ್ಥಲವ 


ನರಿದು ಮೈಮರೆದು ತಾನಲ್ಲವೆನಿಸಿ 
ಚರಮೂರ್ತಿ ಕೆಂಪುಗಂಬಳಿ ಬಸವಲಿಂಗೇಶ 


ಒರೆದು ಗುರು ಗುಪ್ತದಿಂ ತೋರಿಸಿದ ಪರಿಯ lal 
೬೪ 

ಗುರುಕರುಣವಾದವರ ಪರಿಯ ಕೇಳೆಲೆ ಕಾಂತೆ 

ಇರುವರವರವರಂತೆ ಗುರುತರಿಯದಂತೆ | ॥ ಪಲ್ಲ ॥ 


ಮೀಸಲಳಿಯದ ಮುಂಚೆ ನಿಂದು ಸುಜ್ಞಾನದಿಂ 

ಸೂಸಲೀಯದ ಮನದ ಸುಳಿಗಾಳಿಯ 

ತ್ರಾಸಿನೊಳು ತೂಗಿದರೆ ವಾಸರಿನಿತಿರದಂತೆ 

ಸೋಸಿ ನೋಡಿದರವ[ರೊ1ಳಹೊರಗೇಕವಂತೆ lol 


ಆವಕುಲದವರಾದಡೇನು ಅನುಮಾನಿಸದೆ 
ಭಾವ ದೃಢಮದಾಗೆ ಬೇಗದಿಂದ 
ತಾವೆ ದಯಮಾಡಿ ಮಹಬೆಳಗದೋರುವರಂತೆ 
- ಕಾವಳದ ಮನಿಗೆ ದೀವಿಗೆಯನಿಟ್ಟಂತೆ ॥1೨॥ 
ಸ್ವರವಚನ ಸಂಪುಟ — ೧ 


CC-0. Jangamwadi Math Collection, Varanasi. An eGangotri Initiative 


೬೦ 


ಜಪ ತಪ ಧ್ಯಾನ ಮೌನಾದಿಗಳು ಮೊದಲಾದ 
ವಿಪರೀತದಾ ನೇಮ ನಿತ್ಯಗಳೆಂಬುವ 
ಉಪವಾಸ ವನವಾಸವೆಲ್ಲ ನಿಷ್ಟಲವಂತೆ 
ಗುಪಿತ ಮುಕ್ತಿಯ ಪಡೆವರಪರೂಪವಂತೆ 


ಇಹ ಪರಗಳೆಂಬುಭಯ ಸಂದೋಹ ಸಂಧಿಯೊಳ- 
ಗಿಹ ಬಹಿರಂಗವೇ ಬರಿಯ ತರ್ಕ 
ಸ್ಪ್ಭುಹೆಗಳನುಗೈವಲ್ಲಿ ಸುಳುಹುದೋರರಂತೆ 
ಸಹಜವಾದಲ್ಲಿ ಸೋಜಾಗಿರುವರಂತೆ 


ಶುದ್ಧ ವಿಶುದ್ಧಿ ಯಲ್ಲಿ ಶರಣ ತಾನಾಗಿರ್ದು 
ಗದ್ದಲಿಸಿ ಸಿದ್ಧಾಗ್ನಿಗಾಗಲಡರ್ದು 

ಸದ್ಯ ಷಡಾಂಗುಲವನೋತೈಕ್ಯವಾದಂತೆ 
ಶಬ್ದಮುಗ್ಧರಾಗೈದಿರುವರಂತೆ 


ಆಧಾರದಲ್ಲಿ ಭಕ್ತಿ ಸ್ಥಲವನಂಕುರಿಸಿ 
ಸ್ವಾಧಿಷ್ಠಾನದಲ್ಲಿ ಮಾಹೇಶನೆನಿಸಿ 

ಯೈದೆ ಮಣಿಪೂರಕದಿ ಸು ಪ್ರಸಾದಿಯಂತೆ 
ಭೇದವಿಲ್ಲದೆ ಅನಾಹತ ಪ್ರಾಣ [ಲಿಂಗಿ7ಯಂತೆ 


ಅಪ್ರತಿಮವಾದ ಹದಿನಾರು ಅಂಗುಲಿಯೊಳಗೆ 
ಸುಪ್ರಕಾಶದ ಪ್ರಣಮ ಘೋಷ ಕುಗ್ಗಿ 
ಸೊಪ್ಪಡಗಿ ಸೊಂಪಳಿದು ತೆಪ್ಪಗಾಗುವ[ರ?0ತೆ 
ತಪ್ಪದಾಕ್ಚಣದಿ ಎಚ್ಚರಾಗುವರಂತೆ 


ಸರ್ವ ಸುಖ ಸಂಪತ್ತು ಸಂದೋಹದೊಳಗಿರ್ದು 
ಗರ್ವವನು ಪರಿಹರಿಸಿ ಘನಮಾರ್ಗದಿ 
ಪೂರ್ವಾಶ್ರಯವಳಿದು ಪುನರ್ಜಾತರೆನಿಸುವರಂತೆ 
ಓರ್ವರರಿಯದ ಹಾಗೆ ಇರುತಿರುವರಂತೆ 


ಕಂಪೆಸೆವ ಕರುಣರಸ ಪೂರ್ತಿ ಚರಗುರುಮೂರ್ತಿ 
ಕೆಂಪುಗಂಬಳಿ ಬಸವಲಿಂಗೇಶನ 


lal 


॥೪॥ 


Wall 


Wal 


Well 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕೆಂಪುಪಾದಕೆ ಪದಕದಂತೆ ಒಪ್ಪುವರಂತೆ 
ಗುಂಪಾಗಿ ಗುರುಪುತ್ರರೊಂದಾಗಿ ಮತ್ತೆ 
ಗುರುಕರುಣವಾದವರ...... 1೯॥ 


ಹಿ೫ 
ನೋಡ ನೋಡಲು ಬಯುಲಾಯ್ತು ಆ- 
ರೂಢ ಬಸವಲಿಂಗ ಅಂಗದೊಳಾಯ್ತು 
ನೋಡ ನೋಡಲು ಬಯಲಾಯ್ತು ॥ ಪಲ ॥ 


ಆರುವರ್ನದ ವೃಕ್ಚವ7ನೇರಿ ಆ 

ರಾರು ಮೂವತ್ತಾರು ತತ್ವಮೀರಿ 

ಆರುಮೂ!ರೊ30ಬತ್ತು ಸೇರಿ ಅಲ್ಲಿ 

ಸಾರ ಸುಖವ ತೋರಿ ಮೇಲಕ್ಕೆ ಹಾರಿ 

ನೋಡ ನೋಡಲು ಬಯಲಾಯ್ತು ॥ ೧॥ 


ಅರಿವೆಂಬ ಅರಮನೆಯೊಳಗೆ ಪಂಚ- 

ಪುರುಷರ ಗಿರಿಯ ತೋರಿಸಿ ಸರ್ವರೊಳಗೆ 

ಬೆರಗು ನಿಬ್ಬೆರಗು [Benn] ನಿಜ 

ಹರಣವಾಯಿತ್ತು ನಿಜ ಹರಪುರದೊಳಗೆ 

ನೋಡ ನೋಡುಲು ಬಯಲಾಯ್ತು ॥ ೨॥ 


ಲೋಕದೊಳಧಿಕ ಬಾಗುಳಿಯ (ಸೋ? ಮ 

ಶೇಖರ [ಭೂಪನ] ಭಕ್ತಿಯ ಸ(ವಿ1ಯ 

ಸ್ವೀಕರಿಸಿ ಕೆಂಪುಗಂಬಳಿಯ ಪಿ 

ನಾಕಿ ಬಸವಲಿಂಗನೆನಿಸಿದ ಪರಿಯ 

ನೋಡ ನೋಡಲು ಬಯಲಾಯ್ತು : lal 


ಹಹ, : 


ಹ್ಯೇಂಗೆ ಹೋಗಲವ್ಹ ಊರ ದಾರಿ ಎನಗೆ ತಿಳಿಯದಲ್ಲೇ 
ಹೋಗ ದೂರ ದಾರಿಯೆತ್ತಲಾಗಿ ಇರುವುದೇ ? ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ ಸ 


CC-0. Jangamwadi Math Collection, Varanasi. An eGangotri Initiative 


೬೨ 


ತಲೆಯ ತುಂಬ ಬಳಗವೈನಗೆ 

ಹಲವು ಮಂದಿ ಇರಲಿಕವರು 
ನೆಲೆಯದೋರರೊಬ್ಬರಾದರೇನೆ ಪೇಳ್ವೆನು 
ಬಲೆಯ ಹರಿದು ಕೊಂಡು ಪಕ್ಷಿ 

ಬಲೆಯ [ಸಾರದಂ] ತೆಯೆಂತು 
ಕುಲವನಳಿದು ಛಲವನರಿದು ಹೋದೆನೂರಿಗೆ 


ಆರುಯಿಲ್ಲದೂರಿನೊಳಗೆ 

ಧೀರನೊಬ್ಬ ನಾರಿ ಆವನ 

ಸೇರಿ ಸುಖವ ಪಡೆದನೆಂದು ಹೊಂದಲಾತನ 

ಆರು ಮೂರು ಊರಿಗೆಲ್ಲ 

ತೋರಿ ಕಿಚ್ಚನಿಕ್ಕಿ ಮೀರಿ 

ಸೂ [ರೆ] ಮಾಡಿ ಸುಮ್ಮನಾದ ಸುಳುಹುದೋರದೆ 


ಹೋದ ಬಳಿಕ ತಿರುಗಿ ಬಾರ- 

ದಾದ ಊರಿನೊಳಗೆ ಇರಲು 

ಸಾಧು ಕೆಂಪುಗಂಬಳೀಯ ಬಸವಲಿಂಗ[ನ] 
ಪಾದವನ್ನು ಭಜಿಸಿ [ಜಪಿಸಿ] 
ಭ[ವದ]ಚೀರ ಕಿತ್ತು ಸುತ್ತ 


ಆದಿ ಮಧ್ಯದಂತ್ಯಗ[ಳೆದ ವಸಸ್ತು ನಾನಾದೆ 
u m 


೬೭ 
ನಾರಿರನ್ನಳೆ ನೀನೀಗ ಆತನ ಕರ- 
ತಾರೆ ಕಾಮಿನಿ ನೀ ಬೇಗ 
ವಾರಿಜಗಂಧಿ ವೈಯ್ಯಾರಿ ಬಸವೇಶನ 
ತೋರಿಸೆನಗೆ ಮದನಾರಿ ಮೋಹನಕಾರಿ 


ಪರಮಪಾವನಮೂರ್ತಿಯು ತಾನುತಾನಾದ 
ವರ ವೃಷಭೇಂದ್ರ ತಾನೆ 
ಹರನ ನಿರೂಪದಿ ಧರೆಯ ಪಾವನಕೆಂದು 


"ಇರದೆ A ಭಕ್ತತರುವೆನಿಸಿದಾತನ 


lol 


॥ ೨॥ 


lal 


I gg 


lol 


ಸ್ವರವಚನ ಸಂಪುಟ - O 


CC-0. Jangamwadi Math Collection, Varanasi. An eGangotri Initiative 


y 


ಕಲ್ಯಾಣಪುರದಿ ನಿಂದು ಭಕ್ತಗಣಂಗ- 

ಳೆಲ್ಲರು ನೆರದು ಬಂದು 

ಬಲ್ಲಿದ ಗುರುಲಿಂಗಜಂಗಮಾರ್ಚನೆಯನು 

ನಿಲ್ಲದೆ ಮಾಡುತವುಲ್ಲಾಸದಿಂದಿಹನ I sl 


ಪೊಡವಿಪ ಬಿಜ್ಜಳಗೆ ಪವಾಡವ ಬಿಡದೆ ತೋರುತಲಿರ್ದು 
ಮೃಡಶರಣರು ಕೂಡಿ ನಡದು ಸಂಗಮನೊಳು 
ಅಡಗಿದವ[ರ]ನು ಭಕ್ತರೆಡೆಯ ನೋಡುವೆಂಬನ ? lal 


ಧರೆಯೊಳು ಚರಿಸುತಲಿ ಕೋಟಿನಕೇರಿ- 

ಯಿರವ ನೋಡುವೆನೆಂದು 

ಹಿರಿಯಮಠದೊಳಿಪ್ಪ ವರ ವೀರಭದ್ರನ 

ಪರಮ ಭಕ್ತಿಯೊಳಿಪ್ಪ ಹರನನವತಾರನ ©- iel 


ಹಿರಿದು ದೃಷ್ಟಾಂತರವ [ಕೊಟ್ಟೂರೊಳಂದು] 


ಮೆರೆದು ತೋರುತಲಿರ್ದು [ದ] 
ಧರೆಯ ಭಕ್ತರು ಕೇಳಿ ನೆರದು ಭಜಿಸುತಿರೆ 
ವರ ಮುಕ್ತಿಯನೆ ಕೊಟ್ಟು ಮೆರೆವ ದೇವೇಶನ lal 


ಹಿಂದೆ ಯೋಗಾನಂದದಿ ಇರುವ ಎಡೆ- 

ಗಂದನಿಮಿಷರು ಬೇಗ 

ಬಂದು ಸ್ತುತಿಸೆ ಕೃಪೆಯಿಂದೆ ವರವನಿತ್ತು 

ಮುಂದೆ ಹರಪುರದೊಳ್ನಿಂದರಸಾಗೆಂದನ Wal 


ಹರಪುರದೊಳಗೀರ್ಪರು ತಮಗೆ ಚೆಲ್ವ 

ವರ ಸುತನ [ನು] ಬಯಸಿ 

ಗುರು ನಿಮ್ಮಡಿಗೆ ಬಂದು ಕರುಣಿಸು ಬೆಸಸೆನೆ 

ಪರಮ ಪುರುಷನಿಷ್ಟಪದವಿತ್ತು ಪೊರೆದನ Nt 


ಅನುಮಿಷ ತಾ ಜನಿಸಿ ಗುರುಮುಖದೆ 
ಘನಲಿಂಗವನೆ ಧರಿಸಿ 
ವಿನಯದಿ ಜಂಗಮಾರ್ಚನೆ ನಿಮ್ಮ ಪೂಚಿಸೆ 


ಘನ ಪದವಿಯೆನಿತ್ತ ಚಿನುಮಯರೂಪನೆ lie} 


ಸ್ವರವಚನ ಸಂಪುಟ - ೧ = 


CC-0. Jangamwadi Math Collection, Varanasi. An eGangotri Initiative 


೬೪ 


ಇಂತು ಮಹಿಮೆಗಳನು ಮೆರದು ಕ್ರೀಗ- 
ಛಾಂತು ತನುವ ತಳೆದು | 

ಸಂತತ ಬಸವಂತರಾಜನ ಭಕ್ತಿಯ 
ತಿಂತಿಣೆಯೊಳಗೆ ಮೈಯ್ಯಾಂತು ರಾಜಿಸುವನ 


ಎಡ ಬಲದೊಳಗೊಪ್ಪುವ ಮುತ್ತು ಮಾಣಿಕ್ಯ- 
ದೊಡವೆ ಸರ್ಪನಾಭರಣ 

ಪಿಡಿದ ಸಕ್ತಿಗೆ ಇಡಿಕೆರದ ಪಾವುಗೆಯಿಂದ 
ಬಿಡದೆ ಮಂಚದೊಳಿಹ ಮೃಡನವತಾರನೆ 


ಅಷ್ಟದಿಕ್ಕಿನ ಪರಿಸೆ ಎಡೆವಿಡದೆ 

ಮುಖ್ಯ ಆರಾಧಿಸಲು 

ದೃಷ್ಟಿ ಮೂರನು ದಯವಿಟ್ಟು ಕರುಣದೊಳ- 
ಭೀಷ್ಮವ ಕೊಟ್ಟು ಸಂತುಷ್ಠರ ಮಾಳ್ಬನ 


ಧರೆಗೆ ಸುಕ್ಷೇತ್ರವೆಂದು ರಾಜಿಸುತಿಹ 
ಮೆರೆವ ಶಿಖಾಪುರದಿ 

ಹಿರಿಯಮಠಕೆ ಪಟ್ಕಿಗುರು ಚಿನ್ನಬಸವನ 
ಕರಜಾತ ಮರಿ ಚಿನ್ನಬಸವಗೊರವನಿತ್ತ 


ಸೃಷ್ಟಿಯೊಳಧಿಕವೆಂದು ಶಿಖಾಪುರದ 
ಪಟ್ಟಣದೊಳಗೆ ನಿಂದು 


dua ಪೂಜಿಸುವರ್ಗೆ ಇಷ್ಟಾರ್ಥ ಪದವಿಯ 
ಕೊಟ್ಟು ರಕ್ಷಿಸುವಂಥ ಕೊಟ್ಟೂರ ಬಸವನ 


೬೮ 

ರಾಗ : ಭೌಳಿ 
ಕರಗಡ್ಡ ಕಿಟಿಕಿಣಜಕಕುದಿ 
ತರಗಡ್ಡಕಿಟಿಕೆಣಜಕಕುದಿರ ಗಡ್ಡಂಧಿಮಿಟಗಣ 
ತರಿತತ್ತ ಜಕಕುಜಗಧಿಮಿತೋಂಗಿಟ 
ಪರಿಕುತಕಧಿಮ್ಮಿಯೆಂಬ ಶಬ್ದಕ್ಕರರೆ 
ವಿರತ ಕೊಟ್ಟೊರ ಬಸವೇಶನಾಡಿದನು 


lel 


॥ oo Il 


I ೧೧॥ 


I oa I 


॥ ೧೩॥ 


॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಅಂದು ಗುಂಡೈಯ್ಯನಿದಿರೊಳು ಕುಣಿದವೊಲು ದೇವ 
ಚಂದದಿಂ ಚಾರಮಗೆ ಕುಣಿದ ತರದಿ 


ಇಂದೆಮಗೆ ಕರುಣಿಸಿದ ಭಕ್ತರ ಮುಖವ ನೋಡಿ 
ಎಂದು ಮಿಗೆ ನಾಟ್ಯವಾಡಿದನು ಬಸವೇಶ ॥ ೧॥ 


`` ವೀಣೆ ಸರಮಂಡಲ ಉಪಾಂಗ ದಂಡಿಗೆ ಚಂಗು 

"ವೇಣು ಕಿನ್ನರಿ ಉರುಮೆ ಶ್ರುತಿಗಳಿಂದ 

`` ಜಾಣ ನಾರದ ತುಂಬುರರು ಪಾಡೆ ಸ್ವರವರಿದು 

'`ಏಐಜಾಂಕಧರ ಬಸವಲಿಂಗನಾಡಿದನು i lil 


ರಂಗ ಪ್ರದೀಪ ಪ್ರತ್ಯಂಗ ಶ್ರೀರಂಗ ಶ್ರೀ 
ಭಂಗಿ ಕೋಕಿಲಪ್ರಿಯ ಶಾಳ!07ಗಳಿಂ 
ತೊಂಗಿತಕಿಟಜೆಗ್ರಣ ಜೆಂತಣಂಗತಕಿಟದಿ ಎಂದು 


.'ಶೃಂಗಾರದಿಂದಬುಜಭವ ತಾಳಪೊತ್ತೆ "Nal 
: ನಂದೀಶ ಮದ್ದಳೆಯ ದಿಂಧಿಕು ತದ್ಧಿಮಿಕು 
ದಂದತರಗಡಾಂದತರಗಡಾಂದಮೆನಲು 
ಮುಂದೆ ಹರಿದಾವುಜವ ರುಕಕು ರೇಂದ್ರಕುಮೆನಲು 


ದಂದೆ ಗಿದಿಗಿದಿಗಿದಿಗಿದಿಗಿಖಿಯೆಂದರುಹನೊತ್ತೆ ‘eh’ 


ಅ ತುಷ್ಠನಾದನುಲ ಶಿವ 
ಶಿಷ್ಠನೆಂದೆನಿಸಿ ಮಿಗೆಯೊಪ್ಪುತಿರ್ಪ 
ಕೊಟ್ಟೂರ ಬಸವಲಿಂಗೇಶನಾಡಿದ ಶರಣ 


ರಿಷ್ಕನೀವುತ ಕಟಾಕ್ಚದಿ ಜನರ ನೋಡಿ Nini 
m ಡಿ 
೬೯ 
ವಸುಧಯೊಳಗೆ ee, ಬಸವಂತರಾಯನು a 
ಶಶಿಮುಖಿಯರ ಹ ಬಲ್ಲನು ಸುಗುಣಮೋಹನ್ನ  1ಪಣ್ಣ! 


ಪಾದತೀರ್ಥವೆ ತನಗೆ ಪ್ರಾಣ [ದಾ] ಧಾರವಾಗಿದ್ದು ' 
ಕ್ರೋಧ 15] ನತಿಗಳಿದ ನಿಮ್ಮ ಕರುಣಿ ದಯಾಳ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೬೬ 


ಅಂಗದಲ್ಲತಿ do ಶೃಂಗಾರವಾಗಿದ್ದ 

ಲಿಂಗ ಜಂಗಮ ಪ್ರೇಮಿ ನಿಜವುಳ್ಳಿ ಭಕ್ತ 
ಭಕ್ತಿಗೆ ಬಸವೇಶ ಯುಕ್ತಿಗೆ ವಿಕ್ರಮ 
ಸತ್ಯದಲಿ ಹರಿಶ್ಚಂದ್ರ ಬಸವರಾಜೇಂದ್ರ 
ಅಷ್ಟದಿಕ್ಕಿಗೆ ಮೆರವ ಕೊಟ್ಟೂರಯ್ಯನು ವರವ 
ಮುಚ್ಚಿ ಪಾಲಿಸುವನೆಂದು ಬಸವಂತನಿರುವ 


೭೦ 


ರಾಗ ಪದ : ಹಿಂದೂಸ್ಥಾನಿ 
ಸೋಮಚೂಡ ಮಾಂ ಪಾಹಿ ಸಾಂಬ 


ಸೋಮಚೂಡ ಮೂರ್ತಿಯೆ ಕಪಾಲಿಯೆ 
ವೊ್ಯ್ಯಮಕೇಶನೆ ಕಾಮಿತ ಫಲದಾ 


ಸುಜನ ಮನೋಹರ .ಗಜಚರ್ಮಾಂಬರ 
ಯಜನಾಧೀಶನೆ ಗಜಮುಖ ತಾತ 


ಫಾಲನೇತ್ರ ಹರ ಶೂಲಪಾಣಿ ವರ 
ನೀಲಕಂಠನೆ ನಿರ್ಮಲರೂಪ 


ನಾಗಭೂಷಣ ನಾಗಾರಿಗಮ[ನ] ನುತ 
ಯೋಗಿಜನ ನುತ ತ್ಯಾಗಿ ಮಹೇಶ 


ಸೃಷ್ಠಿಯೊಳಧಿಕನೆ ಕೊಟ್ಟೂರೇಶನೆ 
ಧಿಟ್ಟಿ ಬಾಗುಳಿವಂಶ!ದಿ)ಷ್ಟ ದಾಯಕನೆ 
B) n 


೭೧ 
ನಿರುಪಮ ಮಹಾಮಹಿಮ ಜಯ ಜಯ ತೇ 
ಪರಶಿವ ಶಾಂತವೀರಯೋಗಿಂದ್ರ ಗುರು 
ವರ ಮಹಾಮಹಿಮ ಜಯ ಜಯ ತೇ 


॥ ೨॥ 


lal 


॥ ಪಲ್ಲ ॥ 


lon * 


ol 
lal 
lel 


॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಸುಜನನುಷಾಲ ಭಜಕಸುಶೀಲ 
ಕುಜನ[ರ] ಮೂಲ ಸಂಹಾರ ಶಶಿಧರ 
ಮಹಾಮಹಿಮ ಜಯ ಜಯ ತೇ Io ll 


ಸುಂದರ ನಿರ್ಜರ ವೃಂದ ಸುಖಂಕರ 
ಚಂದಿರ ಸಂಗಮವಟುಸ್ತುತಿ ಪಾತ್ರ ಸು 
ಮಹಾಮಹಿಮ ಜಯ ಜಯ ತೇ I ೨॥ 


ದರ್ಪಕಹರಣ ಸರ್ಪವಿಧಾರಣ 

ಕೊಪ್ಪಳಗವಿಮಠವಾಸ ಚರವರ 

ಮಹಾಮಹಿಮ ಜಯ ಜಯ ತೇ lal 
Q m) 


೭೨ ೆ 
ಕುದುರಿಯ ಕಂಡೀರೇನೆ ಮಾನಸವೆಂಬ 
ಕುದುರಿಯ ಕಂಡಿರೇನೆ : 
ಸದಮಲಗುರುವಿನ ಸದನದೊಳಿರುವಂಥ 
ಕುದುರಿಯ ಕಂಡಿರೇನೆ ॥ ಪಲ್ಲ ॥ 


ಜ್ಞಾನ ಕ್ರೀಗಳೆ ಪಾವಡ ಇತ್ತರವೆನಿ 

ಪಾನಂದವೆನಿಪ GVA 

ಧ್ಯಾನವೆನಿಪ ಜೇನು ಮವುನಾದ ಕಡಿವಾಣ . 

ತಾನು ತಾನಲ್ಲದಿನ್ನೇನನೆಣಿಸದಿಹ Ilo 


.ಭವನಾಶವೆನಿಪ ಪೆಂಡ್ಯೆ ಶಿವಕೃಪೆ ತುರಾಯಿ 
" ತವೆ ಭಕ್ತಿ ಮೊಗರಂಬವು 
' ಶಿವಪಥವೆನಿಪ ಮಾರ್ಗದೊಳು ತಾನಡಿಯಿಟ್ಟು 
ಸುವಿಲಾಸ ಗಮಕದಿಂದಲಿ ಚರಿಸಾಡುವ ॥ ೨॥ 


ತ್ರಿವಿಧಪ್ರಸಾದನೆಂಬೀ ಕವಳಗೊಂಡು 
MERENI 

ಶಿವೋಹಮೆಂದೆನಿಸುವ ಸ್ವರವನಿಕ್ಕುತ ಬೇಗ 

ಬುವಿಯೊಳು ಕೋರಾಣ್ಯ ಶಿವಲಿಂಗನಾಳುವ lal 


ಸ್ವರವಚನ ಸಂಪುಟ - ೧ Ba 


CC-0. Jangamwadi Math Collection, Varanasi. An eGangotri Initiative 


೬೮ 


Za 


; ತನ್ನಂತೆ ಮಾಡಿದನೆ ಚೆನ್ನ ಶ್ರೀಗುರು 


ತನ್ನಂತೆ ಮಾಡಿದನೆ 
೦ತ ಮಾಡಿದ ಎನ್ನನೊಲಿಸಿಬೇಗ 
ಉನ್ನತ ಸುಖವನು ಚೆನ್ನಾಗಿ ತೋರಿಸಿ 


ಭೂತವೆರಡರೊಳಗೆ ತಾ ತೋರಿಸುವ 
ಆತ್ಮನ ಒಳಹೊರಗೆ 


ಸಾತ್ವಿಕಾತಿಶಯದೊಳೆರ್ಪ ಜ್ಯೋತಿಯ ಕೊನೆಯೊಳೆ 
ಪ್ರೀತಿಯಿಂ, ಮಿನುಗುವ ಜ್ಯೋತಿ ಮುತ್ತನೆ ತೋರಿ 


ಧಾರುಣಿವೈಡಬಲದಿ ಚಂದಿರ ಸೂರ್ಯ 
ನೀರಿಗಿಳಿವುತೆ ರವಿ 
ಮೇರೆಯೆನಿಸಿ ಮನವೇರೀಗ ಘನದತ್ತ 
ಸಾರಿ ಸತ್ಯಲೋಕ ಸೂರೆಗೊಂಬುದ ತೋರಿ 


ನೀನೆ ನಿನ್ನೊಳು ನೋಡೆಂದು ಪೇಳಲು ಕೇಳಿ 
ನಾನೆ ನನ್ನೊಲು ನೋಡಲು 
ಆನಂದವೆನಿಪ ಚಿದ್ಭಾನುವಿನಂದದಿ 


ತಾನೆತಾನಾದನು ಕೋರಾಣ್ಯ ಶಿವಲಿಂಗ 


೭೪ 
ದೇವ ತೋರಿದನೆನಗೆ ಶ್ರೀ ಗುರುರಾಯ 
ತೋರಿ ತೋರಿದನೆನಗೆ 
ಜೀವನ ಬುದ್ಧಿಯನಳಿದು ತನ್ನಯ ಪಾದ 
ಸೇವೆಯೊಳಿರುವ ಮಹಾಘನದಾದಿಯ 


ಆಸನ ಸ್ಥಿರನಾಗಿ ಸಸಿನದ ಲೇಸಿನ ತನುವಾಗಿ 
ಸೂಸದನಿಲನಾಗಿ ಪರಮ ಉಲ್ಲಾಸದ ಮನವಾಗಿ 


ನಾಸಿಕಾಗ್ರದ ಕಾಶಿಯ 
ವಾಸದೊಳಿರುವಂಥ ಈಶನ ನೋಡೆಂದು 


॥ ಪಲ್ಲ ॥ 


lol 


॥ ೨॥ 


lal 


॥ ಪಲ್ಪ ll 


lol 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಪಿಂಡದೊಳಿರುವಂಥ ಮರವೆಯ ಖಂಡಿಸಿ ಕಡೆಮಾಡುತ 
ಕುಂಡಲಿ ವಕ್ತವನು ಊರ್ದ್ವಕ್ಕೆ ದಂಡದಂದದಿ ಮಾಡುತ 
ಪಿಂಡ ಬ್ರಹ್ಮಾಂಡವು ಯೆಲ್ಲರೊಳಿರುವ ಅ- 

ಖಂಡ ಚಿದದ್ದಯ :ರೂಪನೊಳಾಡೆಂದು 


ಆರುಚಕ್ರಗಳಿಂದ ಮೇಲಕೆ ತೋರುವ ಅಜರಂಧ್ರ 


ಏರಿ ನಮಿಸುಯೆಂದ ಅದರೊಳು ತೋರುವ ಪ್ರಭೆ ಚಂದ : 


ಕೋರಾಣ್ಯದ ಶಿವಲಿಂಗೇಶನೊಲಿ- 
ದಾರೈದನುಭವಸುಧೆಯೊಳಗಿರಿಸಿದ 
OQ ಡಿ 


az 


ಅಗಜಾವರನ ಪಾಡಿ ಅರ್ಜೆಸಲರಿಯದ 
ವಿಗಡಮನದೊಳಾಡಿ ಬಡವಾದೆನೊ 


ದೃಢಭಕ್ತಿ ಜ್ಞಾನ ವೈರಾಗ್ಯವನೊಲ್ಲದೆ 
ಒಡಲ ಬೆಂಬಳಿಯೊಳು ಪರಿದಾಡುವ 


ಮೃಡನಡಿಗಾಣದ ಜಡಭವದೊಳು ಬಂದು 
ಕಡುಪಾಪಿ ಮನದಿಂದ ಬಡವಾದೆನೊ 


ಗುರುವಿನ ಸೇವೆಯ ಮರದು ಸಂಸೃತಿಯೆಂಬ 
ಶರಧಿಯೊಳಗೆ ಬಿದ್ದು ಮುಳುಗಾಡುತ 
ಪರಮ ನಿರ್ವಾಣದ ಪದವ ಮರದು ಇಂಥ 
ದುರುಳ ಮನದೊಳಾಡಿ ಬಡವಾದೆನೊ 


ಮೀಟು ಜವ್ಯನೆಯರ ಕೂಟಕೆಳಸಿ ಶಶಿ 
ಜೂಟನ ನೆನಹು ತನ್ನೊಳಗಿರದೆ 

ಕೋಟಲೆಗೊಳಗಾಗಿ ಪಾಖಿಗೆಟ್ಳಾಡುತ 

ಪೋಟಿ ಮನದೊಳಾಡಿ ಬಡವಾದೆನೊ 


ಮಚ್ಚರ ಮದವೆಂಬ ಕಿಚ್ಚಿದೆಯೊಳು ಮೂಡಿ 
ನಿಚ್ಚ ಪಂಚೇಂದ್ರಿಯ ಬಳಿ ವಿಡಿದು 


ಸ್ವರವಚನ ಸಂಪುಟ - ೧ 


I ೨॥ 


lal 


॥ ಪಲ್ಲ ॥ 


॥೧॥ 


. Wo 


lal 


CC-0. Jangamwadi Math Collection, Varanasi. An eGangotri Initiative 


೬೯ 


ಅಚ್ಚುಗನಿಲ್ಲದ ಪರಮನೊಳಾಡದ 
ಹುಚ್ಚು ಮನವ ನೆಚ್ಚಿ ಬಡವಾದೆನೊ ॥೪॥ 


ಕರಣಗುಣಗಳ ತೊರದು ತನ್ನೊಳಗಿನ 

ಅಉಹಿನ ಜ್ಯೋತಿಯ ಬೆಳಗಿನೊಳು 

ಗುರುಚೆನ್ನಬಸವನ ಚರಣವ ಬೆರಯದ 

ಮರುಳಮನದೊಳಾಡಿ ಬಡವಾದೆನೊ ॥ ೫॥ 


೭೬ 

ರಾಗ : ಭೈರವಿ 
ಏನೆಂಬೆ ಶಿವಯೋಗ ಮನುಜ ದೇಹವ wg ಚಂದಮಾಮ ಪರ 
ಮಾನಂದದೊಳಗಾಡಿ ಕಾಯ ವಿಜಯನಾದ "ಚಂದಮಾಮ Il ಪಲ್ಲ Il 


ಮಲತ್ರಯಂಗಳಿನೊಲ್ಲದಂಗ ತ್ರಯವ ಗೆದ್ದ ಚಂದಮಾಮ 
ತ್ರಯಮಂಟ್‌ಯೆ ಲಿಂಗತ್ರಯವನಿಸಿದ ಚಂದಮಾಮ 

ಸಲ ಶೇಷತ್ರಯ ಉಂಡು `ತಾಪತ್ರಯವನೊದ್ದ ಚಂದಮಾಮ 
ನಿಲಿಸಿದವನೇಕತ್ರಯನ ಮನತ್ರಯದೊಳು ಚಂದಮಾಮ ॥ ೧॥ 


ಆಅರಿಯನು ಹೊದ್ದ ಆಜು goa ನಿಂದ ಚಂದಮಾಮ 
ಆಖ ಭ್ರಮೆಯ ಸುಟ್ಟು ಆಟೂಢನಾದನು ಚಂದಮಾಮ 
ಸಾರ ಹೃದಯನಾಗಿ ಸಂಸಾರವನು ದಾಟಿ ಚಂದಮಾಮ 
ತಾರಕಬ್ರಹ್ಮವ ತನ್ನೊಳಗಿಂಬಿಟ್ಟ ಚಂದಮಾಮ Hol 


8 


'ಕಾಯ ಮಾಯೆಯ ಕೊಣಚಾಡಿ ನಿರ್ಮಳಾತ್ಮಕನಾದ ಚಂದಮಾಮ 
ಸಾಯಸವಿಲ್ಲದೆ ತನ್ನ ಸಾಧಿಸಿಕೊಂಡ ಚಂದಮಾಮ 
ದಾಯದಿಂದಾಗ ಉನ್ಮನಿದಾರಿಯ ಕಂಡ ಚಂದಮಾಮ ॥ a 


ಹೀನ ಪಂಚೇಂದ್ರಿಯ ತೊಡರಿಗೆ ಸಿಲುಕದೆ ಚಂದಮಾಮ ಪರ 
ಮಾನುಭಾವದ ರಸವನೆ ಸೆವಿಸಿಕೊಂಡು ಬಂದ ' 


ನೀನಾನೆಂಬ ಹಮ್ಮನಳಿದು ನಿಜದೊಳು ನಿಂದ ಚಂದಮಾಮ ಅನು 


ಮಾನವಿಲ್ಲದೆ ಸರ್ವಲಿಂಗಾಂಗಿಯೆನಿಸಿದ ಚಂದಮಾಮ  ಭ॥ ೪॥-' 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕರಣಗಳನು ಲಿಂಗಕಿರಣಂಗಳನು ಮಾಡಿ ಚಂದಮಾಮ ಪ್ರಾಣ 
ದೆರೆಯನಿರ್ದೆಡೆಗೆ ಮುಖವ Seruan ಚಂದಮಾಮ 
ಉರಿ ಸೋಂಕಿ ಕರ್ಪುರ ಬಯಲಾದ ತೆಜನಂತೆ ಚಂದಮಾಮ 


ವರ ಯೋಗಿ ಗುರುಚೆನ್ನಬಸವನೆ ತಾನಾದ ಚಂದಮಾಮ I æ Il 
೭೭ 

ಪಟುವಾಗು ಮನವೆ ಹೆದರದೆ ನಿನ್ನ ನೋಡುವಡೆ 

ನಿಬಿಲಾಕ್ಷನೆಂಬ ಪಟುಭಟನು ಜಗಳಕೆ ಬಂದ Il ಪಲ್ಲ Il 


ಆದಿವ್ಯಾಧಿಗಳೆಂಬ ಸುರಗಿಯನು ಚಿಮ್ಮುತಲಿ 

ವಾದವೆಂದೆಂಬ ವಂಕುಡಿಯ ಕಬ್ಬ 

ಮೇದಿನಿಯ ಭೋಗವೆಂದೆಂಬ ಹರಿಗೆಯ ತೋಟ 

ತಾದಿ ಶಿವನೆಂಬ ಮಾಸಾಳು ಬೆದರಿಸ ಬಂದ lol 


ಭಕ್ತಿಯೆಂದೆಂಬ ಸಾಧನೆಗಲಿತು ನೀನು ವಿ 

ರಕ್ತಿಯೆಂದೆಂಬ ಕಣದೊಳಗೆ ನಿಂದು 

ಮುಕ್ತಿಯೆಂದೆಂಬ ಕಾಸೆಯ ಕಬ್ಬ ನಿಲಲಾಗಿ 

ಶಕ್ತಿಯವಗಿನಿತಿಲ್ಲವೆನ್ನ ಕೈವಶವಹನು ॥ ೨॥ 


ಕಡು ನಿರಾಸೆಗಳೆಂಬ ಹರಿಗೆಯನು ಪಿಡಿಕೊಂಡು 
ದೃಢಚಿತ್ತವೆಂಬ ಖಡ್ಗವನು. ತಳೆದು 


ಒಡನೆ ಭಕ್ತಿ ಜ್ಞಾನವೈರಾಗ್ಯವೆಂದೆಂಬ ಮೂ 
ಅಡಿಯಿಟ್ಟು ನಡೆ ಮುಂದಕಾತ ನಿಮ್ಮೊಳು ಪೋ[ರು]ವ Wal 


ಹಲವು ಕಂಟಕವೆಂಬ ಬಲು ಬಳ್ಲಿಗಳ ತೋಲ 

ನೆಲದೊಳಗದಕಳುಕಿದರೆ ತೊಲಗೆಂಬನು 

ಕಲಿಯಾಗಿ ಕಾದಿ ಕಲಿಕಾಮದೇವರಂತಿರ್ಪವರಿಗೆ 

ಕಲಹಂಗಳುಳಿದು ಸುಖತನವ ನಡಸುವನಕ ' ॥ ೪॥ 


ಅಣುಮಾತ್ರ Bog ನಿನ್ನಂತರಂಗದಿ ಪೊಗದೆ 


ಅಣುಗವನಕೂಡೆ ಭೃಶ್ಯತ್ವದೊಡನೆ 
ಮಣಿದಡ್ಡಬಿದ್ದು ಬಿಗಿದಪ್ಪಿಕೊಂಡಿರು ಬಿಡದೆ 


॥ ೫॥ 
ತ್ರಿಣೆಯ ಮದ್ಗುರುಚಿನ್ನಬಸವ ನಿನ್ನೊಶವಹನು ೫ 
ಸ್ವರವಚನ ಸಂಪುಟ - ೧." 


CC-0. Jangamwadi Math Collection, Varanasi. An eGangotri Initiative 


೭೮ 
ಮುಂದೆ ನಾ ಹೋಗುತಿಹನೆ ನೀ ಬಾ ಹಿಂದೆ 
ಇಂದು ನಿರಾಕಾರ ಲಿಂಗದಿ ತನುವೆ 


ನೀನು ನಿರಾಕಾರ ಲಿಂಗವನೊಡಗೂಡಿ 
ಸಾನಂದದಿಂದ ನೀ ಪೋಗೆ 

ನಾನಂತು ಬಹೆನು, ಸ್ಫೂಲಾಂಗವನೊಡಗೂಡಿ 
ಏನುಪಮೆಯ ಕಂಡೆ ಹೇಳೆನ್ನ ಮನವೆ 


ಪಂಚಮುಖನ ಪಂಚಮುಖದಿಂದ ಪುಟಿದ 
ಪಂಚಿಭೂತಂಗಳನಂಣಿದು ನಿನ್ನ 


ಪಂಚಭೂತವ ಕೂಡಿ ಮೆಲ್ಲನೆ ಬಾ ಮುಂದೆ 
ಪಂಚಬ್ರಹ್ಮವೆಯಹ ಪರದಲ್ಲಿ ತನುವೆ 


ಮುನ್ನ ಹೋದವರ ದಾರಿಯ ಹತ್ತಿ ಹರುಷದಿ 
ಓಂನಮಃ ಶಿವಯೆಂಬ ವಚನವನು 


ಉನ್ಮನೆಯಹುದೆಂಬ ಊರನಅಸುತ 


ಉಮ್ಮಳವಿಲ್ಲ ನಿರ್ಮಳವೆಂದು ದಾರಿಗೆ 
ನಮ್ಮಿಸಿ ನಮ್ಮಿಬ್ಬರುಗಳನೆ 

ಪೆರ್ಮೆಯ ಸುಖದುಜುಂಗಳ ಕೋಣ್‌ ಪರ 
ಬ್ರಹ್ಮದ ಹೊಲಬ ಕೇಳುತಲನುರಾಗದಿ 


ಹರಿಗಿರಿ ಸುರಪಗಿರಪನಜಗಿಜರೆಲ್ಲ 
ಚಿರಕಾಲ ಸಾಧಸಿ ಕಾಣದಂತ 
ಪರಮಪದವ ಶೋ ನಿರಾಕಾರನೆನಿಸಿದ 
ವರ ಗುರುಚೆನ್ನಬಸವನ ಬೆರಯಲಾನು 
ಮುಂದೆ ನಾ ಹೋಗುತಿಹೆನೆ' 


I sl 


Il a ll 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೭೯ 
ಸಾಂಚಿ ಹೇಳಿದೆನೀ ಶರೀರ ಸ್ಥಿರವಲ್ಲ ಮದ- 
Sen na CE I z, ll 


ಮತ್ತ ಮಾನುಷನಾಗಿ ನಾನಾ ಯೋನಿಗಳೊಳು 

ಸುತ್ತುತಲಿರಬೇಡ ಜೀಯ್ಯನೆ 

ನೆತ್ತಿಗಣ್ಣಿನ ಶರಣಾಳಿಗೆಣಗಿ ಬಪ್ಪ 

ಮೃತ್ಯುವ ನೀಗೆಲೊ ಚೀಯ್ಯನೆ ‘lel 


ಮುಂದನೆಣಿಸಿ ಮುಂಡೆಯಂತೆ ಚಿಂತಿ ನೀನು 

ಸಂದೇಹಗೊಳಬೇಡ ಜೇಯ್ಯನೆ 

ಕಂಡ ಶರಣರ ಸಂಗವ ಮಾಡಿ ನೀ 

ಹಿಂದೆ ಬಂದ ಭವವ ಗೆಲು ಜೀಯ್ಯನೆ ॥೨॥ 


ನಾರಿ ವಾಹನ ನಿನ್ನ ಕನಕ ಕಾಮಿನಿ ಚಿಲ್ಪ 


ಪುತ್ರ ಮಿತ್ರರುಗಳು ಚೇಯ್ಯನೆ 
ವಸ್ತ್ರ ಭೂಷಣಗಳ ಅಸ್ಥಿರವೆಂದು ಕಂಡು 


ತ್ರಿಡೇತ್ರನ ನೆನೆ ಕಂಡ್ಯ ಜೇಯ್ಯನೆ lal 
ನಿನ್ನವೆಂದೆನ್ನದೆ ತನುಮನಧನಗಳ 

ಮಾನ್ಯರಿಗೆಡೆಮಾಡು ಜೀಯ್ಯನೆ 

ಹೊನ್ನು ಹೆಣ್ಣು ಮಣ್ಣು ನೆಚ್ಚಿ ಮಚ್ಚಿರಬೇಡ 

ಓಂ ನಮಃಶಿವಯೆನ್ನು ಜೀಯ್ಯನೆ ॥೪॥ 


ವಿಷಯದಿಚ್ಛಿಗೆ ಪರಸಶಿಯಳಿಗಳಸಿ 
ಮಣ್ಕತಿಯಾಗಿ ಕೆಡಬೇಡ ಚೀಯ್ಯನೆ 
ಅಸುವಳಿಯಲು ದೇಹಿಯೆನಬೇಡ ಪರರಿಗೆ 


ಅಸಮಾಕ್ಟನ ನೆನೆ ಕಂಡ ಜೀಯ್ಯನೆ ॥ ೫॥ 
ಕಾಳುಹದಿಂದ್ರಿಯ ಕಾಲಾಡಲೀಸದೆ 

ತಾಳಿ ಸದ್ಭಕ್ತಿಯ ಜೀಯ್ಯನೆ 

ಬಾಳುವ ಕಾಲದಿ ಶೂಲಿಯ ಪೂಜಿಸಿ 

ಕಾಲನ ಗೆಲು ಕಂಡ ಜೇಯ್ಯನೆ Nal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An.eGangotri Initiative 


೬೪ 


ಕರಣಾದಿ ಗುಣಗಳ ಹರನೊಳು ನಿಲ್ಲಿಸಿ 
ಸ್ಥಿರ ಚಿತ್ತು ಪರನಾಗು ಚೀಯ್ಯನೆ 
ಬಸವನೆ ಸ್ಮರಣೆಯಿಂದಿರುತಿರ್ಪ 


ಪರಮನೆ ನೀನಹೆ ಜೀಯ್ಯನೆ ಜೀಯ್ಯನೆ "el 
೪೦ 

ಅಂಗೈಯ್ಯ ಲಿಂಗ ನೀನೊ ನಾನೊ ನಿರಂಜನಯ್ಯ ನೀನೊ ನಾನೊ 

ಜಂಗಮಲಿಂಗ 'ನೀನೊ ನಾನೊ Il ಪಲ್ಲ Il 

ಕುಲ ಚಲವನು ಸುಟ್ಟು ಹಲವು ದೈವವ ಬಿಟ್ಟು 

ಸಲೆ ಸಂದು ಗುರುಕರುಣವನೆಲ್ಲರಿದವನು lol 

ಇಷ್ಟಲಿಂಗವ ತಿಳಿದು ಭ್ರಷ್ಟಮಾನವ ಬಿಟ್ಟು 

ಕಷ್ಟರೈವರನು ನಷ್ಟವ ಮಾಡಿದ ದೇವ ॥ ೨॥ 


ಅಂತರಂಗವ ತಿಳಿದು ಭ್ರಾಂತು ಮಾನವ ಬಿಟ್ಟು 
ಸ್ವತಂತ್ರದಿ ಗುರು ಕರುಣ ನಿಶ್ಚಿಂತನಾಗಿದ್ದವ lan 


ವಿಷಯಯೆಂಬುದ ಸುಟ್ಟು ಕಸವೆಂಬ ಜ್ಞಾನವ ಬಿಟ್ಟು 


ವಸವಲ್ಲದವಮೂರ ವರ್ಜೆಸಿದವನ len 
ಕಾಮ ಕ್ರೋಧವ ಸುಟ್ಟು ಪ್ರೇಮದಷ್ಠಮದವ ಬಿಟ್ಟು 

ಸಾಮ ಸಪ್ತವ್ಯಸನಗಳ ಕ್ರಮದಿಂದಲಳಿದವ ll 
ಜಾಗ್ರ ಸ್ವಪ್ನವ ಸುಟ್ಟುಗ್ರನೆಂಬಮನವ ಬಿಟ್ಟು 

ಶೀಘ್ರದಿ ಶಿವಜ್ಞಾನಮಾರ್ಗವಿ[ಡಿ]ದವ Il ೬॥ 


ಪಂಚಶಕ್ತಿಮನದಿಂದ ಹಂಚಿ ದಶವಾಯುಗಳ 
ಸಂಚಿತದಲ್ಲಿ ಕಟ್ಟಿ ವಂಚಿಸಲೀಯ್ಯದವ Wel 


ಜಂಗಮವ ಕಂಡಲ್ಲಿ ಸಂಗನಂತೆ ನಂಬಿ 
ಹಿಂಗದಂತರಂಗದೊಳು ಅಂಗೀಕರಿಸಿದವ le ll 


ಸ್ವರವಚನ ಸಂಪುಟಿ - ೧ 


CC-0. Jangamwadi Math Collection, Varanasi. An eGangotri Initiative 


ಪರಬ್ರಹ್ಮ ಗುರುಚೆನ್ನಬಸವರಾಜನ ಪಾದ 


ಕರುಣವ ನೆಕ್‌ ನಂಬಿ ಸ್ಥಿರವಾಗಿ ಬಾಳ್ವವ | lel 
೮೧ 
ರಾಗ : ಭೈರವಿ 

ಇನಿತೇಕೆ ಕಡುಗೋಪ ವನಿತರನ್ನಳಗೂಡೆ 

ಮನಸಿಜಾಂತಕನೆ ಬಾರೊ ಏ ಸಂಗಯ್ಯ Il ಪಲ್ಲ ॥ 


ಸೊಕ್ಕುಜವೃನೆ ನಡೆಯ ಸೋಲ್ಕುಡಿಯ ಭಾವಕಿರನ್ನೆ 

ದುಃಖಬಟ್ಟಳು ಬಾರಯ್ಯ ಶಂಭು ಶಂಕರ ಪಾಲಿಸೊ ಏ ಸಂ 

ಕರ್ತನ ಕುಚದ ಸೊಂಪೆಸೆವ ಮಾನಿನಿಯಳ 

ಮುಕ್ಕಣ್ಣಹರ ಮನ್ನಿಸೊ ಏ ಸಂಗಯ್ಯ lo ll 


ತುಂಬೆಗುರುಳ ತರಳಾಕ್ಟಿ ತಲಣಿಪಳು 

ತಂಬಿಸೊ ಮನದ ನೋವ ಏ ಸಂಗಯ್ಯ 

ತುಂಬು ಜೌವ್ವನದ ಮಾಂದಳಿರ ಪೋಲ್ಪಡಿಯಳ 

ಶಂಭು ಶಂಕರ ಪಾಲಿಸೊ ಏ ಸಂಗಯ್ಯ ॥೨॥ 


ಬಡನಡುವಿನ ಬಾಳೆಸುಳಿಯಸುವಿನ ಚೆಲ್ವ 
ನುಡಿಗುಂದಿ ಬಡವಾದಳೊ ಏ ಸಂಗಯ್ಯ 
ಮಡದಿರನ್ನಳೆಯೊಳು ಮನ ಮುನಿಸನು ಬಿಡೊ 


ಮೃಡನೆ ಮುಪ್ಪುರಹರನೆ ಏ ಸಂಗಯ್ಯ lal 


ನೋಟ ಕೂಟದೊಳಿರ್ದು ನೋಡದೆ ಬಂದೆ ಇಂದು 
ಜೂಟ ನಿನಗೆ ಸಲ್ಲದೊ ಏ ಸಂಗಯ್ಯ 

ಊಟವ ತೊರದು ಉಮ್ಮಳಿಪ ಬಾಲೆಗೆ ನಿನ್ನ 

ನೋಟದ ಚೋಡ ಕೂಡಿಸೊ ಏ ಸಂಗಯ್ಯ ॥೪॥ 


ಬಲುನಂಬಿದಳ ಬಿಟ್ಟು ಬೆಲೆವೆಣ್ಣಿನೊಳು ಬಂದೆ 

ಸುಳುಹುದೋರದೆ ಬಾಲೆಗೆ ಏ ಸಂಗಯ್ಯ 

ಜಲಜಲೋಚನೆ ನಿನ್ನ ನೆನೆದಳುತ ಬಲು 

ಬಳಲಿ, ಬಾಯಾರುತಿರ್ದಳೊ ಏ ಸಂಗಯ್ಯ lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನಾರಿಯ ಮೊಗ ಮೊಗವು XXX 

ವಾರಿಜದಂತಾದವು ಏ ಸಂಗಯ್ಯ 

ದಾರಿದಾರಿಯ ನೋಡಿ ದ್ರವಗುಂದಿದಳೊ ನಾರಿ 

ಕೋರಿಸೊ ನಿನ್ನ ಪಾದವ ಏ ಸಂಗಯ್ಯ lal 


ತರಳೆವೆಣ್ಣಿನ ಕೂಡೆ ತರ್ಕವೇತಕೆ ಹೋಗಿ 

ನೆರೆಯೊ ಭಾವಜಹರನೆ ಏ ಏ ಸಂಗಯ್ಯ 

ಧರೆಯೊಳಧಿಕವೆಂದೆನಿಪ ಕಲ್ಯಾಣದ 

ಗುರುಚಿನ್ನಬಸವಲಿಂಗ ಏ ಸಂಗಯ್ಯ Hal 


೮೨ 

ರಾಗ : ಮುಖಾರಿ 
ನರಜನ್ಮಯೆಂಬ ತಾಮಸದಿ ಹುಟ್ಟಿಸಿದೆ ನೀ ಕಾಯೋ ಲಿಂಗಯ್ಯ ಎನ್ನ 
Se ಮಂ ವೆಗಳನಆಸಬೇಡಲೆ ತಂದೆ ಕಾಯೋ ಲಿಂಗಯ್ಯ॥ ಪಲ್ಲ ॥ 


ಅತ್ತಿಯಹಣ್ಣ ಬಿಚ್ಚಿದಡಲ್ಲಿ ಹುರುಡುಂಟಿ ಕಾಯೋ ಲಿಂಗಯ್ಯ ಕಾರ 
ಗತ್ತಲೆಯೊಳು ಬೆಳಗಅಸಿದಡಿರುವದೆ ಕಾಯೋ ಲಿಂಗಯ್ಯ 

ಬತ್ತಿದ ಕೆರೆಯೊಳಗುಂಟಿ ನಿರ್ಮಲ ವಾರಿ ಕಾಯೋ ಲಿಂಗಯ್ಯ ಎನ್ನ 

ಚಿತ್ತ ಶುದ್ಧವ ನೋಡಲಲ್ಲೇನು ಬಗೆಯಿಲ್ಲ ಕಾಯೋ ಲಿಂಗಯ್ಯ ॥ ೧॥ 


ಬೆಂಡಿನಹೂವ ಫ್ರಾಜಿಸೆ ಗಂಧವಿರ್ಪುದೆ ಕಾಯೋ ಲಿಂಗಯ್ಯ ರಾಶಿ 
ಕೆಂಡದೊಳಗೆ ತಂಪನಖಸಿದಡಿರುವದೆ ಕಾಯೋ 

ಬಂಡೆಯ ಬಗೆಯೆ ಬಹದೆ ಜಲದೊಅತೆಯು ಕಾಯೋ ಲಿಂಗಯ್ಯ ಮನ 
ದಂಡಲೆಗಾರೆನು ಭವದೂರನಾದಿ ಕಾಯೋ ಲಿಂಗಯ್ಯ ॥೨॥ 


ಹೆಗ್ಗಬ್ಬಿನೊಳಗುಂಟಿ ಇನಿದಾದ ರಸಗಳು ಕಾಯೋ ಲಿಂಗಯ್ಯ ಹುಟ್ಟು 
ಮೂಗನೊಳಗುಂಟಿ ಮುದ್ದಿನ ನುಡಿಗಳು ಕಾಯೋ: ಲಿಂಗಯ್ಯ 

ಕಾಗೆಯ ಕೊರಲೊಳಗುಂಟಿ ಕೋಗಿಲೆಸ್ಟರ ಕಾಯೋ ಲಿಂಗಯ್ಯ ಸಾಕು 
ಹೋಗ ನೀನತ್ತ ನಾನೆತ್ತಲೆಂದೆನಬೇಡ ಕಾಯೋ ಲಿಂಗಯ್ಯ lal 


ಸಗಣಿಯೊಳಗುಂಟಿ ಕತ್ತುರಿಯ ಸದ್ಯಾಸನೆ ಕಾಯೋ ಲಿಂಗಯ್ಯ ಕಾಳು 
ಹೊಗೆಯೊಳಗಿರ್ಪುದೇನು ಧೂಪಧೂಮವು ಕಾಯೋ ಲಿಂಗಯ್ಯ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹಗಲುಗಳ್ಳನೊಳುಂಟಿ ಧರ್ಮದವಾಕ್ಯವು ಕಾಯೋ ಲಿಂಗಯ್ಯ ಎನ್ನ 
ಸಗುಣ ದುರ್ಗುಣಗಳನಣಸದೆ ದಯದಿಂದ ಕಾಯೋ ಲಿಂಗಯ್ಯ ॥ ೪ ॥ 


ಬೇವಿನಫಲದೊಳಗುಂಟಿ ಬೆಲ್ಲದಸವಿ ಕಾಯೋ ಲಿಂಗಯ್ಯ ದೋಸೆ 
ಕಾವಲಿಯೊಳಗುಂಟಿ ಮುಕುರದ ಪ್ರತಿಬಿಂಬ ಕಾಯೋ ಲಿಂಗಯ್ಯ 
ಹಾವಿನ ಹಲ್ಲೊಳಗುಂಟಿ ಸುಧೆಯಬಿಂದು ಕಾಯೋ ಲಿಂಗಯ್ಯ 
ಗಾಮಿನಿವನೆಂದು ಬಿಡದಿರು ದಮ್ಮೈಯ್ಯ ಕಾಯೋ ಲಿಂಗಯ್ಯ ॥ ೫ ॥ 


ಪರುಷನೋಡಿತೆ ಲೋಹದೊಳವಗುಣಗಳ ಕಾಯೋ ಲಿಂಗಯ್ಯ ಮೇರು 
ಗಿರಿ ಕಳೆಯಿತೆ ಹೊಲ್ಲವೆಂದು ಕಾಗೆಯ ಕಾಯೋ ಲಿಂಗಯ್ಯ 

ಶರಧಿ ಹೋಂಗುಮಾಡಿತೆಯೂರಜಲ ಬರೆ ಕಾಯೋ ಲಿಂಗಯ್ಯ ಬಲು 
ನೆರೆ ನಂಬಿದೆನು ನಿಮ್ಮ ಚರಣಾರವಿಂದವ ಕಾಯೋ ಲಿಂಗಯ್ಯ ॥ ೬॥ 


ಕ್ರೂರವಿಕಾರದ ತನುಗುಣದೊಳು ನೊಂದೆ ಕಾಯೋ ಲಿಂಗಯ್ಯ ಮದ 
ನಾರಿ ನೀ ದೊಡ್ಡವನೆಂದು ಮರೆಯ ಬಿದ್ದೆ ಕಾಯೋ ಲಿಂಗಯ್ಯ 
ಆರೈದು ನೋಡದೆನ್ನೊಳವಗುಣಗಳ ಕಾಯೋ ಲಿಂಗಯ್ಯ ದಯ . 


ವಾರುಧಿಯೊಳಗದ್ದಿ ಸಲಹನ್ನ ಗುರುಚೆನ್ನಬಸವಲಿಂಗಯ್ಯ le 


೮೩ 
ರಾಗ: ವಸಂತ ಭೈರವಿ 


ವಾರಿಜಗಂಧಿ ಕೇಳೆ ಕನಸ ಕಂಡೆ ನೀರೆ ಪರಾಕಿಲ್ಲವೆ 
ಧಾರುಣೆಯೊಳಗಿರುವ ಮನುಜಶರೀರಗಳಉಯದಂಥ 


ಊರಮಧ್ಯದೊಳೊಂದು ಕುಕ್ಕುಟದ್ಧನಿಗೇಳಿ 


ಊರು ಒಡದುದ ಕಂಡೆನೆ ಏ ಸಖಿಯೇ ॥ ಪಲ್ಲ ॥ 


ಮಾರಿ ಒಬ್ಬಳು ದ್ವಿದಶಪಂಚ ಕು 

ಮಾರರೆಲ್ಲರು ಸಹಿತ 

ದೂರಿ ಹೋಗುವಳಷ್ಟವರ xx ಗೀಳಿಚ್ಚು 

ಭೋರನೆದ್ದೋಡುವವೇ ಏ ಸಖಿಯೇ, . ioj 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಅಉವತ್ತುಆಖಕೋಮಬಿ ರಕ್ಕಸರೆಲ್ಲ 

Ben ಹೋಗುವರಂಜುತ 

ಹರಿಯವಾಹನ ಕೇಳ ಹೊಣಗಾಗಿ ಹೋಗುವ 

ಅರಿಗಳಲ್ಲಿರದೇಳ್ವರೆ ಏ ಸಖಿಯೇ Re ॥೨॥ 


ಜೀವನಮೃಗ ಸಹಿತ ಮತಿಗ 

ಚಿತ್ಪಾವಕರೊಳ್ಳೀಳ್ವನೆ 

ಭಾವೆ ಕೇಳೇಳು ಮನ್ನೆಯರಿರುತಿರ್ದು 

ತಾನೆ ಬಿಟ್ಟೇಳುವರೆ ಸಖಿಯೇ Nal 


ಆನಿಯ ಹೆಣ ಬೀಳಲಿ ವಾನರ ಕಂಡು 
ತಾನೆತ್ತಿಕೊಂಡೈವದೆ? 
- ಮಾನಿನಿ ಭ[ವನ ದಿ ಬರತುದು ಮುಂದಣ 
ಕಾನನ ಸುಡು ಬೇವುದೆ ಏ ಸಖಿಯೇ len 


ಮೇರುವಿನ ಗೃಹದಿ ದಿವಾಕರ 

ಸೂರ್ಯನುದಯವಾಗಲು 

ವೀರ ಶ್ರೀ ಶ್ರೀ ಗುರುಚಿನ್ನಬಸವಲಿಂಗ ಕಂಡು 

ನೀರೆ ನಾನೆಚ್ಚಿತ್ತೆನೆ ಏ ಸಖಿಯೇ EE 


೮೪ 
ಎಲ್ಲಿಯದೊ ಶಿವಭಕ್ತಿ ಕುಟಿಲ ಮನುಜರಿಗೆ 
ಎಲ್ಲಿಯಾದಹೊಬ್ಬ ಸಹಜ ಶಿವಭಕ್ತ 
ಎಲ್ಲಿಯದೊ..... : ॥ ಪಲ್ಲ ॥ 


ದೊಡ್ಡ ಜಂಗಮ ಬರಲು ಅಡ್ಡಡ್ಡಬಿದ್ದವಗೆ 

| ದೊಡ್ಡಪಸ್ತ್ರವನಿತ್ತು ಶರಣೆಂಬರು 

ಸಡ್ಜೆ ಮಾಡದೆ ಒಬ್ಬ ಬಡಜಂಗಮನ ಕಂಡು 

ಅಡ್ಡಮೋರೆಯ ತೆಗವ ಹೆಡ್ಡುಮನುಜರಿಗೆ Nol 


ಊರೊಳಗಿರುತಿರ್ಪ ಜಂಗಮಗೆ ಕೀರ್ತಿಸೆ ಬಹಳ 
ಸಾರಿ ಭಕ್ತಿಯಾ ಮಾಡಿ ನಮಿಸುತಿಹರು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ದೂರದಿಂದೊಬ್ಬ ಪರದೇಶಿ ಜಂಗಮ ಬರಲು 
ಮೋರೆಯನು ತಗ್ಗಿಸುವ ಠಕ್ಕು ಮನುಜರಿಗೆ Il ೨ Il 


ದೇಶನಾಮವ ಕೇಳಿ ವೇಷ ವಿದ್ಯವ ನೋಡಿ 

ಆಶೆ ನಿರಾಶೆಗಳ ವಿವರಿಸುತಲಿ 

ರೋಷ ಸಮತೆಯನೆಲ್ಲ ಬೆಸಗೊಂಡು ಮಾಡಬಹ ಇಂಥ 

ಹೇಸಿ ಗುಣಗಳುವುಳ್ಳ ಹೆಡ್ಡ ಮನುಜರಿಗೆ Lal 


ಹೊಗಳಿದರಿಗುಬ್ಬಿ ನಲಿದಾಡಿ ಭಕ್ತಿಯ ಮಾಡಿ 
ಹೊಗಳದಿರ್ದವರ ಸಾಮಾನ್ಯಗಂಡು 

ಜಗದೊಳಗೆ ನಾ ಭಕ್ತನೆಂದು ಬೆಬ್ಬನೆ ಬೆರವ | 
ನಗುವರಈಟಿಯದ ಇಂಥ ವಿಗಡ ಮನುಜರಿಗೆ lel 


ಜಂಗಮದಿ ಹಿರಿದು ಕಿಆದೆನ್ನದರ್ಜಿಸುತಿರ್ಪ 

ಮಂಗಳಾತ್ಮಕ ಭಕ್ತರಂಗದೊಳಗೆ 

ಅಂಗಜನ ವೈರಿ ಶ್ರೀ ಗುರುಚೆನ್ನಬಸವೇಶ 

ಹಿಂಗದಿರುತಿರ್ಪ ಅನವರತ ಎಡೆಬಿಡದೆ lel 


೮೫ 
ರಾಗ ಃ ಮುಖಾರಿ 
ಕಾಡ, ಬೇಡಯ್ಯ ಕಾಯಯ್ಯಾ ಬಹಳ ನೊಂದೆ ಲಿಂಗದೇವ 
ಕಾಯಯ್ಯ ಕಾಯದಿರ್ದಡೆ ಕೊಲ್ಲು ಬಿಡೆ ನಿನ್ನ ಲಿಂಗದೇವ ॥ ಪಲ್ಲ ॥ 


ಇರಿಸು ತರಿಸು ಎನ್ನ ಪರರ ಕೈಯಿಂದಲಿ ಲಿಂಗದೇವ 
ಕರಿ ಸಿಂಹ ಶಾರ್ದೂಲ ಉರಗ ಪೃಶ್ಚಿಕಗಳಿಂದ ಲಿಂಗದೇವ 
ಹರಿಯಬಿಫ್ಸಿವರೊಳು ತಿನಿಸು ಕಡಿಸು ಲಿಂಗದೇವ ನಿಮ್ಮ 
ಚರಣಕಮಲವನ್ನು ಬಿಡುವನಲ್ಲಿಲೆದೇವ Lol 


ಜ್ವರ ಸೀತ ಬ್ರಮಣ ವಾತವು ಪಿತ್ತ ಶ್ಲೇಷ್ಮ ಲಿಂಗದೇವ 

ಅರಸುಣ್ಣಬ್ಬರಿ ಕೆಮ್ಮು ಗೂರಲುಗಳ್ಳೆಲ್ಲ ಲಿಂಗದೇವ 

ಶರಿರವನೆಲ್ಲ ಸಂಪಲ್ಯಮಾತ್ರದಿ ಮಾಡು ಲಿಂಗದೇವ ನಿಮ್ಮ 
ಹರಗಣಂಗಳ ಪಾದದಾಣೆ ನಿಮ್ಮನು ಬಿಡೆ ಲಿಂಗದೇವ ॥ ll 


ಸ್ವರವಚನ ಸಂಪುಟ - ೧ ೭೯ 


CC-0. Jangamwadi Math Collection, Varanasi. An eGangotri Initiative 


ತಾಯೆ ರಕ್ಕಸಿಯಾಗಿ ಶಿಶು ಭಕ್ಬಿಸುವಂತೆ ಲಿಂಗದೇವ ಒಬ್ಬ 

ರಾಯ ತನ್ನೊಕ್ಕಲ ತಾ ಮಾ ಕೊಳುತಿರೆ ಲಿಂಗದೇವ 

ನೇಯವಲ್ಲಿಂದು ಹೇಳುವರುಂಟಿ ಜಗದೊಳು ಲಿಂಗದೇವ ನಿ 

ರ್ಮಾಯ ನೀ ಕಾಯಲು ಕೊಲ್ಲುವರುಂಟಿ ಜಗದೊಳು ಲಿಂಗದೇವ॥ ೩ ॥ 


ಇನಿತೇಕೆ ದುಃಖ ನಿನಗೆಂದು ನಗಬೇಡ ಲಿಂಗದೇವ 
ನಿನಗಾಗ ಕಾಣಬಂದೀತು ಎನ್ನ ದುಃಖ ಲಿಂಗದೇವ 
ಇನಿತರಮೇಲೆನ್ನ ಸಲಹದಿರ್ದಡೆ ಬಿಡೆ ಲಿಂಗದೇವ lel 


ಮುನ್ನ ದೇಸಿಕ ನಿಮ್ಮ ಅಡಿಗೆನ್ನ ಮುಡಿಯೆಂದು ಲಿಂಗದೇವ 
ಗಂಭನಿಕ್ಕಿದ ಕಾರಣದಿಂದ ಲಿಂಗದೇವ 


ಇನ್ನು ನಾ ಬಿಡೆನಯ್ಯ ನಿಮ್ಮ ಶ್ರೀಪಾದವ ಲಿಂಗದೇವ ಮತ್ತೆ 

ಎನ್ನ ಪಾಲಿಸು ಪರ ಗುರುಚಿನ್ನಬಸವೇಶ ಲಿಂಗದೇವ lel 
| Sà 

ಕಾವಯೆನ್ನೊಳು ಗರ್ವ ಬೇಡ ನಿನ್ನ 

ದೇವ ಎನ್ನೊಳಗಿರುವ ಅರಿಯೆ ನೀ ಹೆಳವ Il zY, [| 


ಕಬ್ಬಿ!ಲ3ತನವೊಡಗೂಡಿ ಕಬ್ಬುಬಿಲ್ಲನೆ ಮಾಡಿ 

ಉಬ್ಬಿನಿಂದೈದು ಸರಳುಗಳ ಹೂಡಿ 

ಇಬ್ಬಾಗಬಾಗಿ ಕುಂಬಿಡುವ ಅಂಬಿನ ಮೊನೆಗೆ 

ತಬ್ಬಿಬ್ಬುಗೊಳರು ಶರಣರಂಗಜನೆ lol 


ಮೂಬಮಲಗಳ ಬಿಟ್ಟು ಆಆ ಆರಿಗಳ ಸುಟ್ಟು 

ತೋ!ನ ಏಳೆಂಟು ಹತ್ತುಗಳನಬ್ಬಲಟ್ಟ 

ಸಾರ ಸದ್ಗುರು ಪರಮನಂಗದೊಳಗಿಂಬಿಟ್ಟು | 
ಹ ನ ಕಾಮ ಕಾಲರ ಮಕ್ಳಿದವೆರು ls 
ದರಿದ್ರನದಆ ಕ್ರಯವ ಕೇಳುತಿರಲು 

ಮಂಬಗಿ ಮನಕರಗಿ ನಾಚುವನ ತೆಜನೆಲವೊ Wal 


ಸ್ವರವಚನ ಸಂಪುಟ - ೧: 


CC-0. Jangamwadi Math Collection, Varanasi. An eGangotri Initiative 


ಪೊಡವಿಯೊಳು ಹಡೆಯಬಾರದ ಒಂದು dg ಎನಿರೆ 

ಬಡವನದ ಕಂಡು ಬಯಸಿದರೆ ಬಹುದೆ? 

ಮೃಡನೊಳಗೆ ದೃಢವೆತ್ತು ಒಡವೆರದ ಶರಣರೊಳು 

ಜಡ ಕಾಮ ತೊಡಗಿದರೆ ಗಡಣೆಗೊಳ್ಳುವರೆ? ॥ ೪॥ 


ಸ್ಮರ ಹೋಗು ಲಿಂಗಭೋಗಿಗಳೆತ್ತ ನೀನತ್ತ 
ಶರಿರಭೋಗಿಗಳೆತ್ತ ನೀನೆತ್ತಲು? 
ಗುರುಚಿನ್ನಬಸವೇಶನಿತ್ತಭಗಯ] ವುಂಟಿಮಗೆ 


ತೆರಳತ್ತ ಮರುಳ ಚಿತ್ತಜ ಭಂಗಬಡದೆ il æ Il 
ge 
ರಾಗ : ದೇಶಿ 

ಪ್ರಣವಾಕ್ಬರಂಗಳಾಆ ಜಪಿಸು ಸರ್ವವುಸಿದ್ಧಿ 

ಹೊಣೆಯಿದಕೆ ನಾನು ನಂಬುವೆರಡಿಲ್ಲದೆ Il ಪಲ್ಲ Il 


ಓಯೆಂಬ ಪ್ರಣವದಿಂದೋಡುವುದು ಭವತಿಮಿರ 

ಸಾಯೆಂಬ ಪ್ರಣವದಿಂ ರುಜಿಗಳಳಿಗು 

ಮಾಯೆಂಬ ಪ್ರಣವದಿಂ ಮಾಯೆ ಕೆಲಸಾರುವುದು 

ಶಿಯೆಂಬ ಪ್ರಣಪದಿಂ ಕೆಡುಗು ಸಂಸ್ಕೃತಿಯು lol 


ವಾಯೆಂಬ ಪ್ರಣವದಿಂದೊಸಖುವದು ನಿಜಭಕ್ತಿ 
ಯಾಯೆಂಬ `ಪ್ರಣವದಿಂದೆಸೆವದು ಜ್ಞಾನ 
ಕಾಯಗುಣವಳಿದು ಮಲ ಮದ ಕುಂಜರನೆಂಬ 


ಕೈಯೆತ್ತಿ ಸಾಖತಿವೆ ಶ್ರುತಿ ಶ್ರುತಿಗಳೆಲ್ಲ ` ॥೨॥ 


ಇಂತೀ ಷಡಾಕ್ಟರವ ಸಂತಸದಿ ನೀ ಸ್ಮರಿಸು 
ಅಂತಕನು ನಿನಗೆ ನಿಜಭಕ್ತನಹನು 
ಕಂತುಪಿತನಯನ ಗುರುಚೆನ್ನಬಸವೇಶ 


ಸಂತತಂ ನಿನ್ನ ಕರಮನದೊಳಿಹನು lal 
೮೮ 

ಸಹಜವೆಹುದೀ ಮಾತು ಶ್ಲಿಷಭಕ್ತಿಯುಳ್ಳವರ | 

ಬಹಳ ಮುದ್ದಿನ ಕಂದನಹುದಣ್ಣ ನಾನು ॥ ಪಲ್ಲ, 


EE : | ಸ ೮೧ 


CC-0. Jangamwadi Math Collection, Varanasi. An eGangotri Initiative 


೮೨ 


ಆವಲ್ಲಿ ಗುರು ಲಿಂಗ ಜಂಗಮವ ಭಜಿಸಿ ಮ 
ತ್ತಾವಲ್ಲಿ ತೀರ್ಥ ಪ್ರಸಾದವ ಸಲಿಸಿ ಮ 
ತ್ರಾವಲ್ಲಿ ಭಸಿತ ರುದ್ರಾಕ್ಷಮಣಿ' ಮಂತ್ರವನು 
ಭಾವದೊಳು ಧರಿಸಿಹರ ಮಗನಮಗ ನಾನು 


ಎಲ್ಲಿ ಕ್ಷಮೆ ದಮೆ ಶಾಂತಿ ಎಲ್ಲಿ ಸದ್ಭಕ್ತಿ ಮ 
ತ್ತೆಲ್ಸಿ ಸನ್ಮಾರ್ಗ ಸತ್ಬುರುಷರಿಹರು 

ಎಲ್ಲಿ ದೇವಾರ್ಚನೆಯ ಮಾಡುವರ ಮೆಲ್ಲಡಿಗೆ 
ಸಲ್ಲಲಿತ ಪಾಪುಗೆಯ ಪಿಡಿದಿರುವ ಬಂಟ ನಾನು 


ತಂದೆ ಸದಾಶಿವನು ತಾಯಿ ಗಿರಿಜಾದೇವಿ 

ಬಂಧು ಬಳಗಗಳೆಲ್ಲ ಪ್ರಮಥರೆಮಗೆ 

ತಂದಿಷ್ಟಲಿಂಗವನು ಕರಡೊಳಿನಿಸಿದ ಕೈಪಾ 

ನಂದ ಗುರುಚಿನ್ನಬಸನೇಶ್ವರನ ಶಿಷ್ಯ ನಾನಹುದು 
m) Q 


. oF 
ಬರಿದೆ ಮುನಿಯ ಸಲ್ಲ ಬಾ ಏಳು ಮನೆಗೆ ನಲ್ಲ 
ಕೊರತೆಯೊಳಗೀ ತನು ತೊರೆದ (7) ತೋರದೆಸು ನೀನು Il 


ಕೋಕಕುಚದ ಸೋರ್ಮುಡಿ ಕೊನಬುಗಾತಿಯ ನೋಡಿ 
ಮಾಕುಮಾರನಾರಂಬವ ಮಾಡಬೇಕೆನ್ನುತ ಗರುವೆ 
ಏಕಾಂತವಾಡಿದೆಯೆಂದು ಎರವ ತಾಳಿದೆನೆ ಇಂದು 
ಏಕೆಬಂದಿರೆಂತಿಕೇಣ ಎಂದೆಂದಗಲದ ಜಾಣ 


` ನಿನಗಾಗದರ ಮುಂದೆ ನಿಂತು ಮಾತಾಡಿದಳೆಂದೆ 
ವನಿತೆ ಯಾರಾರೊ ತಂದು ಓತು ಚಾಡಿನುಡಿದರಿಂದು 
ಮನಸಿನೊಳಗೆ ಕೋಪ ಮಚ್ಚರವ ತೊಟ್ಟಿ ಪಾಪ 
ಎನಗಿಲ್ಲ ಪರರೊಳು ಎರಕ ನಿನ್ನಾಣೆ ಕೇಳು. . 


lol 


lol 


lal 


ಪಲ್ಲ Il 


Kol 


il a ll 


ಸ್ವರವಚನ ಸಂಪುಟ - 9 


CC-0. Jangamwadi Math Collection, Varanasi. An eGangotri Initiative 


ರಸಿಕರು ತಲೆಯಾಂತು ರಾಜಿಪ ರನ್ನವೆ ಇಂತು 

ಕುಸಲತನದ ಮತ್ತೆ ಕೂರ್ಪನಳಿ ಸಂತಾಪಕೆ 

ವಸಮಾಡೂದು ಹೀಗೆ ಒಳಿತೆಯೆನ್ನಯ ಬೇಗ 

ಹೊಸನೇಹವಾದಳಂತೆ ಹೊಂತಕಾರಿ ಹೇಳು ಪಂಥ lal 


ಚಿಕ್ಕ ಹರೆಯದಿ ನಿನ್ನ ಚಿತ್ತವ ಮಚ್ಚಿಸಿದೆನ್ನ 

ಕಕ್ಕಸ ಕುಚದ ಮೇಲೆ ಕೈಯಿಕ್ಕದಿದಾವ ಲೀಲೆ 

ಸಕ್ಕರೆ ಚೆಂದುಟಿ ಟನ ಸನಿಯದಿಹ ಸುಮ್ಮಾನ 

ಗ [ಳಾಖಿಕೆಯಿದೇನು ಮಾತಾಡೋ ಸುಮ್ಮನೆ ನೀನು len 


ಮುನ್ನಿತ್ತ ಭಾಷೆಗೆ ಇಂದು ಮೋಸ ಬಾರದಂತೆ ಬಂದು 
ಮನ್ನಿಸಿ ನೆರದನೂನ ಮಮತ[ಯಲನುದಿನ 
` ಭಿನ್ನ ಕ್ರಿಯಳಿದಾನಂದಭಾವದಿರುವುುದು ಚಂದ 
ಚಿನ್ನಿ ಶ್ರೀ ಸ ಚಿತ್ರೈಸು ನೀನೆನ್ನ ॥ all 


TO 


ರಾಗ : ನಾಟಿ 
ತ್ರಾಹಿ ತನುಗುಣ ತಮಜೀಮೂತ ರುಂರಖೂವಾತೆ 
ತ್ರಾಹಿ ತಂದ್ರಿಯಜಾಲ ಬಿಂಬ ಬಿಂದು ಶ್ಯಂಭ 
ತ್ರಾಹಿ ತಾರಕಮಂತ್ರರಾಯ ನಿರ್ಜಕೂಮಾಯ 
ತ್ರಾಹಿ ತವ ನೆನಹಿಲಿರು ಎನ್ನ ಜತಿ ರನ್ನ ॥ ಪಲ್ಲ Il 


ಚಾರುತರವಾದ ತ್ರಯದ 

ಶಾರೀರವಾಗಿಳೆಯಲಿ ರಾಜಿಸುತೆ` ಲೀಲೆಯಲ್ಲಿ ' 

dadas ಮತ್ತಕರಿಕುಲಸಿಂಹನವತಾರಿ 

ಸಾರಮತಿ ನಿಟಿಲಾಭಿರಾಮ ಲಲಾಮ i = lol 


ಸಕಲ ಶಾಸ್ತ್ರ ದ ಒಡಲ ಸಾಧಿಸರಿವಿನಕಡಲ 

ನಿಕಟ ನಟನಾಹಂಸ ನಿಪುಣ ವಿದ್ವಾಂಸ 

ನಿಕರ ಸೇವಿತ ಪಾದನೀರೇಜ ಸಾಕ್ಷಾ : 

ದ ಕುಮಾರ ತಾ[ರಕಾ7ರಿಯರೂಪ ಸುಧೃತಾಲಾಪ “Wl 


ಸ್ವರವಚನ ಸಂಪುಟ - ೧ Sa 


CC-0. Jangamwadi Math Collection, Varanasi. An eGangotri Initiative 


೮೪ 


ಚಂಬು ಕೃತಿ ಛಂದಾಣುಕೃತಿಯ ರಚಿಸುವ ಕವಿಕ- 

ದಂಬಕ ಚಾರುಳಿದ(?) ಕವಿಕುಮುದ ಸೂರ್ಯ 

ಬಿಂಬವೆನಿಸುವ ಬಿರಿದನಾಂತ ನೂತನ ಶಾಂತ 

ಯೆಂಬ ಜನ ಚೆತ್ತಾ ಬ್ಳಿಚಂದ್ರ ಯೋಗೀಂದ್ರ lan 


ಕಂಡಲ್ಲಿ ಪೊಗಳಿ ಕಣ್ಮರೆಯೆ ತೆಗಳಿ 
ಗೊಂಡು ಸಾವರ ಮತಿಯ ಕೋದಂಡ ಧೃತಿಯ 

ದಂಡಭಾವದಿ ಕರದಿ ಧರಿಸಿ ಸಾದರದಿ ಭೂ 

ಮಂಡಲದೆ ನಟನಾ ವಿನೋದಿ ಚಿತವಾದಿ KA 


ಕರುಣಜಲದರುಣಾಂಗ ಕದಕದಿಸುವಪಾಂಗ 

ಗರುವ ಶ್ರೀ ಗುರುಬಸವಲಿಂಗದೊಳಗನಿಶ 

ಬೆರದು ಬೇರಾಗದಿರ್ಮಡಿ ಮುರಿಗೆ ಗುರುಸಿದ್ಧೇ 

ಶ್ವರಯೋಗಿ ಶಿವಲಿಂಗ ಭೋಗೋಪಯೋಗಿ li æ il 
mj- D: 


೯೧ 
ರಾಗ : ಲಲಿತೆ 
ಮಂಗಳಕಾಯಗೆ ಮಂಗಳಂ ವೃಷ- 


' ಲಿಂಗ ಮಹೇಶಗೆ ಮಂಗಳಂ ॥ ಪಲ್ಲ l 


ಪಂಚೇಂದ್ರಿಯ] ವಿಷಯದೂರಗೆ ಜಿತ 

ಪಂಚೇಶುವಿಗೆ ಪರಮಪುರುಷಾರ್ಥಿಗೆ 

ಪಂಚಭೂತಾಭಿಧ ಪಂಚಪ್ರತಾಪನು 

ಪಂಚವರ್ನದ ರೂಪಗೆ ಮಂಗಳಂ Lol 


ಧರ್ಮಗತೀತಗೆ ದಕ್ಷನಿರ್ಜಾತಗೆ 
ಧರ್ಮಾರ್ಥದದ್ದಜಗೆ ಧವಲತೇಜಗನಿ?ಗೆ 
ಧರ್ಮಸಾಕಾರಗೆ ಧರೆಯೊಳಗತುಳ ಸ 


ದ್ವರ್ಮಸ್ವರೂಪಗೆ ಮಂಗಳಂ Hol 


ಅತುಳಾನಂದಗೆ ಅನುಮಿ 


ಅತಯೇವರುದ್ರನದ್ದಿತೀಯನಿಗೆ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕ್ಷಿತಿತ್ರಯಾರಾಧ್ಯಗೆ ಕ್ಷೇಮಂತಾದ್ಯಗೆ 


ಯತಸತ್ಯರುಂದ್ರಗೆ ಮಂಗಳಂ “1 a ll - 


ಶರಣಾಗ್ರಗಣ್ಯಗೆ ಸತತ ಕಾರುಣ್ಯಗೆ 
ತರುಣೇಂದುಮೌಲಿಯ ತದ್ರೂಫಿಗೆ 
ಕರುಣಕಟಾಕ್ಚಗೆ ಕಲುಷ ಜನನ ಜರಾ 


ಮರಣ ವಿದೂರಗೆ ಮಂಗಳಂ lel 


ಚಿರನುತಿಪಾತ್ರಗೆ ಚೆನ್ಮಯಗಾತ್ರಗೆ 
ನಿರುಪಮ ಚರಿತೆ ನೀಲಾಂಬಿಕೆಯ 
ಪುರುಷಪುಂಗವಗೆ ಪ್ರಮಥಗಣಸಂಗ 


ಗುರುಬಸವೇಶಗೆ ಮಂಗಳಂ I ll 
೯೨ 

ಮಾನಿನಿರನ್ನೆ ಮಗಳೆ ನೊಸಲೊಳ್ಳೂತಿ ಛಂದವಮ್ಮ 

ಏನೆಂದು ಹೇಳುವೆನಿದರಿಂದ ಶೃಂಗಾರವಿಲ್ಲವಮ್ಮ ॥ ಪಲ್ಲ Il 


ಮೂರುಬೆರಳಲ್ಲಿ ಧರಿಸಲು ಭಸಿತವು ಛಂದವನ್ಮು ' 

ಮೂರುರೇೆಗಳಲ್ಲಿ ಮೂರುಮಂತ್ರಗಳು ಸಂಬಂಧವಮ್ಮ 

ತೋರುವ ಪಂಚಲಿಖಿತವಾಕ್ಚಣದೊಳು ನಾಶವಮ್ಮ | 
ಮೆರೆವ ಪಂಚಾಕ್ಷರ ಪಂಚಲಿಖಿತವಿದು ಸತ್ಯವಮ್ಮ | `॥೧॥ 


ಶಿಖೆ ಭಾಳ ಕರ್ಣ ನಯನ ಕಂಠದೊಳ್ಳೂತಿ ಛಂದವಮ್ಮ 

ಪ್ರಕಪಿಸಿ ಭುಜ ತೋಳು ಮಣಿಬಂಧದೊಳು ಭೂತಿ ,ಛಂದವಮ್ಮ 

ಸಕಲ ಸಿದ್ಧಿಯನೀವ ಭಸಿತ ಉರ ನಾಭಿ ಪಾರ್ಷಿಯಲ್ಲಿ(?) 

ಸಕಲಸ್ಥಾನದಿ ಧರಿಸುತೆ ಮೋಕ್ಬವಡಿವುದು. ಛಂದವಮ್ಮ ॥೨॥ 


ಆದಿಯಾಧಾರವಿಲ್ಲದ ಮುನ್ನ ಭಸಿತವು ತಾನೆಯಾಗಿ 
ನಾದಬಿಂದುಗಳೊಂದುಗೂಡಿ ಚಿತೃಣಮವು ತಾನೆಯಾಗಿ 

ಭೇದಿಸಿ ಗುರು ತಂದು ತೋರಿದನಿದನೇನನೆಂಬೆ - 

ವೇದ ಶಾಸ್ತ್ರವು ಶ್ರುತಿಗತೀತ ಭಸಿತವಿದನೇನೆಂಬೆ lall 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೮೬ 


ಸ್ಥಾನ ಧಾರಣ ಉದ್ಧೂಳನ ಭಸಿತವು ಛಂದವಮ್ಮ 
ಏನೆಂದು ಹೇಳುವೆ ಸರ್ಪಸಿದ್ಧಿಗೆ ಸ್ಥಾಣು ಭಸಿತವಮ್ಮ 
ಮನವೊಲಿದಗಸ್ವ್ಯ ದಧೀಚರು ಧರಿಸಿದ ಭಸಿತವಮ್ಮ 
ಬಿನುಗು ಕಾಲನ ಗೆದ್ದು ಮೂರುಕೋಟಿ ಆಯುಷ್ಯವ ಪಡೆದರಮ್ಮ ॥ ೪ ॥ 


ಪುರುಷನನೊಲಿಸುವ ಅಂಗಕ್ಕೆ ಅರಿಸಿನ ಛಂದವಮ್ಮ 

ಪರಶಿವನೊಲುಮೆಗೆ ಭಸಿತ ಲೇಪನದಂಗ ಛಂದವಮ್ಮ ' 

ಹರುಷದಿ ತ್ರಿಕಾಲ ಭಸಿತವ ಧರಿಸಲು ಛಂದವಮ್ಮ 

ಗುರುಬಸವೇಶನೊಳೊಡವೆರವರೆ ನೀನು ಛಂದವಮ್ಮ ॥ ೫॥ 
Q m) 


TA 
ಅರಿವಿನದೀಪ ಎಚ್ಚರಿಕೆ ಕಂಡ್ಯ ಬಚ್ಚ- 
ಬರಿಯಾನಂದವನು ತೋರುವುದು ಕಂಡ್ಯ Il ಪಲ್ಲ Il 


ಹುಬ್ಬಿಲಿ ನಟ್ಟನಡುವೆ ಕಂಡ್ಯ [ಮೂಗಿ 
ನಿ] ಬೃಟ್ಟಿ ಏರಾಟಿ ನಿಲ್ಲಲಿ ಕಂಡ್ಯ 

ಶಬ್ದ ಜನದ ತೆರೆ ಜೋಕೆ ಕಂಡ್ಯ ಮೋಹ- 

ದುಬ್ಬಿನ ಮೊಬ್ಬು ಹೋ!ಗ]ಬಿಡದು ಕಂಡ್ಯ lol 
ಕಣ್ಣಗಲದ ಬಾಗಿಬಲ್ಲಿ ಕಂಡ್ಯ ಮೂರು 

ಬಣ್ಣದ ಹೃದಯಾಬ್ದ ಹಣಿತೆ ಕಂಡ್ಯ 

ಎಣ್ಣೆ ಬತ್ತಿಯ ಹಂಗ್ಯಿಲ್ಲ ಕಂಡ್ಯ 

ಸಣ್ಣನಾಗುರಿ[ವು7ದು ಸಹಜ ಕಂಡ್ಯ ॥ ೨॥ 
ಇರುಳು ಹಗಲು ನಂದದಿಹುದು ಕಂಡ್ಯ ಇಹ . 

ಪರಲೋಕ ಸುಖವ ಕಾಣಿಪುದು ಕಂಡ್ಯ 

ನಿರುತಚಲಾಕ್ಷೀಲಿ ನೋಡು ಕಂಡ್ಯ ಶ್ರೀ 


ಗುರುಬಸವೇಶ್ವರ ತಾನೆ ಕಂಡ್ಯ Lal 
ಡ 6೮8 | 
೯೪ 
ನಿನ್ನ ಮಹಿಮೆ ಪ್ರತಾಪ ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


- 


ಭಕ್ತರನು ನೋಡುವ ಕಾಂಕ್ಷೆಯಿಂದ ಯುಕ್ತಿಯಿಂದಲಿ ಬಂದ 
ಮುಕ್ತಿಕೊಡುವ ಬಹು ಚ 


ಕ್ಬಿತಿಯೊಳು ನಿನ್ನಂಥ ಯತಿ ಭೂಪರಾರಿಲ್ಲ ; 
ಮತಿಪಂತ ನಾರಿಯರು WSA gendo lol 


ದಕ್ಬಿಣೋತ್ತರದೇಶದೊಳಗೆ ಲೋಕ 

ರಕ್ಷಣೆಗೆ ಮೋಕ್ಷಕೊಡುವ ನಂಬಿದವರಿಗೆ 

ಅಕ್ಷೆಯ ಮಹಾಪ್ರಭು ಸಾಕ್ಷಾತ ಮುರಿಗೇಂದ್ರ 

ಸೂಕ್ಷ್ಮಾಂಗಿಯರು ತಾವು ಈಕ್ಟಿಸಿದರು ಬೇಗ ॥ ೨ 


ಧರೆಯೊಳು ಚಿನ್ಮೂಲವಾಸ ಗಿರಿಯೊಳಿರುವ ಮುರಿಗೇಶ 

ಕರುಣಿಸು ಗುರುಮಹಲಿಂಗೇಶ ಬಿಡದೆ ಭ 

ಕ್ಷರಿಗೆಲ್ಲ ಮೋಕ್ಷಕೊಡುವ ಪಾದ 

ಬಡಮತಿಯಿಂದಲಿ ನುಡಿದ ಗುರುಪಾದೇಶ lal 
D Q 


ಕ್‌ 
ದಾಗಃ ಕಾಂಬೋದಿ 
ಮಾಸಾಳು ಬಂದ ಕಣೆ ನೋಡೆಲೆ ತಂಗಿ 
, ಮಾಸಾಳು ಬಂದ ಕಣೆ ಮನ- 
ದಾಸೆ ರೋಷವನಳಿದವಿರಳಾತ್ಮಕನಾದ Il ಪಲ್ಲ Il 


ಅಟಿಮಟಿ ವ್ಯಾಪಾರ ಕುಟಿಲ ವಂಚನೆಯಿಂದ 

ನಿಪಿಲಾಕ್ಟ ಮೃಡನ ವೇಷವದ್ಧರಿಸಿ 

ಘಟನ ರಕ್ಷಿಪ ಜನರೆದೆಯ ಮೆಟ್ಟುತ 

ಪಟುಭಟ ವೀರಮಾಹೇಶ್ವರರುಗಳೆನಿಸುವ lol 


ಪರಧನ ಪರಸತಿ ಪರಹಿಂಸೆಗಳ ಮಾಡಿ 

ಗುರುಲಿಂಗ ಜಂಗಮವೆನಿಸಿಕೊಂಡು 

ಬೆರತುಕೊಂಡಿಹ ನರಗುರಿಗಳ ಮೂಗನು 

ಕೊರದು ಹಿಂಗಡಿಸಿ ಕನ್ನಡಿಯ ತೋರುತ ॥೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


se 


ದಶವಾಯು ದಶವಿಂದ್ರಿಯಂಗಳಿಂದಲಿ ಮನ 
ಹಸಗೆಟ್ಟು ವಿಷಯದಿಚ್ಛೆಗೆ ಹರಿದು 

ಒಸರುವ ಮೂತ್ರನಾಳದಿ ಬಿದ್ದು ಹೊರಳುವ 

ಪಶುಜೇವಿಗಳು ಚರಲಿಂಗವಲ್ಲವೆನುತ lal 


ಲಿಂಗಾಂಗಸಮರಸದಿಂಗಿತವರಿಯದೆ 

ಭಂಗಿತರುಗಳು' ಜಂಗಮವೆನಿಸಿ 

ಅಂಗಜನರಳಂಬಿಗೆ ಸಿಲ್ಕಿ ನರಳುವ 

ಜಂಗುಳಿ ಮನುಜರ ಹಿಂಗದೆ ಜರಿವುತ ॥೪॥ 


ಅಷ್ಟಾವರಣ ಪಂಚಾಚಾರವರಿಯದೆ 

ಭ್ರಷ್ಟರು ಲಿಂಗ ಜಂಗಮವೇಷವ 

ತೊಟ್ಟರೆಯವನು ಜಂಗಮನಲ್ಲ ಪೂಜ್ಯಕ್ಕೆ 

ನೆಟ್ಟನೆ ಹೊರಗೆಂದು ಧಟ್ಟಸಿ ನುಡಿವುತ lel 


ಚರ ಸ್ವಯ ಪರವೀ ತ್ರಿವಿಧ ಲಕ್ಷಣಂಗಳ 
ನೆರೆ ತಿಳಿಯದೆ ವೃಥಾ ಬರುದೆ ಪರಾ- 

Fo ಶಿವಲಾಂಛನವೆನಿಸಿಕೊಳುತಲಿರ್ಪ 

ದುರುಳಾತ್ಮರುಗಳ ತಾನೀಗ ಛೇದಿಸುತ | ॥ ೬॥ 


ಆನೆ ಚೋಹವ ತೊಟ್ಟು ನಾಯಾಗಿ ಬಗಳುವ 
ಹೀನ ಮಾನವರ ಧಿಕ್ಕರಿಸುತಲಿ 

ಭಾನುಕೋಟಿ ದಿವ್ಯತೇಜ ಪಕಾಶನ- 

ನೂನ ಗುರುಶಾಂತಲಿಂಗದೊಲುಮೆಯಾದ 


ಮಾಸಾಳು ಬಂದ ಕಡೆ.. ಮ lel 
Q D 
೯೩೬ | 
ಬೀಜವೊಂದನು ಮೀರಿ ಬೆಳೆದವು ಮೂರ್ಮೊಳಕೆಗಳು 
ಬೀಜಕೆ ನೆಲವಿಲ್ಲ ಬಿತ್ತಿದಾತನೆ ಬಲ್ಲ ॥ ಪಲ್ಲ ॥ 


ಮುನ್ನಾದ ಮೊಳಕೆಯೊಳು ಮೂಡಿತಲೆ ನಾಲ್ಕೊಂದು 
ಪನ್ನಗನ ಸುತ್ತದಕೆ ಪೂಪೊಂದು ಕಾಯೊಂದು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಇನ್ನಂದು ಮೊಳಕೆಯೊಳು ಎಲೆಯೊಂದು ಹಣ್ಣೊಂದು 
ಇನ್ನೊಂದು ಮೊಳಕೆ ಎಲೆ ನಾಲ್ಕು ಹೂವೊಂದು ॥೧॥ 


ಕಡೆಯ ಮೊಳೆ ನಾಲ್ದೆರದ ಬೆಳೆಗಳನಿಟ್ಟುಕೊಂಡಿಹುದು 

ನಡುವಣ ಮೊಳೆಯವನೆಲ್ಲ ಕಾದುಕೊಂಂಡಿರುವುದು 

ಅದರತ್ತಲಾದಿಯ ಮೊಳಕೆಯವನೆಲ್ಲ ನುಂಗುವುದು 

ಒಡಲೊಳಗದ ತಾನಿಟ್ಟು ಬೀಜವೊಂದುಳಿಯುವುದು ls Il 


ಬೀಜ ಕೊಳೆಯುವುದಲ್ಲ ಬೆಳೆಯುಂಬುದು ನಿತ್ಯವಲ್ಲ 

ಬೀಜವ ಬಳಸಿಹ ಸಿಪ್ಪೆಯು ಬೆಳಸಿಹುದು ಸುಳ್ಳ 

ಬೀಜದ ಸಿಪ್ಪೆಯ ಸಂದಿನ ಬಹಳ ಮರ್ಮವನೆಲ್ಲ 

ಬೀಜವಾಗಿ ಬೇರಿರುತಿಹ ಗುರುಸಿದ್ಧನೆ ಬಲ್ಲ lal 


೯೭ 
[ನವಲಿಂಗಸ್ತೋತ್ರರೂಪ ಮಂಗಳವು] 
ಮಂಗಳ ಜಯ ಜಯ ಮಂಗಳ ಶಿವ 
ಮಂಗಳ ಶ್ರೀಮಹಾಲಿಂಗನಿಗೆ 
ಮಂಗಳ ಜಯ ಜಯ ಮಂಗಳ ॥ ಪಲ್ಲ ॥ 


ಆಧಾರಮಂಟಪದೊಳು ಪೀತವರ್ಣದ 

ಚೌದಳ ನಡುವೆ ನಕಾರ ಬೀಜ 

ಮೇದಿನಿಯಂಗ ಭಕ್ತನು ಕ್ರಿಯಾಶಕ್ತಿಯು 

ಸಾಧಿಸಿ ಗಂಧ ಫ್ರಾಣಾಚಾರಲಿಂಗಕ್ಕೆ 

ಮಂಗಳ ಜಯ.... lol 


ಎರಡನೇ ಮಂಟಪಕಾರು ಎಸಳುಗಳು ಶ್ವೇತ 

ವರಣ ಮಧ್ಯದೊಳು ಮಕಾರ ಬೀಜ 

ಹರುಷೋದಕಾಂಗ ಮಹೇಶ ಜ್ಞಾನಶಕ್ತಿ 

ಗುರುಲಿಂಗ ಜಿಹ್ವೆ ಮುಖದಿ ರಸಗೊಳುತಲಿ o 


ತ್ರಿತಯಚಕ್ರಕೆ ದಶದಳ ಹರಿತವರ್ಣ 
ಮಿತಿಯಲ್ಲಿ ಇರುವ ಶಿಕಾರ ಬೀಜ 


೮೯ 
ಸ್ವರವಚನ ಸಂಪುಟ -0 


CC-0. Jangamwadi Math Collection, Varanasi. An eGangotri Initiative 


ಮತವಗ್ನಿಯಂಗ ಪ್ರಸಾದಿ ಇಚ್ಛಾಶಕ್ತಿ 
ಅತಿಶಯ ರೂಪು ನೇತ್ರದಿ ಶಿವಲಿಂಗಕ್ಕೆ lal 


ಅನಹತದೊಳು ದ್ವಾದಶದಳ ಮಾಂಜಿಷ್ಠ 

ವನುಗೊಳಿಸಿರುವ ವಾಕಾರ ಬೀಜ 

ಅನಿಲಾಂಗ ಪ್ರಾಣಲಿಂಗಾದಿ ಶಕ್ತಿಯು ಇಹ 

ತನು ಸ್ಪರ್ಶೆ ತ್ವಕ್ಕು ಜಂಗಮಲಿಂಗದೇವಗೆ ॥ ೪॥ 


ಷೋಡಶದಳ ವಿಶುದ್ಧಿಚಿಕ್ರ ಕಪೋತ. 

ಸೂಡಿದ ವರ್ಣ ಯಕಾರ ಬೀಜ 

ಕೂಡಿದಾಕಾಶಾಂಗ ಶರಣನು ಪರಶಕ್ತಿ 

ಪಾಡಿ ಶಬ್ದ ಶ್ರೋತ್ರ ಪ್ರಸಾದಲಿಂಗಕ್ಕೆ i il æ il 


ದ್ವಿದಳ ತ್ರಿಕೂಟದೆಳೆಮಿಂಚೆನವರ್ಣದ 

ಆದಿಪ್ರಣವ ಓಂಕಾರ ಬೀಜ 

ಮೋದದಿ ಆತ್ಮಾಂಗವಾದೈಕ್ಯ ಚಿಚ್ಛಕ್ಕಿ 

ಸಾಧಿಪ ತೃಪ್ತಿ ಹೃದಯ ಮಹಾಲಿಂಗಕ್ಕೆ Nall 


ಯೋಗಜರಂದ್ರ ಸಾಸಿರದಳ ಪ್ರಭೆ ಜ್ಯೋತಿ 
ಯಾಗಿರುವದು ಆಕಾರ ಬೀಜ 


ತ್ಯಾಗಾಂಗ ನಿಷ್ಕಳ ಆನಂದಮಯ ಶಕ್ತಿ 
ಭೋಗಿ ಪರಮಾನಂದ ನಿಷ್ಕಳಲಿಂಗಕ್ಕೆ ॥೭॥ 


ಮೂರು ಎಸಳು ಶಿಖಿ ಮಹ ಜ್ಯೋತಿವರ್ಣದ 

ಪೂರೈಸಿರುವ ಉಕಾರ ಬೀಜ 

ಸೇರಿ ಭೋಗಾಂಗ ನಿಶ್ಯೂನ್ಯನಿಗೆ ವಿಭ್ರಾಂತಿಯು 

ಸಾರ ಉನ್ಮನಿಯವಿರಳ ಶೂನ್ಯಲಿಂಗಕ್ಕೆ lel 


ಪಶ್ಚಿಮಚಕ್ರಕೆ ದಳ ಅಗಣಿತ 

ಮುಚ್ಚಿಕೊಂಡಿಹ ಷಕಾರ ಬೀಜ 

ಬಿಚ್ಚಿ ಯೋಗಾಂಗ ನಿರಂತ ನಿರಾಮಯ 
ಪಶ್ಚಿಮಮುಖ ನಿರಾಳ ನಿರಂಜನಗೆಂದು le 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನವಕೃತಿ ಆತ್ಮ ತನು ಹಸ್ತವು ಭಕ್ತಿಯು 
ನವಪ್ರಸಾದಗಳಧಿದೇವಪೂಜಕರು 

ನವ ಕರಸಂಜ್ಞೆ ಸಾದಾಖ್ಯ ಲಕ್ಷಣ ದಿಕ್ಕು 
ನವಲಿಂಗಸ್ಥಲಕೆಲ್ಲ ಮಹಲಿಂಗದಾಶ್ರಯ ' ॥ ೧೦॥ ` 


ನಾಸಿಕಾಗ್ರದಿ ನಿಂದು ಲೇಸಿಂದೆ ಮನವನು 

ಸೂಸಲೀಯದೆ ಸುಳಿಗಾಳಿಯನು 

ಬಾಸುರ ಬೆಳಗಿನೊಳಂಗಲಿಂಗವನು 

ನ್ಯಾಸವರಿದೇಕರಸದೈಕ್ಯಭಾವದಿ ॥ ೧೧॥ 


ತುಂಬಿ ವೀಣೆ ಘಂಟಿ ಭೇರಿ ಮೇಘ ಪ್ರಣವ- 

ವೆಂಬ ಪರಮ ದಿವ್ಯ ಸಿಂಹಮಹ (2) 

ಬೆಂಬಿಡನುದಿನ ಬಗೆ ಬಗೆ ನಾದದಿ 

ಸಂಭ್ರಮದೊಳು ಅಹಂಬ್ರಹ್ಮಾನ್ಮಿ ಮಂತ್ರದಿ I ೧೨॥ 


ಹರುಷದಿ ದ್ವಿಶತಷೋಡಶದಳವನು 

ಗುರುಕರುಣದಿ ತಿಳಿದಿಹ ಭಕ್ತ 

ಪರಮಾನಂದದಿ ಸರ್ಪಾಂಗಲಿಂಗವೆಂ 

ದರಿದು ಪೂರ್ಣ ಸುಖಮಯವಾದ ಮಹಿಮಗೆ ॥ ೧೩॥ 


ಗುರುಕರದೊಳು ಬ್ರಹ್ಮಾಂಡ ಭೂತಳಿಗೆಯೊ 

ಭೈರಭಕ್ತನೆಂಬ ಕರ್ಪುರವನಿಟ್ಟು 

ಅರುಹಿನ ಮೂಲಾಗ್ನಿಯನು ಹಚ್ಚಿ ನೋಡಲು 

ಕುರುಹಿಲ್ಲ ಅರುಹಿಲ್ಲ ನಿರವಯಲಾದೀತು ॥ ೧೪॥ 


ಮಂಗಳಾರತಿಪದದಿಂಗಿತವರಿದರೆ 
ಅಂಗಲಿಂಗ ಸಮರಸ ಭಾವವು 
ಹಿಂಗದೆ ಗುರುಸಿದ್ಧನಂಥ್ರುಯೊಳ್ಳೆ ಕೃಪು 


ಸಂಗಿಸಿ ನಿಜಬೆಳಗಂಗವಾಗಿಹುದು ॥ ೧೫ ॥ 
D ಡಿ 
೯೮ 
ಶಿವಯ ರಮಣನ] ಶೀಘ್ರದೊಳು ಭಜಿಸಿ ನೀನು 
ತವನಿಧಿಯನು ಪಡೆ ಮರುಳು ಮಾನವನೆ ॥ ಪಲ್ಪ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಳ೨ 


ಹುಸಿಯ ಸಂಸಾರವ ದಿಟವೆಂದು ನಿನ್ನೊಳು 

ವೊಸೆದು ತಿಳಿದುಮದರೊಳು ಮೋದಿಸಿರಲು 

ರಸಿಕರದವು ನೋಡಿ ಹಸನವಾಡುವರೆಂಬ 

ಕುಸಲನುಡಿಯ ನೀನು ಮರೆವರೆ ಮೂಢ Lel 


ಪರಮ ಶ್ರೀ ಗುರುವರನೊರೆದ ಬ್ರಹ್ಮವನು ನೀ 

ನುರುತರ ಹೃದಯಪೀಠದೊಳು ಪೂಜಿಸದೆ 

ಮರೆದು ಮಹಾನಂದಸುಐದಸಾರಾಮೃತವನು 

ತೊರೆದು. ಕ್ಷಾರೋದಕವನು ಬಯಸುವರೆ ॥ ೨॥ 


ಇಂದುಧರ ಪಾದವಾರಿಜಂಗಳನೊಂದಿ 

ಚಂದ [ದಿಂದಿರ]ದೆ ಬಹು ಭವದುಜುಗಳನು 

ಚಂದದಿಂ ಗುರುಸಿದ್ಧಲಿಂಗದೇವೇಶನಾ- 

ನಂದಾಂಬುಧಿಯೊಳು ನಿನ್ನ ಜಸವನಾಡು lal 
D m 


೯೯ 3 
ಎತ್ತಿರೆ ಆರತಿಯ ಪರಶಿವಶಕ್ತಿಯರುಗಳೆಲ್ಲ ವಿ 
ರಕ್ತ ಪರಮ ಗುರುಸಿದ್ಧಲಿಂಗೇಶಗೆ 
ಮುತ್ತಿನ ನೆಲೆನೆಲೆಯಾರತಿಯ | ಪಲ್ಲ I 


ನವಕಮಲಾಗ್ರದೊಳು ತೋಬವ ನವಕರ್ನಿಕೆಯಲ್ಲಿ 
ನವಮನುಪೀಠದ ನವಲಿಂಗರೂಪದಿ "` 
ಮವಿರತ ಬೆಳಗುವ ಪ್ರವಿಮಳಜ್ಯೋತಿಗೆ Lol 


ಹೃನ್ಮಧ್ಯದೊಳೆರ್ಪ ಕಮಲ ಲಸನ್ಮಂಟಪದೊಳಗೆ 
ಸನ್ಮಣಿಪೀಠದಿ ಚಿನ್ಮಯ ಭಾ 
ಸ್ವನ್ಮಣಿರೂಪಿನ ಚಿನ್ಮಯ ಜ್ಯೋತಿಗೆ ಹೋ (17 


ಶೃಂಗಾಟಾಗ್ರದೊಳು ಮೀಖಗುವ ಶೃಂಗದುಪರಿಯಲಿ 

ರಂಗಿಪ ಚೆನ್ಮಾರ್ತಾಂಡನ ಪೋಲುವ 

ಮಂಗಲ ಗುರುಪರನಂಖ್ರು ಕಮಲಗಳಿಗೆತ್ತಿರೆ ಆರತಿಯ 

ಹತ ವಶಕೆಯರುಗಳಿಲ್ಲ Wal 
D m) 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೦೦ 
ನಂದಿ[ಯ3ನೇರಿದ ನಲ್ಲ ನೆರೆ ನೋಡಮ್ಮಯ್ಯ 
ಹೊಂದಿದ ಭಕ್ತರಾನಂದದಿ ಸಲಹುವ 
ಕಂದುಗೊರಳ ಕರದಿಷ್ಟಲಿಂಗೇಶ 
ನಂದಿ:ಯ)ನೇರಿದ ನಲ್ಲ ನೆರೆ ನೋಡಮ್ಮಯ್ಯ ॥ ಪಲ್ಲ ॥ 


ಎಡದ ಶರೀರವ ಮಡದಿಗೆ ಕೊಟ್ಟ 
- ಕಡುಮೋಹವ ನೋಡಮ್ಮಯ್ಯ 
ಕಡಲವೆಣ್ಣನು ತನ್ನ ಜೆಡೆಯೊಳಗಿಟ್ಟ 
ಸಡ!ಗ]ರವನು ನೋಡಮ್ಮಯ್ಯ 
ಜಡಜಭವನ ತಲೆ ಕರದೊಳು ಪಿಡಿದಿಹ 
ಉಡುಪತಿಧರನೊ ಉರಗಭೂಷಣನೊ lol 


ಕಾಮನ ಜೈಸಿದ ಭಸ್ಮಮದೊಪ್ಪುವ 

ಕೋಮಲಾಂಗ ನೋಡಮ್ಮಯ್ಯ 

ಸಾಮಜದೈತ್ಯನ ಚರ್ಮವ ಹೊದ್ದಿಹ 

ವ್ಯೋಮಮೂರುತಿ ನೋಡಮ್ಮಯ್ಯ 

ಪ್ರೇಮದಿ ಪುಲಿದೊಗಲುಡುಗೆಯನುಟ್ಟಿಹ 

ವ್ಯೋಮಕೇಶನೊ ವೇದಕತೀಶನೊ 1 sl 


ಕರದ ತ್ರಿಶೂಲದಿ ಮೆರವ ಪೆಣದ ಬಾ 

ಳುವರಣಿಯನು ನೋಡಮ್ಮಯ್ಯ 

ಉರದೊಳು ಅಸುರರ ಶಿರಗಳಮಾಲೆಯು 

ಮೆರವ ಧನ್ವಿಯ ನೋಡಮ್ಮಯ್ಯ 

ಹರಿಲೋಚನವನು ಹರುಷದಿ ಧರಿಸಿದ 

ಗುರುಸಿದ್ಧೇಶನೊ ಪರಮಪುರುಷನೊ lal 


೧೦೧ 


ದೇವರದೇವ 
ನಿತ್ಯ ನಿರ್ಮಲ ಪರಂಚ್ಯೊತಿಸ್ಟರೂಪನೆ 
ಸತ್ಯ ಜ್ಞಾನಾನಂದ ಪರಿಪೂರ್ಣಭಾವನೆ ದೇವರದೇವ Il 


ಸ ೯೩ 
ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


TY 


ವರುಷ ಶಿಷ್ಯಗೆ ಪೂರ್ಣವರುಸವಿತ್ತನೆ ದೇವರದೇವ 

ವರುಷ ಪುರವ ನೇತ್ರವರುಷದಿಂದಳಿದನೆ ದೇವರದೇವ 

ವರುಷ ರೂಪಿತ ಸಪ್ತವರುಷವ ಪುಗದನೆ ದೇವರದೇವ 

ವರುಷಕೇತನಗೆ ವರುಷದಾನಕೊಲಿದನೆ ದೇವರದೇವ Ns 


ತಾರೆಯಾರರೊಳು ತಾರೆಯನು ಪರ್ಧಿಸಿದನೆ ದೇವರದೇವ 

ತಾರೆಯ ಸುತನ ತಾರೆಗೆ ಯೋಗ್ಯಗೈದನೆ ದೇವರದೇವ 

ತಾರೆಯೊಳಗೆ ಸಾಂಗ ತಾರೆಯ ಮಿಡಿದನೆ ದೇವರದೇವ 

ತಾರೆಯ ಕುಲದ ತಾರೆಯನೆ ಕಳೆದನೆ ದೇವರದೇವ Nol 


ಯೋಗತತ್ಸರರ ಯೋಗವನು ಕೆಡಿಸುವನೆ ದೇವರದೇವ 

ಯೋಗ ವಿಮುಖರಿಗೆ ಯೋಗ ಮಾಳ್ಬನೆ ದೇವರದೇವ 
ಯೋಗಾಯೋಗದ್ವಯದೊಳು ಯೋಗಮುಳ್ಳನೆ ದೇವರದೇವ 
ಯೋಗಾಂಗ ಯೋಗಾಭಿಧಾನ ಸಮೇತನೆ ದೇವರದೇವ Nall 


ರಾಶಿಶೂನ್ಯನೆ ರಾಶಿಜನ್ಮದಿ ಪೂಜ್ಯನೆ ದೇವರದೇವ 

ರಾಶಿ ಕೃತಾಂಗನೆ ರಾಕಾಸ್ಯಭಂಗನೆ ದೇವರದೇವ 

ರಾಶಿವಾಹ[ನ]ನೆ ರಾಜೇವನ ಜನಕನೆ ದೇವರದೇವ 
ರಾಶಿಪಾಳಿತೆಯೊಳು ರಾಶಿಯಾಗಿರುವನೆ ದೇವರದೇವ lel 


ಕರಣ[ತ1ತಿಯ ನಿತ್ಯವಗಲದುಜ್ಜಲಿಪನೆ ದೇವರದೇವ 
ಕರಣವ ಸರ್ವಾಯವದಿ ತೋರ್ಪ ದೇವರದೇವ 
ಕರಣಗಳಾದ ಸುರರನೆಲ್ಲ ನೆರೆ ಕಾಯ್ದನೆ ದೇವರದೇವ 


ಕರಣರಹಿತ ಗುರುಸಿದ್ಧೇಶಮೂರ್ತನೆ ದೇವರದೇವ EL 
೧೦೨ 

ಅಖಂಡ ಬ್ರಹ್ಮಾನಂದದ ಬೆಳಗಿನೊಳು ಬೆರೆದ 

ಬೆಡಗ ಕಂಡೆ ಕಣ್ಣಿಟ್ಟಿ ಕಾಣಮ್ಮ ॥ ಪಲ್ಪ 


ಹುಬ್ಬಳ್ಳಿಸ್ಥಳದ ಸಂಗಮದ ಪ್ರಣವವೃಕ್ಷದ 

ಹಬ್ಬಿದ ಲತೆಯ ವಿರಹದಮೊಬ್ಬ 

ನೆಬ್ಬಿಸಿ ಹೊಳೆವ ರವಿಚಂದ್ರ ಶಿಖಿಮಂಡಲದ 

ಲಿಬ್ಬರ ಮನಸೊಂದಾಗಿರುವ ಸಂಭ್ರಮದ ಸೊಗಸ Lol 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹೊಳೆಯ ಹೊದ್ದಿದ ನಂದನದ ಕಮಲ ಕುಮುದದ 

ಕೊಳದ ವಸವಂತಕಾಲದ 

ಬೆಳದಿಂಗಳ ಗರ್ಭದ ಹೊಳೆವ ತಾರಕ 

ಕಳೆಯ ಬೆಳಗಿನೊಳ್‌ ಬೆರೆದು ಬೆಚ್ಚಾದ ॥೨॥ 


ಶೋಳ ತೆಕ್ಕೆಗಳ ಶಳಿರಿನ ನೀಲಬಿಂದುವಿನ 
ಸಾಲದೀವಿಗೆಯ ಬೆಳಕಿನ 
ಜಾಳೇಂದ್ರ ಮಂಟಪದ ಸೆಳೆಮಂಚದಲಿರ್ವರು 


ಓಲಾಡಿ ಬಾಳುವ ರೀತಿಯ ಚೀಲಾಳಸ್ಟಾಮಿಯೆ ಬಲ್ಲ ॥೨॥ 
೧೦೩ 
ರಾಗ : ಭೈರವಿ 

ಕಂಡು ಬದುಕಿದೆ ನಾನು ಕಾರುಣ್ಯಮೂರ್ತಿಯನು 

ಪಿಂಡ ಬ್ರಹಾಂಡ ಪರಿಪೂರ್ಣ ಶ್ರೀಗುರುವ ॥ ಪಲ್ಲ Il 


ನೀಲಕಂಧರದಲ್ಲಿ ನಿರಾಳಪುರದಲ್ಲಿ 

ಬಾಲಾರ್ಕ ಶಿರೋರತ್ನ ಶಶಿನಭತಾರೆಗಳ 

ಸಾಲು ಮುತ್ತಿನ ಮಣಿಯ ಮೇಲಣ ಸರಸಿಜದ 
ಜಾಳೇಂದ್ರ ಮಂಟಪದ ಒಡ್ಡೋಲಗದಲ್ಲಿ ಗುರುವ lol 


ನೀರಪಟ್ಟಣದಲ್ಲಿ ನೀರಜದೆಸಳಿನಲ್ಲಿ 

ಮೂರುನದಿಗಳು ಕೂಡಿದ ಮೂಲಸ್ಥಾನದಲ್ಲಿ 

ತಾರೇಶ ದಿನನಾಥರ ತೇಜತತ್ತ್ವದಿ ಕೃಷ್ಣ 

ದ್ವಾರಕೆಯಲ್ಲಿ ಶ್ರೀರಾಮರ ಸಭೆಯಲ್ಲಿ ಸದ್ಗುರುವ LEL 


ನೀತಿ ನಿಧಾನದಲ್ಲಿ ಭೂತತ್ವ ಪೀಠದಲ್ಲಿ 

ಸೀತೋಷ್ಣದ ಸೀಮೆ[ಯಲಲ್ಲಿ ನೇತ್ರಸೂತ್ರದಲ್ಲಿ 

ಮಾತಮೀರಿದ ಮನೋತೀತ ನಿರಂಜನ ಪರಂ 

ಜ್ಯೋತಿ ಚೇಲಾಳೇಶನ ಪಾದದ ಚಿದ್ಭನವ lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ca 


೧೦೪ 


ರಾಗ : ಆಹರಿ 
ಕಂಡೆ ಕಂಡೆನಮ್ಮ ಸತಿಯೆ ಕಾರಣಿಕವಾದ ಕನಸ 
ಮಂಡೆ ತುಂಬಿದ ಬಂಧುಬಳಗದ ಮನಕೆ ಲೇಸೊ ಕಷ್ಟವೊ 


ಪಲ್ಲ Il 


ಊರ ನಟ್ಟನಡುವೆ ಒಬ್ಬ ಊರ್ದ್ವಮುಖದ ಪುರುಷನ ಕಂಡೆ 

ಕೇರಿಕೇರಿ ಮನೆಯ ಕೆಲದಿ ಕೆಳದಿಯೊಬ್ಬಳ ಕಂಡೆನು 

ಮೂರುಬಟ್ಟಿ ಮಧ್ಯದಲ್ಲಿ ಮೂಲಸ್ಥಾನದಿ ಸ್ಟಾಮಿಯ ಕಂಡೆ 
ನಾರಿಪುರುಷರಾಟಪಾಟ ಕನಸೊ [ನ]ನಸೊ ಕಾಮಿನಿ lol 


ಗಿರಿಯ ಶಿರವನೇರಿ ಕಂಡೆ ಗೀತವಾದ್ಯದ ತೂರ್ಯತ್ರಯವ 
ಮರದ ಕೊನೆಯ ಮೇಲೆ ಕಂಡೆ ಮಾತನಾಡುವ ಗಿಳಿಯನು ` 

ತರಣಿ ಶಶಿಗಳೆರಡರ ತಾವರೆಯನೊಂದ ಕಂಡೆ... 

ಪರವಶದಲೆ ಕಣ್ಣದೆರೆದು ಫಲವ ಹೇಳೆ ಮಾನಿನಿ ॥ ೨॥ 


ಕೊಳನತೀರದಲ್ಲಿ ಕಂಡೆ ಕೋಮಲವಾದ ತೆಂಗಿನ ಮರವ 

ಒಳಗೆ ಹೊರಗೆ ತುಂಬಿ ಸೂಸಿ ಹೊಳೆವ ಜ್ಯೋತಿಯ ಕಂಡೆನು 

ಎಳೆಯ ಚಂದ್ರಧರನ ಕಂಡೆ ಏಕೋದೇವನ ಪಾದವ ಕಂಡೆ 

ಚೆಲುವ ಚೇಲಾಳಸ್ವಾಮಿಯ ಕಂಡೆ ಚಂದವೇನೆ ಸಖಿಯಳೆ Wal 


೧೦೫ 


ರಾಗ : ಕಾಂಬೋದಿ 
ಕಾಣದೆ ಬರಿದೆ ಕಾಲವ ಕಳಿದೆ 
ಮಾನಾವಮಾನವ ಮಾನವ ಬರಿದೆ I ಪಲ್ಲ I 
- (y) 
ಸಂಗಮ ಸಾಲೆಯ ಸಂಗದ ನೆಲೆಯ 
ಕಂಗಳ ಕಲೆಯ ಹಿಂಗದ ಲೀಲೆಯ | lol 


ನೋಟದ ನಿಜವ ಬೇಟದ ಬೀಜವ 
ಕೂಟದ ತೇಜವ ಮಾಟದ ಸಹಜವ | i Ia 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ತನ್ಮನ ಜನ್ಮವ ತಾರಕಬ್ರಹ್ಮವ 
ಚೆನ್ಮಯಕೋಶನ ಚೇಲಾಳೇಶನೆ 


೧೦೬ 


ರಾಗ : ಕಾಫಿ 
ಗುರುಸೇವೆ ಮಾಡುತಿರ್ದನು ಯೋಗಿ ಸದ್ಗುರು ತಾನಾಗಿ 
ಗುರುಸೇವೆ ಮಾಡುತಿರ್ದನು ಯೋಗಿ ದುರ್ಗುಣವ ನೀಗಿ 
ಪರತರಾನಂದ ಸುಖಮಯನಾಗಿ ಸದ್ಗುರು ತಾನಾಗಿ 


ಅಷ್ಟಾವಧಾನಿಯಾಗಿ ಇಷ್ಟಸಂಧಾನದ ಭೋಗಿ 
ಸೃಷ್ಟಿಸ್ಥಿತಿಲಯದ ಬಾಧೆಯನೀಗಿ ಸದ್ಗುರು ತಾನಾಗಿ 


ನಾಹಂಭಾವವ ನೀಗಿ ಕೋಹಂಭಾವ ಬಯಲಾಗಿ 
ಸೋಹಂಭಾವವೆ ಸಮರಸವಾಗಿ ಸದ್ಗುರು ತಾನಾಗಿ 


ಅಲ್ಲಿ ಅಂತರ್ಗತವಾಗಿ ಸೊಲ್ಜಿಸುಯೆಂಬ ಯೋಗಿ 
ಚೇಲಾಳಸ್ಟಾಮಿಯ ಚೆದ್ರೂಪಾಗಿ ಸದ್ಗುರು ತಾನಾಗಿ 


೧೦೭ 
ಜಯಮಂಗಳಂ ಜಯಮಂಗಳಂ ಸದಾ ಶುಭಮಂಗಳಂ 
ನಯನಕ್ಷೀತ್ರದ ನಿರಂಜನಪ್ರಭುವಿಗೆ 


ಹೊದ್ದ ದಿವ್ಯಭೂಷಣ ಪುಷ್ಪ ಪರಿಮಳದ 
ವಸ್ತುಗಳ ಶೃಂಗರಿಸಿ ಒಲಿದಾಡುವ 
ಮಸ್ತಮದ್ದಾನೆ ಗರತಿ ಮಧುರಮಾತಿನ ಜಾತಿ 
ಹಸ್ತಿನಿಸಖಿಯರಾರತಿಯನೆತ್ತಿರೆ a 


ಮುತ್ತಿನೊಂಪಿಯು ರತ್ನದೋಲೆ ಕಂಠಾಭರಣ ' 
ಕೆತ್ತನೆಗೆ೮]ಸದ ' ಕೀಲಣದುಡಿ[ಗೆ1ಯ 
ವೃತ್ತಕುಚ ತಿಳಿಗೆಂಪುರೂಪ ಮೃದುವಾಣಿ 
ಚಿತ್ತಿನಿಸಖಿಯರಾರತಿಯನೆತ್ತಿರೆ 


ಸ್ವರವಚನ ಸಂಪುಟ - ೧ 


8 


lal 


॥ ಪಲ್ಲ! 
Lol 
॥ ೨॥ 


lan 


॥ ಪಲ್ಲ ॥ 


‘Wall 


I 9 


CC-0. Jangamwadi Math Collection, Varanasi. An eGangotri Initiative 


೯೩೭. 


೯೮ 


ಕಂಕಣದ ಕಿರಣ ಕಿರಿನಗೆದೀಪ್ತಿ ತನುಕಾಂತಿ 
ರೋಂಕರಿಪ [ಪರಮೆ] ಪರಿಮಳಾಭರಣದ 
ಕಿಂಕಿಚಿಯನ್ನು ಮೀರಿದ ಶಬ್ದ ಸವಿನುಡಿ 
ಶಂಖಿನಿಸಖಿಯರಾರತಿಯನ್‌ತ್ತಿರೆ 


ಮಧುಮುಖ ಮುಗುಳುನಗೆ ಸದ್ದುಮಾಡದ ಸರಸ 
ತಿದ್ದಿದತಿಲಕ ತೀವ್ರದ ರತಿಸುಖ 

ಶುದ್ಧ ನವರತ್ನಭೂಷಣ ಪರಿಮಳದ ಸರಸಿ 
ಪದ್ಮಿನಿಸಖಿಯರಾರತಿಯನ್‌ತ್ತಿರೆ 


ಪರಿಮಳ ಕಂಪು ಪುಷ್ಪದ ಕೆಂಪು ತನುಗಂಪು 
ಕರ ಚರಣ ಮುಖ ಪದ್ಮಗಂಧಿಯರು 
ಪರಿಕರದ ನಾಲ್ಕುಜಾಶಿಯ ನಾರಿಯರು ಜಗ 
ದ್ಗುರು .ಚೀಲಾಳೇಶಗಾರತಿಯನೆತ್ತಿರೆ 


೧೦೮ 


ರಾಗ : ದೇಶಿ 
ನಂಬು ಎರಡಿಲ್ಲದೆ ಗುರುಪಾದವ 
ಜಂಬೂದ್ವೀಪದ ಸುಖವ ಜಾನಿಸದೆ ಮಗನೇ 


ಭಸಿತ ರುದಾಕ್ಷಗಳ ಧರಿಸು ಮಂತ್ರವ ಸ್ಮರಿಸು 
ಬಸವಾದಿ ಪ್ರಮಥರನೆ ಹಾಡಿ ಹರಸು 

ಹಸಿವು ತೃಷಗಳ ಹರಿದು ಹರಪೂಜೆಮಾಡು ಸಮ 
ರಸ ಚಕ್ಷಭಾವವೆ ಸಾಯುಜ್ಯ ಮಗನೇ 
ಮಹಾನುಭಾವಿಗಳ ಸಂಗನನೆ ಮಾ 
ದೇಹಾಭಿಮಾನವಳಿ ದೇಹಿಯೆನಬೇಡ 
ಸ್ನೇಹವಿರಲೀಶ್ವರನ ಶರಣರೊಳು ನಿಜಲಿಂಗ 


ಗುರುಸೇವೆಗಲಸದಿರು ಹರಪೂಚಿಯನು ಮಾಡು 
ಚರಲಿಂಗ ದಾಸೋಹಿಯಾಗಿ ಬಾಳು 


lal 


॥ ೪॥ 


॥ ಪಲ್ಲ ॥ 


I oll 


॥ ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ರಾ ದಾರರು ಕೈದು ಎಎ a 


ಪರಮಗುರು ಚೇಲಾಳಸ್ಟಾಮಿ ಶರಣರ 


ಚರಣಸ್ಮರಣೆಯನೆ ಮಾಡು ಸಹಜಾನಂದ ಮಗನೇ 


೧೦೯ 
ನಾಟಕ ಬೇರೆ ಕಾಣೊ ಸದ್ಗುರುವಿನ 
ನಾಟಕ ಬೇರೆ ಕಾಣೊ ಶ್ರೀ ಗುರುವಿನ 
ನಾಟಕ. ಬೇರೆ ನಿಸ ಬಾರೆ ಕರಪೀಠ 


ದಿಷ್ಠಬ್ರಹ್ಮದಿ ನೋಟ ನೆಲೆಗೊಂಡ ಮಹಿಮನ 


ಗಣಕುಲ ಸಂಸ್ಕರಣನ 

ಮಣಿ ಮಕುಟ ಚರಣನ 
ಗುಣನಿಧಿ ಸುಜ್ಜಾನಬೋಧನ 
ಪ್ರಣವಸ್ವರೂಪ ಗುರುವಿನ 


ವೀರಶೈವದ ಸಾರಷಟ್ಟಿಲನ 
ತಾರಕತ್ರಯದ ನೆಲೆಯ 
ತೋರಿ ಬೋಧಿಸುವ ಮಹೇಶನ 


ಹೃನ್ಮಧ್ಯಸ್ಥಿರನ 
ಮನ್ಮಥ ಸಂಹಾರನ 


ಉನ್ಮನಿತತ್ತ ಸ್ತರೂಪನ 
ಚಿನ್ಮಯ ಚೇಲಾಳಸ್ವಾಮಿಯ 


೧೧೦ 
ಶಾಗ:ಶೋಡಿ 


ನಿನ್ನಮನಸಿನಲ್ಲೆ ನೀ ಧ್ಯಾನಿಸಿ 
ಚೆನ್ನಾಗಿ ತಿಳಿದುನೋಡೊ 
ನೆನ್ನೆ ಸಾಯಂಕಾಲ ಸೌಜ್ಞೆಯದ 


ಹೊತ್ತಿಲಿ ಕಂಡ ಶ್ರೀ ಗುರುಮೂರ್ತಿ 


ಸ್ವರವಚನ ಸಂಪುಟ - ೧ 


lal 


ಪಲ್ಲ 


l o ll 


i ೨॥ 


lal 


॥ ಪಲ್ಲ ॥ 


CC-0. Jangamwadi Math Collection, Varanasi. An eGangotri Initiative 


೯೯ 


ತರಣೇಂದುಶಿಖಿ ರನ್ನದ ದೀಪ್ತಿಗಳೆಲ್ಲ 


ಮರೆಯಾದರಡಗುವಂತೆ ಹೊರಗಣ ರೂಪೆಲ್ಲ 


ಕರದಿಷ್ಟ ಬ್ರಹ್ಮದೊಳು 
ಬೆರಸಿದ ಭಾವದ ಬೆಡಗಿನ ಸೌಜ್ಞೆಯ 


ಜಾಲಸೂತ್ರಗಳಂದದಿ ಒಳಹೊರಗೆಲ್ಲ 
ಕೀಲಿಸಿ ಬೆಳಗುತಿ[ಹ] ದೇಹ 


ಸಾಲುನಾಡಿಗಳೆಲ್ಲ ಮೂಲನಾಡಿಯ ಸೇರಿ ವಿ 


ಶಾಲಿಷ್ಠಬ್ರಹ್ಮವೆ ತಾನಾದ ಸಾಕ್ಸಿಯ 


ಅದೃಶ್ಯವಾಗಿ ನಿಂದ ನಿಪಬ್ಬ ಶ್ರೀ 
ರುದ್ರ ಸುಬ್ರಹ್ಮಗಂಡ, 


ನಿದ್ರೆಯೊ ಶಿವಯೋಗ ಮುದ್ರೆಯೊ ಮರವೆಯೊ 


ಚಿದ್ರೊಪ ಚೇಲಾಳೇಶ ತಾ ಮೌನವೋ 


೧೧೧ 


ರಾಗ : ಮಧುಮಾಧವಿ 
ನಿಶ್ಚಿಂತನಾಗಿರಬೇಕು ಪೂರ್ವ 
ಪಶ್ಚಿಮಮಾರ್ಗವ ಸಾಧಿಸಬೇಕು 


ಸೃಷ್ಠಿಭೋಗವ ತೊರೆಯಬೇಕು ಯೋಗಿ 
ಇಷ್ಟಲಿಂಗವ ಪ್ರಾಣಪತಿಯೆನ್ನಬೇಕು 
ಶ್ರೇಷ್ಠವಾದುದನೆ ಪಡೆಯಬೇಕು ಸಮಯ 
ನಿಷ್ಠೆ ಸದ್ಗುರುಮಾರ್ಗವಿಡಿದಿರಬೇಕು 


ಶರೀರ ಪೂಸರವಾಗಬೇಕು ಪ್ರಾಣ 
ಪರಿಣಾಮವಭಿಷೇಕ ಎಲವ 
ಆರಿವೆ ಆರತಿಯಾಗಬೇಕು ಗುರು 

. ಚಿರಣವರ್ಚಿಸಿ ನಿಜವ ಬೆಸಗೊಳಬೇಕು 


ಶಿವಶಕ್ತಿ ಸ್ಫಲವರಿಯಬೇಕು ಯೋಗಿ 
ರವಿ ಚಂದ್ರ ಶಿಖಿಮಂಡಲವ ತಿಳಿಯಬೇಕು 


loll 


1 ೨॥ 


“Wa ll 


॥ ಪಲ್ಲ ॥ 


Nol 


॥ ೨॥ 
lal 


ಸ್ವರವಚನ ಸಂಪುಟ - O 


CC-0. Jangamwadi Math Collection, Varanasi. An eGangotri Initiative 


ಮನದಿ ಮಂತ್ರವ ಜಪಿಸಬೇಕು ಹೊರಗೆ 

ತನುವಿನ ವಿಧಿಗಳ ನಡೆಸಲೆಬೇಕು 

ಘನಗುರುವನೆ ಸೇರಬೇಕು ಕರ 

ವನಜದೊಳಿರುವ ವಸ್ತುವ ನಂಬಬೇಕು lv I 


ಆಲಿಯನರೆದೆರೆಯಬೇಕು ಆದರ 
ಮೇಲೆ ಖೇಚರಿಯ ಲಕ್ಷಣವನರಿಯಬೇಕು 
ಮೂಲಸೂತ್ರವ ಹಿಡಿಯಬೇಕು ಯೋಗಿ 


 ಚೇಲಾಳಿಸ್ವಾಮಿಯ ಗುರುಕರುಣವಿರಬೇಕು ॥ ೫॥. 
೧೧೨ 
ರಾಗ : ಶಂಕರಾಭರಣ 
ನೋಟವ ಮನವನೊಪ್ಪಿಸೊ ಯೋಗಿ ಬೇಗ ಕರ 
ಪೀಠದ ಪ್ರಾಣಕಾಂತನ ಪಾದಾಂಬುಜಕೆ ॥ ಪಲ್ಲ ॥ 


ರೂಪಾದಿ ಸಕಲ ನಿಷ್ಕಲ ತತ್ತ್ವದೊಳಹೊರಗೆ _ 

ವ್ಯಾಪಿಸಿ ಬೆಳಗಿ ತೋರುವ ಪರಬ್ರಹ್ಮವೊ 

ಶ್ರೀ ಪಾಣಿಪೀಠದ ಪ್ರಭುವಿನಡಿಗಳಿಗೆ ನಿ | 
ಕ್ಷೇಪಿನೊ ನಸುಬಿರಿದ ನಯನಪಂಕಜವ ನೀನು lol 


ನಗುರೋರಧಿಕವೆಂಬ ನಿಗಮಾಗಮ ಕೇಳು . 
ಬಗೆ ಬಗೆ ಧ್ಯಾನಗಳೆಲ್ಲ ಬಯಲಾಟ `ಕಾಣೊ 
ಹಗಲು ದೀವಿಗೆ ಹಸ್ತವು ಕಮಲ ಕಮಲ ಕರ್ತ ಪಾದ | ; 
ಯುಗಳ ಅರ್ಪಿಸೋ ವಿಲಾಮ (2) ಹೃದಯ ವಾರಿಜವನು lol 


ಎಳೆರವಿ ಶಶಿ ಮಿಂಚ ಪಳಿವ ಮೌಕ್ತಿಕ ಕರ ' 


ತಳ ಜ್ಯೋತಿ ಕಳೆಗಳ ಬಳಗವೆಲ್ಲವನು 
ಒಳಕೊಂಡ ವಸ್ತುವೆ ಕರದಿಷ್ಟ ಬ್ರಹ್ಮವೆಂದ | 
ಚಲ ತಿಳುಹರೆ (7) ಚೀಲಾಳಸ್ವಾಮಿ ಶಿವಶರಣರು lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೧೩ 


ರಾಗ : ತೋಡಿ 
ನೋಡು ನೋಡಲೆ ನೋಟಗಾತಿ ತತ್ತ್ವ 
ಗೂಡಿದೆ ಕರಪೀಠ ಜ್ಯೋತಿ 
ಸಗುಣ[ದ] ಶಾಂಗುಲ ಮಂತ್ರಸೂತ್ರವಿಡಿದು ಎವೆ- 
: ಯಾಡದೆ ಅರೆವಿರಿದಂಬುಜದಂದದಿ Il ಪಲ್ಪ Il 


ಆದಿ ಮಧ್ಯಾವಸಾನ ಕಲೆಯು ಚಿಕ್ರ 
ಭೇದ ಸ್ಥಳ ಕುಳ ಮುದ್ರೆ ನೆಲೆಯು 
ಸಾಧಿಸಲರಸಿಲ್ಲದರಮನೆ ನಿಬಲಾಕ್ಷ 
ನಾದ ಕರದಿಷ್ಟಲಿಂಗರಾಜೇಂದ್ರನ lol 


ದಳ ಕುಳ ವರ್ಣ ಮಾತ್ರೆಗಳ ಮೂರು 

ಹೊಳೆಯ ಸಂಗಮದ ಕ್ಷೇತ್ರಗಳ ಹೊರಗೆ 

ಒಳಗೆ ತುಂಬಿ ತುಳುಕಿ ಸೂಸುವ ಪ್ರಾಣ 

: ಕಳೆಯ ತಾರಕ ಕರಸ್ಕಲದಿಷ್ಟ ಬ್ರಹ್ಮವ I ೨1 


ನೊಸಲ ಕೊಳದ ನಾದದುನ್ಮನಿಯ ಎರ 

ಡೆಸೆಳ ಮಧ್ಯದ ಬೀಜಾಕ್ಷರಿಯ 

ಶಶಿ ರವಿ ಶಿಖಿ ರನ್ನ ತಾರಕಜ್ಯೋತಿ ಸಮ- 

ರಸ ಮಂತ್ರಮೂರ್ತಿ ಕರಸ್ಥಲದಿಷ್ಟಬ್ರಹ್ಮವ lal 


ಹರಿ.ಅಜ ಸುರಪರರಿಯದ ವೇದ 
ಸುರ ಮನು ಮುನಿಗ[ಳಿ]ಗಗೋಚರದ 
ದರುಶನ ಪಲಬಗೆ ಮತಬೋಧೆಗಸದಳದ 


ಗುರು ಕಟಾಕ್ಟದ ಕರಸ್ಥಲದ ಶಾಂತೇಶನ lel 
ಮೂಗಿನ ಮೂಲ ಚಿತ್ಕಳೆಯ ದ್ವಿದ 

ಳಾಗ್ರ ದಿವ್ಯಪುತ್ಥಳಿಯ | 

ಬಾಗಿಲಗೊಳದ ಪ್ರಮಥ ಸೆಜ್ಜಿಯೊಳು ಶಿವ- ಜಾ 
ಯೋಗಿ ಚೀಲಾಳಸ್ಟಾಮಿಯ ಕರಸ್ಥಲದಯ್ಯನ ॥ ೫॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೧೪ 


ರಾಗ : ಯರಕಲ ಕಾಂಬೋದಿ 
ಪಾದವೆಚ್ಚರಿಕೆ ಶ್ರೀಪಾದಾವಧಾನ 
ಈ ದೇಹ ಕೈವಲ್ಯ ಪದದ ಗುರುಪಾದ g i 
ಪಾದವೆಚ್ಚರಿಕೆ ಗುರುಪಾದಾವಧಾನ ॥ ಪಲ್ಲ ॥ 


ಆದಿ ಪರಶಿವ ಶಕ್ತಿ ಹೃದಯ ಸರಸಿಜಪಾದ 

ಮಾಧವಜರುಗಳ ವಾದವ ಗೆಲಿದಪಾದ 

ವೇದ ಶಾಸ್ತ್ರಾ ಗಮಗಳರಸಿ ಕಾಣದಪಾದ 

ನಾದಮಯ ಪ್ರಭು ನಿಮ್ಮ ನಾಟಕದಪಾದ Lol 


ಅಂಧಕಾಸುರನ ಕೊಂದು ಆಟವಾಡಿದ ಪಾದ 

ಸಿಂಧುರದೈತ್ಯನ ಸೀಳಿ ತುಳಿದ ಮಹಪಾದ 

ಮಂದಮತಿ ಪರವಾದಿಗಳ ಮರ್ದಿಸಿದಪಾದ 

ಒಂದೆ ಪರಶಿವಮೂರ್ತಿ ವರದ ಗುರುಪಾದ ॥ ೨॥ 


ಅಡಿಗೆರಗಿದರ ಕಾಯ್ದ ಆನಂದಮಯಪಾದ 

ಬಿಡದೆ ಭಜಿಪರ ಪೊರೆವ ಬಿರಿದಾಂಕ ಪಾದ 

ಬಡವರಿಗೆ ಭಾಗ್ಯವನು ಕೊಡುವ ಬೆಡಗಿನಪಾದ 

ಜಡಕರ್ಮಗಳನೊದ್ದು ರುಾಡಿಸುವಪಾದ lal 


ನವಖಂಡ ಪೃಥ್ವಿಯೊಳು ನಾಟ್ಯವಾಡುವಪಾದ 

ನವಚಿಕ್ರಕಮಲದೊಳು ನಲಿವ ಮೃದುಪಾದ 

ನವಕೋಟಿ ಸಿದ್ಧರಡಿಗೆರಗಿ ನುತಿಸುವಪಾದ 

ರವಿ ಚಂದ್ರ ಕೋಪಿ ಪ್ರಕಾಶ ಮಹಪಾದ ॥೪॥ 


ಮೂಲಪ ಪ್ರಕೃತಿಯ ಶಿರದ ಮೇಲೆ ನಟಸುವಪಾದ 

ನೀಲಮೈಯ್ಯನ ಕಣ್ಣ ಧರಿಸಿ ಮೆರೆವಪಾದ 

ಕಾಲ ಕಾಮರ ಗೆದ್ದು ಕಲಿಯ ಕಟ್ಟಿದಪಾದ 

ಚೇಲಾಳಸ್ವಾಮಿ ಸದ್ಗುರು ನಿಮ್ಮ ಪಾದ -: 1 ೫॥ 


ಸ್ವರವಚನ ಸಂಪುಟ - ೧ ೧೦೩ 


CC-0. Jangamwadi Math Collection, Varanasi. An eGangotri Initiative 


೧೧೫ 
ಬರಬೇಡ ಬಂದರೀಪರಿಯ ಗುಣವಿರಲಿ 
ಕರಸ್ಫಲ[ದ] ಶಾಂತೇಶ ಮರಳಿ ಧರೆಗಿಳಿದು I ಪಲ್ಲ Il 


ಪತಿಯಾಗಿ ಬರಲಿ ಪ್ರಾಮಾಣಿಕನೆನಿಸಿರಲಿ 

ಸತಿಯಾಗಿ ಬರಲಿ ಸಾಶ್ವಿಕಗುಣವಿರಲಿ 

ಸುತನಾಗಿ ಬರಲಿ ಸುಜ್ಞಾನದ ನಡೆ ನುಡಿಯಿರಲಿ 

ಯತಿಯಾಗಿ ಬರಲಿ ಎಲ್ಲವನು ತೊರೆದಿರಲಿ loll 


ಧನಿಕನಾಗಿಳಿದಲ್ಲಿ ಧಾತೃತ್ವ ಗುಣವಿರಲಿ 

ಘನವ ಸಾಧಿಸುವಲ್ಲಿ ಗಾಂಭೀರ್ಯವಿರಲಿ 

ಮನವ ನಿಲ್ಲಿಸುವಲ್ಲಿ ಮನಸಿಜ ಹಗೆಯ ಗೆಲಲಿ 

ವನವಾಸಕಿಳಿವಲ್ಲಿ ಒಂದೆ ದೃಢವಿರಲಿ ॥ ೨॥ 


ಧರಣಿ ದೊರೆತನ ಬರಲು ದಾಸೋಹಿಯಾಗಿರಲಿ 
ಶರಣನಾಗಿರಲಿ ಶಾಂತಿಯನೆ ಬೋಧಿಸಲಿ 
ವಿರತನಾಗಿಳಿದಲ್ಲಿ ವಿಷಯಗುಣವಳಿದಿರಲಿ 


ಚಿರಮೂರ್ತಿ ಚೇಲಾಳಸ್ಟಾಮಿ ದಯವಿರಲಿ lal 
೧೧೬ 
ರಾಗ : ಸಾವೇರಿ 

ಬ್ರಹ್ಮದ ಬಗೆ ಹೇಗೊ ಕಾಣದಲ್ಲ ಸುಮ್ಮನೆ 

ಬ್ರಹ್ಮವೊ ಪೂರ್ವ ಸಮ್ಮಂಧ ॥ ಪಲ್ಲ ॥ 


ತನು ತಾನೆ ಬ್ರಹ್ಮವೊ ಮನ ಮಹಬ್ರಹ್ಮವೊ 
ತನು ಮನವೆರಡರ ಕೊನೆ ಬ್ರಹ್ಮವೊ 


ತನು ಮನವೆರಡರೊಳನಿತಾಸೆಯಿಲ್ಲದೆ 
ನೆನಹಿನ ಜ್ಞಾನವೆ ಘನ ಪರಬ್ರಹ್ಮವೋ lol 


ನೀನೆ ಬ್ರಹ್ಮವೂ ನಿನಗೆಂಬುದೆ ಬ್ರಹ್ಮವೊ 
ನೀನು ನಾನೆಂದೆಂಬ ವಾ[ಕ್‌] ಬ್ರಹ್ಮವೊ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನೀನು ನಾನೆಂಬಭಿಮಾನವಿಲ್ಲದೆ 'ನಿಂದ ನಿ 
ದಾನ ಸುಜಾನವೆ ನಿಜಪುರ ಬ್ರಹ್ಮವೊ ॥ ೨॥ 


ಆದಿಯೆ ಬ್ರಹ್ಮವೊ ಅನಾದಿಯೆ ಬ್ರಹ್ಮವೊ 

ಅದಿ ಅನಾದಿಯ ಕಲೆ ಬ್ರಹ್ಮವೊ 

ಆದಿ ಅನಾದಿಯ ವಾದ ಮೀರಿದ 

ನಾದ ಬ್ರಹ್ಮವೊ ಚೇಲಾಳೇಶ ಏ ಗುರುವೇ lal 


೧೧೭ 
ಭೋಗ ಮೋಕ್ಷಾನಂದಕರನಿಗೆ ಭವ 
ರೋಗವಿಜಯ ಪರಶಿವನಿಗೆ 
ಯೋಗಿಜನರು ಇಲ್ಲಿ ಹೇಗಿರುತಿಹರೆಂದು 
ಶ್ರೀಗುರುವ ಬೆಸಗೊಂಡ ಶಿಷ್ಯನು ॥ ಪಲ್ಲ l 


ಮನದ ಮಲಿನವನೆಲ್ಲ ತೊಳೆವರು ಶುಚಿ 

ಯೆನಿಪ ವಿಭೂತಿಯನಿಡುವರು 

ನೆನಹಿನ ಜ್ಞಾನವಸ್ತ್ರವ ಹೊದ್ದು ಶ್ರೀ ಮಹಾ- 

ಘನಲಿಂಗ ಧ್ಯಾನದೊಳಿರುವರು ॥ ೧॥ 


ವಿರತಿ ಮುಗ್ಗೆಯೊಳ್ಗರಸವಾಡುತ ನಿಜ 

ಗುರುಭಕ್ತಿ ತರುಣೆಯೊಡಗೂಡುತ 

ಇರುಳು ಹಗಲು ವೇದ ಪ್ರಹುಢೆಯೊಡನಿರುತ ಮುಕ್ತಿ 
ಹಿರಿಯರೊಳೇಕಾಂತವಾಡುತ ; Non 


ಶ್ರೀ ಸದಾಶಿವನೆ ತಾನೆನುತಲಿ ಬಂದ 

ಲೇಸು ಕಷ್ಟವೆ ಸ್ವಾಮಿಗೆನುತಲಿ 

ಈ ಶರೀರದ ಹಂಗ ಹರಿದು ಶ್ರೀ ಗುರು ಚೇಲಾ 

ಳೇಶನ ಧ್ಯಾನದೊಳಿರುವರು lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೧೮ 
ರಾಗ : ವಸಂತ ಭೈರವಿ 

ಮರೆಯದಿರು ಮನವೆ ಗುರುಮಾಡಿದುಪಕಾರವನು 

ಪರಿಭವವನೊರಸಿ ಪರಮಾತ್ಮನೆನಿಸಿದನ ॥ ಪಲ್ಪ॥ 


ತನು ತ್ರಿಪುರಹರ ರುದ್ರ ಮನಸಿಜ ವನ[ನ]ನಲಾಕ್ಷೆ 
ಇನ ನೇತ್ರ ಪ್ರಕೃತಿ ತಮು ಯಮಗರ್ವ ಶೂಲಿ 
ವಿನುತ ದಯಶರಧಿ ವಿರತಜನ ನಿಜ ಮೋಕ್ಷ 
ಘನಮಹಿನು ಶ್ರೀವೀರಶೈವದೇಶಿಕನ ' lo l 


ಮಲವಲೆಗೆ ಸಿಲುಕಿ ಬಳಲುವ ಶಲದಿ ಬಾಧೆಗಳ 

ತೊಲಗಿಸಿ ನಿಜಾನಂದ ನೆಲೆಗೆ ನಿಲಿಸಿದನ ' 

ಕಲುಷವನ ವಹ್ನಿ ಕಂಟಕ ಲತಾ ಲವಿತ್ರ ಮದಕಾಲ ಶೈಲ 

ಕುಲಿಶ ಷಟ್ಟಿ AS ಗುರುವರನ 1 ol 


ಪರುಷ ಲೋಹದ ಗುಣವನರಸುವದೆ ಶೃುತಿಮತದಿ 

ಮರಿದುಂಬೆ ಹುಳುಕನೆಣಿಸುವದೆ ಮಹಪುರುಷರ 

ಚರಣಕೆರಗಿದವರನು ಪರಬ್ರಹ್ಮವೆನಿಸಿದನು 

ಪರಮಗುರು ಚೇಲಾಳಸ್ಟಾಮಿಯ ಧ್ಯಾನವನು lal 


೧೧೯ 
ರಾಗ : ಗೌಳಿ 
ಮೆಲ್ಲಮೆಲ್ಲನೆ ಕರಪುರದ ಶಾಂತೇಶಗೆ 
ಬಲ್ಲವರು ಕಣ್ಮನವನೊಪ್ಪಿಸಿದ [ರು] mq 
ಅರಿಯರಾತ್ಮರು ಬೇರಿಟ್ಟರಸುವಕೊಳಗೊಂದು 
ಕುರುಹುಂಟಿ ಬಯಲ ಚೈತನ್ಯ ಚಿತ್ಕಳೆಯನು 


ಪರಿಪೂರ್ಣ ಪರಂಜ್ಯೋತಿ ತಾರಕ ಪರಬ್ರಹ್ಮವು 
ಕರಪೀಠದೆರೆಯಗರ್ಪಿಸಿ ಹೃದಯಾಂಬುಜವನು Il oll 


`` ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. Añ eGangotri Initiative 


ಹಸಿರು ಹಳದಿ ಕೆಂಪು ಕರಿದು ಬಿಳಿದು ರವಿ 

ಶಶಿ ತಾರೆ ಶಿಖಿ ರನ್ನ ಮಿಂಚುವಣ್ಣಗಳ 
. ಪಸರ ಲಕ್ಷದ ಕದಿರತಾನೊಳಕೊಂಡ ವಸ್ತು[ವ] ಕರ 
ವಿಸರುಹದೊಡೆಯಗರ್ಪಿಸಿ ನೇತ್ರಾಬ್ಬವನು ॥ ೨॥ 


ಮೇಲಕ್ಕೇರುವ ಕೆಳಯಿಕ್ಕಿಳಿವ ಜೇವಾತ್ಮನ 
ಮೇಲಣ ಪರಮಾತ್ಮರ] ದ್ವೈತ ಲಕ್ಷಣವನು 


ಆಲಿಯನಂಗೈಯ್ಯ ಲಿಂಗಯ್ಯಗಿತ್ತವನೆ 
ಚೇಲಾಳಸ್ಟಾಮಿಯ ಸದ್ಗುರು ಪುತ್ರ ಕಾಣಿರೊ lal 


೧೨೦ 
ಶರಣು ಜಗದಾಧಾರ `ಶರಧಿಗುಣ ಗಂಭೀರ 
ಶರಣು ಸಮಯೋದ್ಧಾರ ಶಂಕರಾವತಾರ 
ಶರಣು ಮಂಗಳಾಕಾರ ಶರಣು ಮಂತ್ರ ಶರೀರ 
ಶರಣು ಸುರತರುವೆ ಶುಭಕರವೆ ಶ್ರೀ ಗುರುವೆ ಶರಣು ಶರಣು ॥ ಪಲ್ಲ ॥ 


ಶ್ರೀ ಗುರುವೆ ನಿಜಸುಖದಸಾಗರವೆ ಪೂರ್ಣೇಂದು 

ಜೋಗಿ ಜನಮನದ ನಿ[ಜ] ಸರಸಿ ಏಕಾಂತ ಹಂಸೆ 

ನಾಗ ನರ ಸುರವಿಭುವೆ ನಟ ನಾಟಿಕದ ಪ್ರಭುವೆ 

ಭೂ ಗಗನ ಸ್ಥಿತಿ ಕೀರ್ತಿ ಭೂರುದ್ರಮೂರ್ತಿ lol 


ಗಜಮುಖನ ನಿಜ ಜನಕ ಗೌರಿ ಷಣ್ಮುಖ 

ಅಜ ಹರಿ ಸುರಪಪಾಲ ಆನಂದಲೀಲ 

ಸುಜನಜನ ನಿಜಮೋಕ್ಬ ಸೂಲಿ ಕರುಣಕಟಾಕ್ಟ 

ತ್ರಿಜಗಜನ' ಮಂದಾರ ತ್ರಿಪುರ ಸಂಹಾರ Ws 


ಶ್ರೀ ವೀರಶೈವ ಸಂಜೀವನ ಷಟ್ಟಿಲಬ್ರಕ್ಮಿ 

ಭಕ್ತರ ಹೃದಯದೇವ ಯತಿರಾಯ 

ಸ್ಥಾವರದ ಜಂಗಮದ ಚೈತನ್ಯ ಮಹಾನು 

ಭಾವಿ ಲಿಂಗಾಂಗ ಸಮರಸ ತತ್ತ್ವಬೋಧ lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಶ್ರೀ ಯಶೋ ಶೃಂಗಾರ ನಿಷ್ಠಾವಂತ ಧಾತ 


ಕಾಯ ಜೇವ ಮದಾಪಹಾರ ಕಾರಣಾವತಾರ 
ವಾಯು ಮನ ಶಿಖಿ ಬಿಂದು ವಾತಾಗ್ದಿ ಬ್ರಹ್ಮಾನಂದ 


ಮಾಯಪಾಶ ವಿನಾಶ ಮಂತ್ರೋಪದೇಶ 


ಅದ್ರಿ ಘನಕೋದಂಡ ಆತ್ಮತರ್ಕ ಪ್ರಚಂಡ ಗಿರಿ 


ಮುದ್ರಾಪುರಾಧೀಶ ಮುಕ್ತಿ ಪ್ರಕಾಶ 


ರುದ್ರಾವತಾರ .ಜಯ ವೃಷಭವಾಹನ ಜಯತು 


ಚಿದ್ರಮಣ ಚೇಲಾಳಸ್ಟಾಮಿ ಶ್ರೀ ಗುರುವೆ 


೧೨೧ 


ರಾಗ : ಶಂಕರಾಭರಣ 
ಹರ ಹರ ಹರ ಹರ ಹರಯೆಂದವರಿಗೆ 
ಪರಿಭವ ಬಾಧೆಗಳಿಲ್ಲಿಲ್ಲ 


ಸರಸಿಜಾಂಡ ಶಿವ ಸಾಹುಶ್ಯಂ 
ಭರತಖಂಡ ಭವ ಬಾಹುಶ್ಯಂ 
ಹರಿಯಜಸುರರಿಗೆ ವರಗಳ ಕೊಡುವಲ್ಲಿ 


ಹರನಲ್ಲದೆ ಬೇರಿಲ್ಲಿಲ್ಲ 


ಶಕ್ತಿ ಸಹೋದರ 
ಭಕ್ತ ಕೃಪಾಕರ ಬಾಹುಶ್ಯಂ 

ಭುಕ್ತಿ ಮುಕ್ತಿಗಳ ಕೊಡುವಲ್ಲಿ ವಿ 

ರಕ್ತರ ಭಟ ಸದ್ಗುರುವಲ್ಲದ' ogo 


ಸದ್ಗತಿ ಸಾಧಕ 0 
ಹೃದ್ಧತ ಬೋಧಕ 

ಚಿದ್ಭನ ಚೇಲಾಳೇಶ್ವರನಲ್ಲದೆ 
ಸದ್ಗುರು ಬೆರಿನ್ನಿಲ್ಲಿಲ್ಲ 


॥ ೪॥ 


Il ಪಲ್ಲ ॥ 


I ol 


ioll 


lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೨೨ 


ರಾಗ : ಕಾಂಬೋದಿ 


ಹಂಸನಾಡುತಿದೆ ಚಿದಾನಂದ ಹಂಸಾನಾಡುತಿದೆ ತನ್ನ 
ಸಂಶಯವಳಿದು ನಿಜಾನಂದ ಪದದಲ್ಲಿ ಹಂಸ Il ಪಲ್ಲ Il 


ಆಯ್ಯಗಳನುಭಾವವೆಂಬ ಲಗ್ಡವ ಕೇಳಿ 
ಕೆಯ್ಯ ಕಾಲನೆ ಮುಟ್ಟಿ [ಓಜೆ]ಯಿಂದ 
ಕ್ರಿಯಾಜ್ಞಾನವೆಂಬ ಕೀರ್ತಿಕಂಭವನಿಕ್ಕಿ 
ವೈಯ್ಯಾಪುರದ ಮೇಲೆ ಶೈ ತೈಯೆನುತಲಿ I oll 


ಊರ್ಣನಾಭಿಯ ತಂತು ಸ್ವರ್ಣದಾರ[ದ] ನೂಲ 

ಚೂರ್ಣದಿ ಪುಟ(ವಿ]ಕ್ಕಿ ಬಡಿವುತಲಿ 

ನಿರೆರಿ ನಿಪಿಲೆಂಬ ಶಬ್ದವನಾಲಿಸಿ 

ವರ್ಣಾತೀತ ದಶವನೆಗಳನು ದಾಂಪಿ ॥ ೨॥ 


ಆಯದಾಯವ ಬಿಟ್ಟು ಅನುಭಾವ ಕರಿಗೊಂಡು 

ಕಾಯ ಜೀವದ ಚಿಂತೆ ಇನಿತಿಲ್ಲದೆ 

ವಾಯೂರ್ವನಸವೆಂಬ(?) ಪಕ್ಕವ ಪರಿದಿಕ್ಕಿ 

ಮಾಯಾಪಾಶವ ಮೀರಿ ಮಂತ್ರವ ಜಪಿಸುತ Wall 


ಆರ್ಯರು ಪೇಳುವರಂತ ಸುಷುಪ್ತಿಯ 

20೦: ಮಧ್ಯಕಂಡ ಸ್ವಪ್ನವನು 

ಪರ್ಯಾಯ ನೇತ್ರ ಜಾಗ್ರತತಿಯ ನೀಗಿ 

ತುರ್ಯಾಶೀತನಾಗಿ ತುಟ್ಟತುದಿಯನೇರಿದನು ॥ ೪॥ 


ಪ್ರಾಡೋಪಾನವಗೂಡಿ ಹೃದಯಕಮಲ ಮಧ್ಯ 

ಕೋಣೆಯೊಳಗೆ ಜಗಜಗಿಸುತ್ತಿಹ 

ಮಾಣಿಕಚೋತಿಯ ಬೆಳಗಿನೊಳಗೆ ಚಿತ್ಛ 

ವೀಣ ಚೀಲಾಳೇಶ್ವರನನುಭಾವ ಸುಧೆಯುಂಡ Wl wll 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


SRi JAGADGURU 1511017೧ 


| ಹಂ JNANA SIMHASAN JNANAMANDIR 
ಸಂಸಿ LIBRARY 
ರಾಗ : ಮಧುಮಾಧವಿ Jangamawai Mat Math, Varanasi 
ಹೋಗುವ ಬನ್ನಿರೆ ಬೇಗ ಶರಣೆಯರು ಶಿವ Acc Nona ೫[್‌ ; 
ಯೋಗಿಯ ಸ್ವಾನುಭಾವನ ಕೇಳಿ ಬರುವ ॥ ಪಲ್ಲ! 


ಬಡನಡುವಿನ ಬಟ್ಟಕುಚದ ಬಾಲೆಯರು ಸೋ 

ರ್ಮುಡಿಯ ಮೃದುನುಡಿಯ ಸಂಗಡದ ಶಕ್ತಿಯರು 

ಕಡದ ಪುತ್ಥಳಿಯ ಪೋಲ್ಜಡಿಯ ಶೃಂಗಾರದ 

ಬೆಡಗಿ ಬಾ ಗುರುಪಾದವಿಡಿದು ಬೆಸಗೊಂಬ lol 


ತಳಿರಡಿಯ ತಾವರೆಯಮುಖದ ಮುಗುಳ್ನಗೆಯ 

ತಳತಳಿಸುವ ತತ್ತ್ವಜ್ಞಾನವನೆ ಬಯಸುವ 

ಎಳವೆರೆನೊಸಲಿನ ಏಹಾಕ್ಟಿ ಬಾರೆ ಮೂ 

ರ್ಕೊಳದ ವಿಸ್ತರವ ಸದ್ಗುರುವ ಕೇಳಿಬರುವ ; Il ೨1 


ತೋರದುರುಬಿನ ತೊಂಡೆವೆಣ್ಣುಟಿಯ ರತಿಯ ಬಹು 

ತೋರದ[ಸ್ತನದ] ಕೌಶಲ್ಯರಮಣಿ 

ಮೂರುಮೂರ್ತಿಗಳ ನಾಟಕದ ಸೂತ್ರದ ಕೀಲ 

[ನಾರಿ] ಶ್ರೀಗುರುವಿನಡಿಗೆರಗಿ ಬೆಸಗೊಂಬ lal 


ನಸುಗೆಂಪು ಹೊಸಹಳದಿಯೆಸಳ ಚಕ್ರಗಳ ನವ 
ರಸ ರತ್ನಗೆಲಸದ ಕುಸುಮಮಂಟಪದೆ 


ಶಶಿಮುಖಿಯೆ ಲಿಂಗಾಂಗದ ಬೆಸುಗೆಯನುಭಾವವ 
ಬೆಸಗೊಂಬ[ಬಾರರೆ ದೇಶಿಕನಂಖ್ರುಗೆರಗಿ lel 


ತುಂಬುಜವ್ವನದ ಮರಿದುಂಬಿಗುರುಳಿನ ದಾ 
` ಳಿಂಬದ ಬೀಜವ ಜರಿವ ಕೆಂಬಲ್ಲ 


ರಂಭೆ ರಾಜಿಸುವ ನವಚಕ್ರ ಜ್ಯೋತಿರ್ಮಯದ 
ಶಾಂಭವಿಯ ಚೇಲಾಳಸ್ಥಾಮಿ[ಯ] ಬೆಸಗೊಂಬ lel 
u Q 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


2181000: 
ANA SIMHASA! 


LIBRA 


೧೨೪ Jangama ನ S: ssi 


ರಾಗ : ಮುಖಾರಿ ಗಿಂ೦.10೦. ee 


ಅಂಬರದೊಳಗೊಂದು ಅಮೃತದ ಶಿಶು ಹುಚ್ಚಿ ರಾಮಿತಮ್ಮ ರಸ 
ದುಂಬಿ ಹಣ್ಣಾಯಿತು ಸವಿ ಹೋಗೊ ಎನ್ನಯ ರಾಮಿತಮ್ಮ ॥ ಪಲ್ಲ 


ಸೊಕ್ಕುಜವ್ವನೆಯ ಐಯ್ಯನ ನುಡಿಗೇಳಿ ರಾಮಿತಮ್ಮ ನಾನು 
ಹೊಕ್ಕು ಸೇವಿಸೆನದ ಅಕ್ಕ ದಾರಿಯ ಹೇಳು ರಾಮಿತಮ್ಮ 


ಮಿಕ್ಕವರಿಗೆ ಕೇಳು ಎಕ್ಕಳಾರಳವಲ್ಲ ರಾಮಿತಮ್ಮ 
ಹೊಕ್ಕು ಹೊಗಲು ಭಯ ಇಕ್ಕೆಲದಲಿಯಲ್ಲಿ ರಾಮಿತಮ್ಮ ॥೧॥ 


ಹೊಳೆಮೂಖ ಹರಿವುತಾ ಹೊಳೆಯಿಲ್ಲ ವಾಯಸರಾ ಮುಂದೆ 
ಬಲುಗಳ್ಳನುಂಟೊಬ್ಬ ಕಳೆಯಲವನಲತ್ತ ರಾಮಿತಮ್ಮ 
ಸುಳಿದಾಡುತಿಹರೇಳು ಬಲುಮನ್ನೆಯರೆಲ್ಲ ರಾಮಿತಮ್ಮ ಅವ 

ರುಳಿದು ಮುಂದಕೆ ಹೋದೆ ಚಲುವ ಕೇಳ್ಬೀಯದ ರಾಮಿತಮ್ಮ ॥ ೨॥ 


ಕರಿಯೆಂಬೀಗಳು ಸೊಕ್ಕಿ ಇರುತಿರೆ ಅವ ತಪ್ಪಿ ರಾಮಿತಮ್ಮ ದೊಡ್ಡ 

ಕರಡಿ ಮಹಿಷನು ಹಲ್ಲುಗಿರಿವ ಪಂಚಾಸ್ಯನು ರಾಮಿತಮ್ಮ 

ಮೊರನಂಥ ಗಡಸರ್ಪವಿರುವವೈ ಸು ವೀರ ರಾಮಿತಮ್ಮ ಅವ 

ನೆರೆಗಂಡು ಅಂಜದೆ ಬರೆ ಮುಂದೆ ಭಯವಿಲ್ಲ ರಾಮಿತಮ್ಮ lal 


ಪುರವಾಖವುಂಟು ಮುಂದಿರುವುದೊಂದಜಪುರ ಮುಂದೆ ರಾಮಿತಮ್ಮ 
ಅರಸು ಶಿವನಪುರ ಪರಶಿವಪುರ ಮೇಲೆ ರಾಮಿತಮ್ಮ ಕೇಳು 
ನೇಕ ಸದಾಶಿವನತ್ತಲಿರುವಲ್ಲಿಗೆ ದಾರಿ ರಾಮಿತಮ್ಮ ॥ ೪.॥ 


ಎಣಿಕೆಗೆ ಕಾಣದ ಗುಣಿತಕ್ಕೆ ನಿಲುಕದ ರಾಮಿತಮ್ಮ ಪ್ರಾಣ 


ಪ್ರಣವದು ಹೊಳೆವುದು 'ಕೇಳಿನ್ನಯ ರಾಮಿತಮ್ಮ 
ನುಡಿ ಚೆನ್ನಬಸವನೆಂಬಿನಿವಣ್ಣು ವಿಹುದದ ರಾಮಿತಮ್ಮ ಬೇಡಿ - 
ದಣಿದುಂಡು ಸುಖಿಯಾಗು ಮಣಿ ಎನ್ನ ಮುದ್ದಿನ ರಾಮಿತಮ್ಮ ॥ ೫ ॥ 


೧೨೫ 
ಅಂದೇನೆ ಅನ್ನಲಾಗದು ಅಂದಲ್ಲದೆ ಮನನಿಲ್ಲದು Il ಪಲ್ಲ I 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


La) 
- AR 


೧೧೧ 


ಲಿಂಗವ ಕಟ್ಟೀನೆಂಬೋನು ಕ 
ವಂಗದ ಗುಣವ ಹಿಂಗದು 

ಲಿಂಗದ ನೆಲೆ ಕಡೆ ತಿಳಿಯಾನು 

ಲಿಂಗವ ಬಿಟ್ಟನ್ನು ನುಂಗೋನು ॥ ೧॥ 


ಗುರುವಾದೆನೆಂದೆಂಬೋನು ತಾ 
ಪರದೈವಕೆ ಹೋಗಿ ಎರಗೋನು 

ಪರಮಪ್ರಸಾದವ ಜರದು ಬೇನೆಗಂಜೆ 

ಅರದು ಮದ್ದುಗಳ ಕುಡಿವಾನು ॥ ೨॥ 


ಸೊಸೆಗೆ ಬುದ್ಧಿಗಳನ್ನು ಹೇಳೋಳು 
ಅಸಗನ ಮಗ್ಗಿಲೊಳಿರುವಳು 
ಶಶಿಧರ ಕಲಿ ಚೆನ್ನಬಸವನ ಪಾದವ 


ಹಸನ ತಾನಿನ್ನು ನೆನೆಯಳು lal 
೧೨೬ 
ರಾಗ : ದೇಸಿ 

ಕೊಡುಬೇಗವೆಲೆದೇವ ದೃಢ ಭಕ್ತಿ ಲಂಚವನು 

ಕೊಡದೆ ಇರಲು ಕಂಡು ನುಡಿವೆ ನಾ ನಿನ್ನ Il ಪಲ್ಲ Il 


ಹೆತ್ತವರಿಲ್ಲದ ಪುತ್ರ ನೀನೆಂದೆಂಬೆ 

ನೆತ್ತಿಯೊಳೊಬ್ಬಳ ಪೊತ್ತವನೆಂಬೆ 

ನೆತ್ತರು ಸುರಿವ ಕುಂಜರನ ಚರ್ಮಾಂಬರನೆಂಬೆ 

ಭಕ್ತರಾಲಯದೊಳು ತಿರಿದುಂಡನೆಂಬೆ lol 


ಉರಿಗಣ್ಣನವನೆಂಬೆ ಉರಗಭೂಷಣನೆಂಬೆ 

ಸರಸಿಚೋದ್ಭವನ ಶಿರವನರಿದನೆಂಬೆ 

ಸಿರಿವರನಣುಗನನುರುಹಿದನೆಂಬೆ 

ಗಿರಿನಂದನೆಯ ಕೂಡಿ ಬೆರದಿರ್ದನೆಂಬೆ lol 


ಕೆಂಭಾವಿ ಭೋಗನೊಳುರುಳಿಹೋದವನೆಂಬೆ 
ನಂಬಿಯಣ್ಣನಿಗೆ ಹಡಪವ ಹೊತ್ತನೆಂಬೆ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕುಂಬರನಿದಿರೊಳು ಕುಣಿದಾತನೆಂದೆಂಬೆ 
ಅಂಬಲಿಯನು ಚನ್ನನೊಡನುಂಡನೆಂಬೆ lal 


ಹುಖ್ಳಿಲಿ ಕಟವಾಯಿ ತಿವಿಸಿಕೊಂಡನೆಂಬೆ 

ಹೊಟ್ಟಿ ಹಿಟ್ಟಿಗೆ ಒಬ್ಬರಾಳಾದನೆಂಬೆ 

ಬಟ್ಟಕುಚದಿ ನಿಂದು ಓಯೆಂದೆವನೆಂದೆಂಬೆ 

ನೆಟ್ಟನೆ ಸುಡುಗಾಡ ಕಾದಿರ್ದನೆಂಬೆ len 


ವ್ಯಾಧನೊಬ್ಬನ ಕೈಯ್ಯ ಒದಸಿಕೊಂಡವನೆಂಬೆ 
ಬೂದಿಮೈಯ್ಯವನೆಂಬೆ ಬಿಳಿದಂಗನೆಂಬೆ 
ಕಾದಿದರ್ಜುನನಿಗೆ ಬೆನ್ನಾದನೆಂದೆಂಬೆ 


ಸಾಧಿಸಿ ತ್ರಿಪುರವನು ಸುಟ್ಟ ತಾನೆಂಬೆ Il æ Il 


ಎನ್ನ ಮನ ಶಿವಭಕ್ತಿಯಾಂತು ಸಲಹಲು 
ನಿನ್ನ ಮೂದೇವರದೇವನೆಂಬೆ 
ಚೆನ್ನದಗಿರಿಯೊಳಗೆ ನಿತ್ಯನಾಗಿಹನೆಂಬೆ 


ಚೆನ್ನಬಸವಗಿಂದ ಅಧಿಕರಿಲ್ಲೆಂಬೆ il æ ll 
೧೨೭ 

ಮೆಚ್ಚುವರೆ ಅವರ ನಮ್ಮಚ್ಛಿಲಿಂಗಾಂಗಿಗಳು 

ದುಶ್ಚರಿತ ದುರ್ಮಾರ್ಗಿಗಳ ಕಂಡಡೆ ॥ ಪಲ್ಪ Il 


ಗುರುವಿನೊಳು ತಪ್ಪುಗನ ಲಿಂಗ ಬೈದವನ 
ಚರಮೂರ್ತಿಯನು ಕೊಂದ ಜಡಮನುಜನ 

ಹರನ ಸದ್ಭಕ್ತರನು ಕುಲವೆತ್ತಿ ನುಡಿವವನ 

ಪರಸತಿಯ ವರ್ತಿಸುವ ಕುರಿಮನುಜನ lol 


ಪ್ರತವನಡೆಬಿಡದವನ ಪ್ರತಗೇಡಿಗಳ ಮನೆಯ 
_ ಲತಿ ಪ್ರೀಯದೊಳು ತಿಂಬ ಮತಿಹೀನನ 


ಕೃತಕದಲಿ ಸಜ್ಜನರನತಿ ನೋಯಿಸುವ ನರನ 
ಕ್ಲಿತಿಗಳೊಳು ಪಸುಗಳಿಗೆ ಸರಿಯೆಂಬರಲ್ಲದೆ ॥ ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹಣ ಹೊನ್ನು ಹೆಣ್ಣುವನು ಬಣಿತೆಯಿಂದಲಿ ಗಳಿಸಿ 
ತ್ರಿಣೆಯನವರುಗಳಲ್ಲಿಗೃತಂದೊಡೆ 

ಹೆಣನ ಕಚ್ಚುವ ಸುನಿಯ ತೆಅನಂತ ಗುದ್ಬಿಡುವ 
ಬಣಗುಮೂಳರ ತಲೆಯ ನೊಣೆಯದಿಹರೆ 


ಶಿವನ ಲಾಂಛನವಿಡಿದು ಭವಿಸೇವೆ ಮಾಡುವನ 
ಶಿವಮಂತ್ರವನು ಭವಿಗೆ ಪೇಳುವವನ 
ಶಿವಲಿಂಗ ಜಂಗಮವ ಭಜಿಸಿ ನೆರೆ ನಂ[ಬದ]ನ 
ಭವಭಾರಿಯವನೆಂದು ಕಳೆವರಲ್ಲದೆ 


ಅಷ್ಟಾವರಣಂಗಳೊಳು ನಿಷ್ಠೆಯುಳ್ಳವರಾಗಿ 
ಸೃಷ್ಠಿಪಾಲಕ ಚಿನ್ನಬಸವನಡಿಯ 

ಕಷ್ಟ ಸಂಸ್ಕೃತಿಯಳಿದು ಮುಟ್ಟಿ ಭಜಿಸುವರುಗಳ 
ಎಷ್ಟಾದೊಡಂ ಬಿಡದೆ ಪೊಗಳುವರಲ್ಲದೆ 


೧೨೮ 
ಶಿವಯೋಗಿ ಶಿವಯೋಗಿ 
ಭವ] ಬಂಧನಂಗಳ ನೀಗಿ ನಿಂದರೆ 


ಇಂದ್ರಿಯಬಾಧೆಯ ಕಳದು ಆತ್ಮದಿ 
ಚಂದ್ರಧರನ ಪದವಿಡಿದು ನಿಂದರೆ 


ಮಾಯಾಪ್ರಪಂಚವ ಕಳದು ಮನಸಿನ 
ಆಯಾಸವ ತಾ ತಿಳಿದು ನಿಂದರೆ 


ಚೆನ್ನಬಸವನೊಳು ಕೂಡಿ ಮೋಹದ . 
ಬಿನ್ನಣವನು ಈಡಾಡಿ ನಿಂದರೆ 
ಶಿವಯೋಗಿ ಶಿವಯೋಗಿ 


೧೨೯ : 
ಸಾಜ್‌ ಹೇಳಿದೆ ಮನವೆ ಕೇಳೆನ್ನ ಬುದ್ಧಿಯನು 
Axe ನಡದರೆ ಶರಣರೊಪ್ಪರೆಲೆ ಮನವೆ 


lal 


Nel 


॥ ಪಲ್ಲ ॥ 


Il ol 


li oll 


lal 


|| ಪಲ್ಲ li 


ಸ್ವರವಚನ ಸಂಪುಟ -.೧ 


CC-0. Jangamwadi Math Collection, Varanasi. An eGangotri Initiative 


ಮೇಳೆಯದಿರು ಮಂತ್ರವನು ತೋಕೆಯದಿರು ಸುಜನರನು 
- ಬೇಖತುಕೊಂಡಿರದಿರು ಹಿರಿಯನೆಂದು 
ಮಖಗದಿರು ವಿಷಯಕ್ಕೆ ನೆರಯದಿರು ಪರಸತಿಯ 
ಜಂ೫ಯದಿರು ಗುರುಹಿರಿಯರುಗಳ ಕಂಡು Hol 


ಬೇಡದಿರು ಜೀವರನು ಆಡದಿರು ಮೂಢರೊಳು 

ಕೂಡದಿರು ಹರಶರಣರಲ್ಲದವರ 

ಓಡದಿರು ನಿಂದ್ಯಕ್ಕೆ ಮಾಡದಿರು ಹಿಂಸೆಯನು 

ಸೂಡದಿರು ಕುಸುಮವನು ಶಿವಗೀಯದೆ ॥ ೨॥ 


ದೆಯಿರು ಶರಣರೊಳಗೊಂದು ವಾಸನೆಯ 
ಮೆಟ್ಟದಿರು ದುರ್ಗತಿಯ ಬಟ್ಟಿಗಳನು 
ಮುಟ್ಟದಿರು ಲಿಂಗಕ್ಕೆ ಅಲ್ಲದುದ ಮತ್ತೊಂದ 
ಕೆಟ್ಟಾಡದಿರು ಸಭೆಯ ನಡುವೆ ಕುಳಿತು Nal 


ಹೋರದಿರು ಹಿರಿಯರೊಳು ಆಡದಿರು ಅನ್ಯರನು 

ಬೀರದಿರು ಪ್ರಣವಮಂತ್ರವನು ಭವಿಗೆ 

ತೋಆದಿರು ನಿನ್ನಿರವ ಧಾರುಣೆಯ ಮನುಜರಿಗೆ 
ತಾರದಿರು ಅಪಕೀರ್ಶಿಯನು ಗುರುವಿಗೆ ॥೪॥ 


ಸಟಿಯ ನೀನಾಡದಿರು ದಿಟವನಶಿಗಳೆಯದಿರು 
ನಪಿಸದಿರು ಪರಿಪರಿಯ ವೇಷಗಳನು 
ಕನಿಣದೊಳುವೊಬ್ಬರನು ನುಡಿಯದಿರು ಕೊಬ್ಬಿನಲಿ 
. ಪಠಿಸದಿರು ಕಾಮಶಾಸ್ತ್ರಗಳನೊಲಿದು = igh 


ನಂಬಿದರ ಕೆಡಿಸದಿರು ಹಂಬಲಿಸದಿರು ಹಲವ 

ನಂಬದಿರು ನಾರಿಯರೊಲುಮೆಗಳನು 

ತುಂಬಿಕೊಂಢಿರದಿರು ಹೃದಯದೊಳು ಕ್ರೋಧವನು 

ಬೆಂಬಿಡದೆಯಿರು ಮನವೆ ಧರ್ಮಗುಣವ lè ll 


ಸುಮ್ಮನಿರದಿರು ಮಾನ್ಯರನು ಕಂಡು ಗರ್ವದಲಿ 
ಹಮ್ಮಾಡದಿರು ಹಲವ ಕಲಿತೆನೆಂದು 


ಸ್ವರವಚನ ಸಂಪುಟ - ೧ ; 


CC-0. Jangamwadi Math Collection, Varanasi. An eGangotri Initiative 


ನಮ್ಮದಿರು ದೇಹವನು ಸುಮ್ಮನೆ ಕೆಡುವುದನು 
ಕಮ್ಮಗೋಲಾರಿಯನು Lean ಮನವೆ NU 


ಮಗದಿರು ಪರರು ಸಂತೋಷದೊಳಗಿರೆಕಂಡು 

ಶಿರಬಾಗದಿರು ಅನ್ಯದೈವಗಳಿಗೆ 

ಸಿರಿಗೆ ನೀ ಹಿಗ್ಗದಿರು ಸಿರಿತೊಲಗೆ ಕುಗ್ಗದಿರು 

sen ಈಯದಿರು ಅಪಾತ್ರಕೆ ॥ ೮॥ 


ಜೀವಭಾವನವಳಿದು ದೇವ ಚೆನ್ನಬಸವನಡಿ 
ದಾವರೆಯ ನಾವೀಗ ನೆನವುತಿರಲು 
ಆರಭಯವೆಮಗಿಲ್ಲ ಕಾಮಾರಿ ಕೃಪೆಯಿಂದೆ 


ಕೈವಲ್ಯಪದವಪ್ಪುದೆಲೆ ಆತ್ಮನೆ Wel 


೧೩೦ 
ಬದುಕಿದೆನೈಯ್ಯ ಬದುಕಿದೆ 
ಸದಮಲ ಗುರುವಿನ ಕರುಣದಿಂದಲಿ ನಾನು ಬದುಕಿದೆನೈಯ್ಯ ॥ ಪಲ್ಲ ॥ 


ಮಲಭಾಂಡಕಾಯವ ಸುಲಲಿತ ಮಂತ್ರದಿ ಶರಿರ 

ದೊಳಗೆ ಪ್ರಕ್ಷಾಲನವ ಮಾಡಿ : 

ಒಲಿದು ಮೂಖೌಳುದೀಕ್ಷೆಯನು ಸುಲಭದಿ Bore 

ಸುಲಲಿತ ಮಂತ್ರವ ಶ್ರವಣದೊಳಿಡಲಾನು 

ಬದುಕಿದೆನೈಯ್ಯ............ ॥ ೧॥ 


ಗುರುತನ್ನ ಶಿರದ ಚಿತ್ಕಲೆಯ ಲಿಂಗದಿ ತುಂಬಿ 
ಒರಸಿ ದುರ್ಲಿಖಿತವ ಭಸಿತೆನಿಂದ 


ಶಿರದೊಳು ಕರವಿಟ್ಟು ಕರುಣದಿಂದೀಕ್ಷಿಸಿ 

ಶರಿರದ ಕರದಲ್ಲಿ ಕೊಡಲಿಷ್ಟಲಿಂಗವ 

ಬದುಕಿದೆನೈಯ್ಯ............. Il ೨1 
ಆದಿ ಅನಾದಿಯಿಂದತ್ತಾದ ವಸ್ತುವ 

ನಾದ ಬಿಂದು ಕಳೆಗತಿಶಯದ 


ಸ್ವರವಚನ ಸಂಪುಟ - ೧ 


- CC-0. Jangamwadi Math Collection, Varanasi. An eGangotri Initiative 


ವೇದ ವೇದಿಸಿ ಕಾಣದಿಹ ಲಿಂಗವ 
ಭೇದಿಸಿ ತಂದಿತ್ತನಾದಿದೇಶಿಕನಿಂದ 


ena lal 


ವರ ಗುರು ಲಿಂಗ ಜಂಗಮದ ಪಾದೋದಕ 

ಚಿರ ಸುಪ್ರಸಾದ ಘನಮಂತ್ರದ 

ಪರಮ ವಿಭೂತಿ ರುದ್ರಾಕ್ಷೆ ಲಿಂಗದ 

ಯಿರವ ತೋಟಲು ಘನ ಶರಿರದೊಳಗೆ vow, 

ಬದುಕಿದೆನೈಯ್ಯ ॥೪॥ 


ಇಳೆಯ ತಮಂಧಕ್ಕೆ ನಲಿನಸಖನು ನೆಟ್‌ 

ಘಳಿಲನುದೈಸಿದ ತೆಆದಂದದಿ 

ಅಳಿದೆನ್ನ ಭವಗಳ ಕರಕಮಲದಿ ನಿಂದ 

ಭಲರೆ ಮದ್ದುರು ಚೆನ್ನಬಸವಲಿಂಗನ ಕಂಡು 

ಬದುಕಿದೆನೈಯ್ಯ ಬದುಕಿದೆ ॥ ೫॥ 


೧೩೧ 
ಕೂಗುತಿದೆ ಕುಠಿಲ ಹೆಚ್ಚಿ ಸಾಗುತಿದೆ ಹುಸಿಯ ಮಸಕ ಎನ್ನ ಗುರುವೇ 
ಆಗುತಿದೆ ಕೋಪವೆಂಬುದೀಗವೀಶ ಹರಿಸೈಯ್ಯ ಎನ್ನ ಗುರುವೇ 
ಜೂಗುತಿದೆ ವಿಷಯಕಾಗಿ ಹೋಗುತಿದೆ ಪರರವಧುವಿಂಗೆನ್ನ ಗುರುವೇ - 
ಕೇಗುತಿದೆ ಪರರ ನಿಂದ್ಯರಾಗಿ ಮನವ ಮಾಣಿಸಯ್ಯ ಎನ್ನ ಗುರುವೇ॥ ೧ ॥ 


ಬೆಳವುತಿದೆ ಲೋಭ ಹೆಚ್ಚಿ ಸುಳಿವುತಿದೆ ಮಾಯ ಮೋಹ ಎನ್ನ ಗುರುವೇ 
ತೊಳಲುತಿದೆ ಕ್ರೋಧ ನಿಮ್ಮ ನೆಲೆಯ ಸೇರಲೀಯದ್ಯೆ ಎನ್ನ ಗುರುವೇ 
ಸಲೆ ವಿದ್ಯ ಭೂಷಳಿಯ ತಪಗಳು ಬಳಸಿ ಮುಂದುಗಟ್ಟ ಕಾಯೊ ಗುರುವೇ 
ಕುಲಛಲಧನವು ರೂಪು ಮಲತು ನಿಲ್ವ ಪ್ರಾಯಮದ 

ಎನ್ನ ಗುರುವೇ ॥ ೨॥ 


ಈಶ ಕಾಮನಾಶ ಕಾಲನಾಶ ಕಮಲವೈರಿಭೂಷ ಎನ್ನ ಗುರುವೇ 
ಕೇಶವನೊಂದಿತ ಶೇಷಭೂಷ ಪಾಲಿಸೈಯ್ಯ ಎನ್ನ ಗುರುವೇ 

ದೇಶರಕ್ಷಣ ನೀನೆನ್ನ ವಾಸ ಹೃನ್ಮಧ್ಯದಿ ನಿಂದು ಗುರುವೇ 
ಸೂಸದಂತಿರೈಯ್ಯ ಚೆನ್ನಬಸವಲಿಂಗದೇಶಿಕ ಎನ್ನ ಗುರುವೇ lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೧೮ 


೧೩೨ 


ರಾಗ : ಮುಖಾರಿ 
ಆದಿ ಅನಾದಿಯಿಂದತ್ತತ್ತ ಅಂದಾದ ಜಂಗಮಲಿಂಗ ಅವ 
ನಾದಿಯಂತಹುದಯ್ಯೋ ಬೋಧಿಸೆನಗೆ ಜ್ಞಾನಜಂಗಮ ಗ ge ॥ 


ಅಂತರಂಗದಿ ಬಹುಜ್ಞಾನಿಯಾಗಿರುವನೆ ಜಂಗಮಲಿಂಗ 
ಶಾಂತಿ ಸೈರಣೆ ಬಹಿರಂಗದಲ್ಲಿರುವನೆ ಜಂಗಮಲಿಂಗ 
ಪಿಂತೆ ನಾನಾರೆಂದು ತಿಳಿದಾಚರಿಸುವನೆ ಜಂಗಮಲಿಂಗ 


 ಕೆಂತುಹರನ ಧ್ಯಾನ ಮುಂದುಗೊಂಡಿರುವನೆ ಜಂಗಮಲಿಂಗ Nol 


ಲಿಂಗದಿ ಸತಿಸುತರಂಗದಿ ನಡವನೆ ಜಂಗಮಲಿಂಗ 

ಹಿಂಗದೆ ಶರಣರಸಂಗದೊಳಿರುವನೆ ಜಂಗಮಲಿಂಗ 

ಲಿಂಗಾಣತಿಯಿಂದ ಬಂದುದನುಂಬನೆ ಜಂಗಮಲಿಂಗ 

ಅಂಗದಿಚ್ಛೆಗೆ ಹರಿದಾಡದೆ ಇರುವನೆ ಜಂಗಮಲಿಂಗ ॥ ೨॥ 


ಆಶೆ ರೋಷಗಳೆಲ್ಲ ನಾಶವಾಗಿರುವನೆ ಜಂಗಮಲಿಂಗ 

ರಾಶಿ ಜೀವಿಗಳಿಗೆಲೇಸ ಹಾರೈಸುವನೆ ಜಂಗಮಲಿಂಗ 

ಸೂಸದೆ ಮನವ ತೀವಿದರೆ ದೂರದೆ ನಿಂದನೆ ಜಂಗಮಲಿಂಗ 
ದೇಶ ಪಾವನವಾಗಲೆಂದಾಚರಿಸುವನೆ ಜಂಗಮಲಿಂಗ lal 


ಕೂಡುವರೊಂದೆಡೆಗೆ ತಾನೆಡೆಯಾಡದಿರುವನೆ ಜಂಗಮಲಿಂಗ 
ಕೊಡದೋರು ಸರಿ ಕೊಟ್ಟರು ಸರಿಯೆಂಬನೆ ಜಂಗಮಲಿಂಗ 


. ಒಡಲ್ಲಾಸೆಗೆ ಒಬ್ಬರೆಡೆಯೊಳಿರುವನಲ್ಲ ಜಂಗಮಲಿಂಗ 


ನಡೆಯೊಳು ನಾ ಘನವೆಂದು ನುಡಿವನಲ್ಲ ಜಂಗಮಲಿಂಗ len 


ವಂದನೆ ನಿಂದನೆ ಸಮವೆಂದು ಕಾಣ್ಬನೆ ಜಂಗಮಲಿಂಗ 
ಕುಂದು ಹೆಚ್ಚುಗಳಿಗೆ ಹೆಣಗುವವನಲ್ಬ ಜಂಗಮಲಿಂಗ 
ಸಂದೇಹಿಯಲ್ಲ ಸಂಕಲ್ಪವ ಬಗೆಗೊಳ್ಳ ಜಂಗಮಲಿಂಗ 
ಮುಂದು ಹಾರುವನಲ್ಲ ಮುದುಡುಗಾರನಲ್ಲ ಜಂಗಮಲಿಂಗ. ॥ ೫ ॥ 


ಧರ್ಮಾರ್ಥಕಾಮಮೋಕ್ಷಗಳ ಕಾಂಕ್ಸಿಪನಲ್ಲ ಜಂಗಮಲಿಂಗ 
ಪೆರ್ಮೆಯ ನಾಲ್ಕುಪದಗಳ ಬಟ್ಟಿಯನೊಲ್ಲ ಜಂಗಮಲಿಂಗ 


ಸ್ವರವಚನ ಸಂಪುಟ: - ೧ 


CC-0. Jangamwadi Math Collection, Varanasi. An eGangotri Initiative 


ನಿರ್ಮಲಹೃದಯ ನಿಶ್ಚಿಂತನಾಗಿರುವ ಜಂಗಮಲಿಂಗ 
ನಿರ್ಮೋಹಿಯಾಗಿ ನಿಸ್ಸಂಗಿಯಾಗಿರ್ದೊಡೆ ಜಂಗಮಲಿಂಗ Nel 


ಕಡವಸವು ಸರಿ ಕಂಬಳಿಸರಿಯೆಂಬನು ಜಂಗಮಲಿಂಗ 

ಷಡುರಸಾನ್ನವು ಸರಿ ಅಂಬಲಿ ಸರಿಯೆಂಬ ಜಂಗಮಲಿಂಗ 

ಒಡತೆಯು ಸರಿ ಒಡದೋಡು ತಾ ಸರಿಯೆಂಬ ಜಂಗಮಲಿಂಗ 
ಪೊಡವಿಯು ಸರಿ ಕೈಲಾಸವು ಸರಿಯೆಂಬ ಜಂಗಮಲಿಂಗ Wz 


ಭಕ್ತರ ಗುರುಲಿಂಗಭಕ್ತರ ಚರಲಿಂಗ ಜಂಗಮಲಿಂಗ 

ಭಕ್ತರ ಪಿತ ಮಾತೆ ಭಕ್ತಜನ ಬಂಧು ಜಂಗಮಲಿಂಗ 

ಭಕ್ತರ ಜನಕ ಭಕ್ತರ ಜೀವದ ದಾರಿ ಜಂಗಮಲಿಂಗ 

ಭಕ್ತರಿಚ್ಚೆಗೆ ವಶವಾಗಿ ತೋರ್ಪನೆ ಜಂಗಮಲಿಂಗ ॥ ೮॥ 


ಕಂತು ಕಾಲರ ಎದೆಯನು ಮೆಟ್ಫ ನಿಂದನೆ ಜಂಗಮಲಿಂಗ 
ಸಂತತ ಷಡುಸ್ಥಲಮಾರ್ಗದಿ ನಡೆವನೆ ಜಂಗಮಲೆರಗ 
ಮಂತ್ರಗಳೊಳು' ಮನಮಗ್ಗವಾಗಿರುವನೆ ಜಂಗಮಲಿಂಗ 


ಇಂತೀ ಅನಾದಿಜಂಗಮ ಚೆನ್ನಬಸವೇಶ ಜಂಗಮಲಿಂಗ iel 
೧೩೩ 
ರಾಗ : ದೇಸಿ 

ಆರಿಗೆಯು ಆರಿಲ್ಲ ಹಾರೈಸದಿರು ಪರರ 

ಮಾರಹರ ಗೌರೀಶನಲ್ಲದೆಲೆ ಮನವೇ I ಪಲ್ಲ ॥ 


ಶರಧಿಗೆಯೂ ಹಿಮಕರಗು ಸಖವೆಂದು ಪೇಳುವರು 

ಶರಧಿಯನು ಕುಂಭಸಂಭವ ನುಂಗಲು 

ಶರಧಿಯನು ಬಿಡಿಸಿಕೊಂಡನೆ ಬಂದು ಚಂದ್ರಮನು ' 

ಪರರು ತನ್ನವರೆಂಬುದಿದು ಕಷ್ಟ ಮನವೆ lol 


ಸರನಿಜಗು ದಿನಕರಗು ನಂಟುತನವೆನುತಿಹರು 

ಕರಿಬಂದು ಸರಸಿಜವ ಕೀಳ್ಬೆಡೆಯೊಲು 

ತರಣಿಬಂದಡ್ಡಲಾದನೆ ಶಶಿಯನುರಗೇಂದ್ರ... . 

ಉರವಣಿಸಿ ಪಿಡಿವಲ್ಲಿ ಶರಧಿ ಚಿಂತಿಸಿತೆ ? ॥ ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ರಾವಣನ ಕೊಲಲೆಂದು ಮಾರುತನಸುತನಾಗ 
ಭೂವಳೆಯದೊಳಗಿರ್ದ ಗಿರಿಯನೊಯ್ದ 
ಠಾವಿನೊಳು ಬಂದೊಲಿಸಿಕೊಂಡನೆ ಗಿರಿಗಳಿಗೆ 
[ಓಪನೆನಿಸಿಕೊಳುತಿರ್ಪ ಗಿರಿರಾಜ ? 


ಸಿತಕಂಠ ರತಿರಾಜನಂಗವನು ಸುಡುತಿರಲು 
ಪಿಶನೆನಿಸಿಕೊಂಬ ನಾರಾಯಣನು ಗೌರೀ 


ಪತಿಗನುವಾಗಿ ಹೇಳಿಕೊಂಡನೆ ಧಾತ್ರಿಯೊಳು ಪರರು 


ಹಿತರೆಂದು ನಂಬುವದು ಮರುಳುತನ ಮನವೆ 


ಪಗಲೊಡೆಯನಿಗೆ ಯಮನು ಮಗನೆಂಬ ಶ್ರುತಿಯುಂಟು 


ಅಗಜೇಶ ಕಾಲನಂ ಕೊಲುವೆಡೆಯೊಳು 
ಅಘಹರಗೆ ಮುಂದುವರಿದನೆ ಯಮನು 
ಜಗದೊಳಗಿನ್ನೆಂತು ನಂಬುವದನ್ಯರುಗಳ ? 


ವೀರಭದ್ರನು ಹರಿಯ ಗಾರುಮಾಡುವಡ್‌ದು 
ಮಾರ ತಮ್ಮಯ್ಯನಡಗೈತಂದನೆ ? 
ವಾರಿಜೋದ್ಭವನ ಸಿರವರಿವಲ್ಲಿ ಪರಮೇಶ- 
ಗಾರಡ್ಡಬಂದರಿದ ತಿಳಿ ನೀನೆ ಮನವೆ 
ಪಾವಕಾಂಬಕನಲ್ಲದಿನ್ನಾರು ನಿನಗಿಲ್ಲ 

ಭಾವ ಮನ ಕರಣದೊಳು ಭಾವಿಸರು ನಿನ್ನ 


ಸಾವು ಬಾಳಿನೊಳಿರ್ದು ಪೊರೆವನನ[ವ7ರತ ಗುರು 
ದೇವ ಚೆನ್ನಬಸವೇಶನಡಿಯ ನೆನೆ] ಮನವೆ 


೧೩೪ 
ರಾಗ : ದೇಶಿ 
ಎಂತೆನ್ನ ನೋಡಿ ಪೊರೆದಪೆಯೊ ದೇವರದೇವ 
ಪಿಂತೆ ನಾನೇನುವನು ಅಖದಾತನಲ್ಲ 


ಗುರುಪಾದ ಪಯೋಜಕ್ಕೆ ಸಿರಬಾಗಿ 
ಹರಪೂಜೆಗಳಿಗೆ ಮನಸಂದಾತನಲ್ಲ 


lal 


1 ೪॥ 


lal 


l æ ll 


॥ ಪಲ್ಲ Il 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಗುರುಹಿರಿಯರುಗಳಿಗೆ ವಸ್ತ್ರಾನ್ನವಿತ್ತವನಲ್ಲ 
ಪರಮಭಕ್ತಿಯ ನೋಡಿ ಬಾಳಿದವನಲ್ಲ lol 


ಓದಿದವನಲ್ಲ ಧರ್ಮಶಾಸ್ತ್ರಂಗಳನು 
ಓದುವರ ಓದುಗಳ ಕೇಳಿದವನಲ್ಲ 

ಆದಿಯ ಪುರಾತರಡಿಗಳ ನೆನದವನಲ್ಲ 

ವೇದಾಢ್ಯರೊಡನೆ ಕೂಡಾಡಿದವನಲ್ಲ ॥ ೨॥ 


ಬರದಂಿಯೆ ಹಲವು ಸಂಗ್ರವನು ಕಂಠವ ಪಿಡಿದು 

ಸ್ಮರಿಸಲಆಿಯೆನು ಪ್ರಣವ ಪಂಚಾಕ್ಷರವನು 

ಬೆರಸಿ ನಾನಟ್‌ಯೆ ಹರಶರಣ ಸಂದೋಹವನು 

ತೋಳಿದಆ್‌ಯೆ ಕಾಮಕ್ರೋಧವನು ಪರಶಿವನೆ "al 


ಬುಧರಿಗರೆಕಾಣಿಯನು dal ಸುಖಮಿರ್ದು 
 ಮೃದುವಾಕ್ಯದಿಂದೊಬ್ಬರ ಕರದ*ಯೆ 

ಮುದದಿಂದ ಜಪತಪಂಗಳ ಮಾಡಲಾನಣ*ಯೆ 

ಒದಗಿ ಬರುತಿಹ ಭವನ ಗೆಲುವ dadah ॥೪॥ 


ಶರರ ಪಾಸನೆಗಳನು Sena ಗುರುಮುಖದಿ 

ಅವು ಮಣವೆಗಳೆಂಬ Dede 

ಜಜಕಿದಂಕಯೆ ತ್ರಿವಿಧಮಲಗಳನು ನಾನಾಗಿ 
ಪಅ್‌ದಳ್‌ಯೆ ಆಶರೋಷಗಳ ಪರಶಿವನೆ ॥೫॥ 


ಈಡಾಡಿದವನಲ್ಲ ಪರಮಪ್ರಸಾದವನು 

ಮುಂಡಾಡಿದವನಲ್ಲ ಮುಕ್ತ್ಯಂಗನೆಯನು 

ಕೊಂಡಾಡಿದವನಲ್ಲ ಶರಣರ ನಡವಳಿಯ 

ದಂಡಿಸಿದವನಲ್ಲ ತನುಮನಂಗಳನು 1 all 


ಯತಿಯಲ್ಲ ವ್ರತಿಯಲ್ಲ ಅತಿಭಕ್ತಿ ತ್ರಿ] ವಿಧವಿಲ್ಲ 

ಮತಿವಂತನಾಗಿ ಗುಣವಂತನಲ್ಲ 

ಶತಪತ್ರಸಖ ಚಂದ್ರ ಶಶಿನೇತ್ರ ಐಸೂತ್ರ 

ಸಿತಕಂಠ ಚಿನ್ನಬಸವೇಶ ನೀನೊಲಿದು 

ಎಂತೆನ್ನ ನೋಡಿ ಪೊರೆದಪೆಯೊ ದೇವರದೇವ Wel 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 
J 


೧೩೫ 
" ರಾಗ ಃ: ಮುಖಾರಿ 
ಪಾಲಿಸು ಎನಗೆ ಪಾವನತರ ಚರಿಶೆಯ ಲಿಂಗತಂದೆ ಅಯ್ಯ 
ಶೂಲಿಯೊಳಗೆ ಒಡವೆರದಾಚರಿಸುವದ ಲಿಂಗತಂದೆ Il ಪಲ್ಲ Il 


ಗುರು ಪರಶಿವನೆಂದು ಚರಣಕೆ ಮಣಿವುದ ಲಿಂಗತಂದೆ ಅಯ್ಯ 
ಕರಕಂಜದೊಳಗಿಹ ಪರಮಲಿಂಗದಿ ಮನ ಲಿಂಗತಂದೆ 
ಹೆರೆಹಿಂಗದಿರುವದ ಚರಲಿಂಗದೊಳಲಸದೆ ಲಿಂಗತಂದೆ ಅಯ್ಯ 

ಎರವು ಮಾಡದೆ ಅದನೊರೆ ಎನ್ನ ಹೃದಯದಿ ಲಿಂಗತಂದೆ ॥ ೧॥ 


ಪಾದೋದಕ ಸು ಪ್ರಸಾದದಿ ಮನಸಂದು ಲಿಂಗತಂದೆ ಅಯ್ಯ 

ನಾದವೆ ರೂಪ ತಾನಾದ ಭಸಿತ ಮಣಿ ಲಿಂಗತಂದೆ 

ವೇದಕ್ಕೆ ಮಿಗೆ ಮನೆಯಾದ ಪ್ರಣವವನ್ನು ಲಿಂಗತಂದೆ [ಅಯ್ಯ] 
ಮೂದೇವರೊಡೆಯನ ಪಾದವೆಂದಿವೊಂದ ಲಿಂಗಶಂದೆ ll ol 


ಆಲಚೆಕ್ರವನಈ್‌ದಾಖ ಶಕ್ತಿಯರೆಂದು ಲಿಂಗತಂದೆ ತಿಳಿ 

ದಾಆಂಗವೆಂದು ಮತ್ತಾಖ ಹಸ್ತಗಳಿಂದ ಲಿಂಗತಂದೆ 

ಅಜುಲಿಂಗಗಳಿಗೆ ಆಉಖದೈವವು ನೀವೆ ಲಿಂಗತಂದೆ ಅಯ್ಯ 

ಮೋಳ್‌ಯ deria ಮಾರಾರಿ ಕೃಪೆಯಿಂದ ಲಿಂಗತಂದೆ ॥ ೩ ॥ 


ಆಸೆಯ ಬಿಡಿಸಿ ನಿರಾಸೆಯೊಳಿರಿಸಯ್ಯ ಲಿಂಗತಂದೆ ಅಯ್ಯ 
ಈಶನೊಲಿದರಿಗೆನ್ನ ದಾಸತ್ವದೊಳಗಿಡು ಲಿಂಗತಂದೆ 

ಈಷಣತ್ರಯದೂರ ಓಸರಿಸದೆ ಕೇಳು ಲಿಂಗತಂದೆ 

ದೋಷ ದುರ್ಗಣಗಳ ನಾಶನ ಮಾಡಯ್ಯ ಲಿಂಗತಂದೆ ॥೪॥ 


ಹರಿ ಆಜ ಸುರಪದವಿಯನೊಲ್ಲೆ ಲಿಂಗತಂದ ಅಯ್ಯ 

ಚಿರಕಾಲ ಕರುಣಿಸು ಶರಣರ ಸಂಗವ ಲಿಂಗತಂದೆ 

ಸರಸ ಸಲಿಲದಿ ಬೆರದಂತೆ ನಿಮ್ಮೊಳು ಲಿಂಗತಂದೆ ಅಯ್ಯ 

ಬೆರಸೆನ್ನ ತ್ರಾಹಿ ಮದ್ಗುರು ಚೆನ್ನಬಸವೇಶ ಲಿಂಗತಂದೆ lal 


9೨3 ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೩೬ 
ಸುಖವಾಯಿತೆನಗೆ ಭವರುಜೆಗಳಿಲ್ಲಿಲೆ ಕಾಂತೆ 
ಅಕಳಂಕ ಚಂದ್ರಶೇಖರದೇವರಿಂದ ॥ ಪಲ್ಲ ॥ 


ನಾರಿ ಕೇಳೆನ್ನ ಕರವಿಡಿದು ನಾಡಿಯ ನೋಡಿ 

ಮೂರು ದೋಷಗಳು ಹೆಚ್ಚಿರಲು ಕಂಡು 

ಮೂರುತನುವಿನ ಮೇಲೆ ಮೂರುಮುದ್ರೆಯನೊತ್ತಿ 
ಮೂರುಗುಳಿಗೆಯನಿತ್ತು ಆರೈದ ರಮಣೆ Nol 


ಭೂತಪಂಚಕವೆಂಬ ಧಾತು ಹೆಚ್ಚಿರೆ ಕಂಡು 

ಜಾತಿಮುಂತ್ರಗಳಿಂದಲವನು ತೊಡೆದು 

ಪ್ರೀತಿಚೂರ್ನವನಿತ್ತು ವಾತಗುಣಗಳೆ ಕಳೆದು 

ಆತ ಸಲಹಿದ ಕಾಣೆ ಜಾಣೆ ನಿನ್ನಾಣೆ ॥ Il 


ಭವರೋಗದೊಳು ಬಹಳ ನವೆದು ಸಿರನೋವುತಿರೆ 
ನವಭಸಿತವನು ಫಣೆಗಿಡಲು ಬೇನೆ 


ಭುವನದೊಳಗೆಂದೆಂದು ಬರಬಾರದೆನುಶಲಿ 
ಯುವತಿ ಸಲಹಿದ ಕಾಣೆ ಜಾಣೆ ನಿನ್ನಾಣೆ : lal 


ಆಸೆಯೆಂದೆಂಬ ಜ್ವರವೆಗ್ಗಳಿಸುತಿರೆ ಕಂಡು 

ಈಶಪದಜಲದ ಕಷಾಯವೆರದು 

ಶೇಷಪ್ರಸಾದವನು ಸವಿದಿರು ಎಂದೆನುತ 

ಬೇಸರದೆ ಪೇಳಿ ರಕ್ಷಿಸಿದ ಕಮಲಾಕ್ಷಿ len 


ಹೆದರದಿರು ಮಗನೆ ಬಾರೆಂದು ಕರುಣಾಮೃತದ 
ಉದುಕದಲಿ ಸಿರದೊಳೆದು ಮಹದರುವಿನ 
ಹೊದಿಕೆಯನೆ ಹೊದಿಸಿ ಸ್ಥಿರಕಾಲ ಬಾಳೆಂದು 


ಚದುರ [ಚೆನ್ನ] ಬಸವೇಶನೊರೆದ ಚಿತ್ಕಾಂತೆ : ll a Il 
೧೩೭ 
ಬಲ್ಲಿನೆಂಬಿರಿ ಶರಣರಿಂಗಿತವನರಿಯದನ 
ಸ ಬೆಲ್ಲವನು ಕಲ್ಲೆಂಬ ಖುಲ್ಲಮಾನವನ ॥ ಪಲ್ಪ ॥ 


ಸ್ವರವಚನ ಸಂಪುಟ ZG 


CC-0. Jangamwadi Math Collection, Varanasi. An eGangotri Initiative 


ಕುರಿಯು ಕಬ್ಬಿನ ರಸದಿರವನಂೆಯದೆ ಹೋಗಿ 
ಗರಿದಿಂಬುದದರ ಹೆಸರೊಂದು ಪರಿಯೆ 
ಪರಮಸಾರಾಮೃತದ ನೊರೆ ಸವಿದ ಬರಿಕನನು 
ನರನೆಂದೊಡಾ ಮನುಜ ಕುಣಿಯಲ್ಲವೆ ? 


ಮಿಗೆ ದೊಡ್ಡ ನಗವಿರಲು ಸುನಿ ಪೋಗಿ ಬಗುಳಿದೊಡೆ 
ಬಗುಳುವಡೆಯಾ ಸುನಿಯ ಪರಿಯದೊಂದು 
ಅಘಹರನ ನೇಳೆಯಂಕಿದ ಸುಗುಣ ಶಿವಯೋಗಿಗಳ 
ಬಗೆಯಿಂದ ಗಳಹುವನು ಸುನಿಯಲ್ಲವೆ? 


ದಾನಿ ದಾರಿಯೊಳು ಬರೆ' ವಾನರಾತನ ಕಂಡು 
ದಾನಿಯೆಂದಆ್‌ಯದೇಡಿಸುವೆಡೇನು ? 
ಜ್ಞಾನಿಗಳ ಜ್ಞಾನವಣ್‌ಯದೆ ನುಡಿದನವ ಹೀನ 
ಮಾನವನು ಸುದ್ಧ ವಾನರನಲ್ಲವೆ ? 


Se ಮರುಳ ಗರಗರನೆ ತಿರುಗಿ ಸಿರದೆಆಗಿದೊಡೆ 
ಧರೆದಿರುಗುತಿದೆ ಎಂ[ಬು]ದರಿವದೇನು ? 

ನರ ತನ್ನೊಳಿರುವ ದುರ್ನಯ!ವ7ನು ಎಲ್ಲರೀ 
ಪರಿಯೆಂದೊಡಾರದಡರಿಯಲ್ಲವೆ ? 

ರವಿಯ ಶಾಪಿಸಿ ಧೂಳ ಕವೆಯಲಿಡಲದು ತನ್ನ 
ಕವೆ ಅದೆಂಬುದನರಿಯದವ ಜಾಣನೆ 9 


ಭವರಹಿತ ಚಿನ್ನಬಸವೇಶ್ವರನ ಶರಣ 


ನವಿಚಾರದಿಂ ಭವಕೆ ಗುರಿಯಹನೆ 9 

೧೩೮ 

ರಾಗ : ಭೈರವಿ 
ಮಂಜುಳಾಂಗಿ ಮಲಯಜಗಂಧಿ ಗುರುಸಿದ್ಧಯೋಗಿ 
ಸಂಗಸುಖವನಗಲಿ ಹೋದನೆ ನೋಡಮ್ಮಯ್ಯ 


ಕೊಂಕುಗುರುಳೆ ಕೋಕಿಲಗಾನೆ ಕೋವಿದಮುದ್ದು 
ಶಂಕರ ಸನ್ನಿಭರೂಪನ ತೋರಲು ನಿನಗೆ 


loll 


॥ ೨॥ 


lal 


lvl 


॥ ge ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕಂಕಣವನು ಕೈಯ್ಯೊಳಿಡುವೆನೆ ಅದುವೊಲ್ಲದಿದ್ದರೆ 
ಮುಂತೊಂದಿಡುವೆ ಮುತ್ತಿನಬೊಟ್ಟ lol 


ತೋರಮುಡಿಯ ತೋಯಜನೆತ್ರೆ 

ತೋರಿಸ ಮುದ್ದುರಾಯನ ಎನ್ನ ಮನದ ಪ್ರೀಯನ 

ತೋರಲು ನಿನಗೆ ಹಾರವನು ಹಾಗೆ ಕೊಡುವೆನು 

ಅದುಪೊಲ್ಲದಿದ್ದರೆ ಬೇರೊಂದಿಡುವೆ ಬೆರಳಿನುಂಗುರವ Il ೨॥ 


ಕನ್ನೆಕುಲದ ರನ್ನೆ [ಮೋ] ಹನ್ನೆ ಕರದು ತೋರೆ 
ಚೆನ್ನಬಸವಪ್ರಿಯ ಮುರಿಗೆಯ ಗುರುಸಿದ್ದನ) 
ಭಿನ್ನವಿಲ್ಲದೆ ಒಲಿದು ಕೂಡಿದ ನೀ ತಂದು ತೋರೆ 
ಹೊನ್ನಬಳೆಯ ಕುಡು!ವೆ ಶೀಘ್ರ್‌2ದಿ 


ಅದುವೊಲ್ಲದಿದ್ದರೆ ಮುನ್ನೆ ಕೊಡುವೆ ಮೋಹ[ನಮಾಲೆಯ]  ॥೩॥ 
ಡಿ Q 
೧೩೯ 
ಬೆಳಗುವೆನಾರತಿಯ ಲಿಂಗೈಯ್ಯಗೆ 
ಬೆಳಗುವೆನಾರತಿಯ | ॥ ಪಲ್ಲ ॥ 


ವರ ಗುರುದೇವನ ಕರುಣದಿಂದಲಿ ಎನ್ನ 
ಕರಕೆ ಹೊರಟು ಬಂದು ಹೊರಗೆ ಸತ್ಕ್ರ್ರಿಯದಿಂ lol 


ಹೊರಗಣ ವಿಷಯವ ಜರಿದು ತನ್ನಿರವ ತಾ 
ನರಿದು ಚರಿಪ ಪ್ರಾಣೇಶ್ವರನೆ ಸುಜ್ಞಾನದಿಂ ॥೨॥ 


ಒಳಹೊರಗೆಂಬೆರಡಳಿದಿಪ್ಪ ಚನ್ನವೀರ 
ಸುಲಲಿತ ಭಾವದಿಂ ನೆರೆದು ವೈರಾಗ್ಯದಿಂ . lal 


`ಬೆಳಗುವೆನಾರತಿಯ ಲಿಂಗೈಯ್ಯಗೆ 
ಬೆಳಗುವೆನಾರತಿಯ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೪೦ 


I ಸ್ಪಗ್ನರಮಾಲಾವೃತ್ತ | 
ಮತ್ಕೈಲಾಸ ಹಸ್ತಾಂಬುಜದಮಲ ಲಸಶ್ಟೀಠದೋಳಿಷ್ಟಲಿಂಗಂ 


ಸೌಮ್ಯಾಚಾರಾನ್ವಿತಂ ಚಿದ್ಭಸಿತಧರೆ ತ್ರಿಪುಂಡ್ರೈಕಭಾಳಂ ನಿರಾಳಂ 
ಸಾಮೋದಂ ವೀರಶೈವೋತ್ತಮ ಶರಣಜನ ಸ್ತೋತ್ರಪಾತ್ರಂ ಸುಗಾತ್ರಂ 


ಸ್ವಾಮಿನ್‌ ಶ್ರೀ ಚನ್ನನೀರೇಶ್ವರನೆಮಗೊಲಿದಿಷ್ಠಾಥಮಂ ಮಾಳ್ಕೆ ನಿಚ್ಚಂ॥ ೧ ॥ 


l ಉತ್ಪಲಮಾಲಾ l 

ಶ್ರೀಕರ ವೇದಮಂತ್ರ ಕ್ರಿಯದೀಕ್ಷೆಗಳಿಂ ತನುಶುದ್ಧಿಗೆಯ್ದು ಸೌ 
ಹ್ಯಾಕರದಿಷ್ಠಲಿಂಗಪತಿಗೆನ್ನನು ಭಕ್ತರ ಮಧ್ಯದೊಳ್ಳು ಪಾ 
ಲೋಕನದಿಂದನೋಡಿ ವಿವಹಂ ನೆರೆ ಮಾಡಿದ ದೀಕ್ಷೆ ಶಿಕ್ಷೆ ಮೋ 

ಕೈಕೆ ಮಹೇಶದೇಶಿಕನೆ ಪಾಲಿಸುಗೆನ್ನನು ಚನ್ನವೀರನೇ ॥ ೨॥ 


ಚಾರು ಸುವೃತ್ತ ಮಧ್ಯ ವರ ವರ್ತುಳ ಗೋಮುಖ ನಾಳ ಪೀಠ ವಿ 
ಸ್ತಾರಕ ಷಟ್ಸ್ಮಲಾಂಗದೊಳುಮಾಚರಣಾಧಿಕೆ ಲಿಂಗಷಟ್ಕ ಸಂ 
ಪೂರಣಮಾಗಿ ರಂಜಿಪ ನಿರಂಜನಲಿಂಗವಿದೆಂದು ದಿವ್ಯ ಹ 

ಸ್ತೋರುಣ ಪದ್ಮಪೀಕದೊಳಗಿತ್ತನೆ ಪಾಲಿಸು ಚನ್ನವೀರನೇ Ilall 


ಪಶ್ಚಿಮಚಿಕ್ರವಾಸ ಸಹಜಾಸ್ಪದ ಜಂಗಮಲಿಂಗದೇವನೇ 

ನಿಶ್ಚಲ ನಿರ್ವಿಕಾರ ನಿರುಪಾಧಿಕ ಜಂಗಮಲಿಂಗದೇವನೇ 
ಸಚ್ಚಿದುಪಾಧಿಭಕ್ತಿಯುತ ಚಿತ್ಕ್ರಿಯ ಜಂಗಮಲಿಂಗದೇವನೇ 

ತ್ರಿಚ್ಚರಲಿಂಗ ಸಂಗ ಯತಿತುಂಗನೆ ಪಾಲಿಸು ಚೆನ್ನವೀರನೇ ॥ ೪॥ 


| ಚಂಪಕಮಾಲಾ | 
ಗುರುಚಿರಣಾಂಬು ಲಿಂಗದ ಪದೋದಕ ಜಂಗಮದಂಭ್ರುಶೀರ್ಥಸು 


ಸ್ಪರುಶನ ವಾರಿಯಂ ಅವಧರೋದಕವಾಪ್ಯಯನಾಂಬು ಹಸ್ತ ಪು 
ಷ್ಕರ ಪರಿಣಾಮವಾರಿ ನಿರನಾಮ ಜಪಾಧಿಕ ಸತ್ಯವಾರಿಯಂ 


ಶಿರದೊಲು ತಾಳ್ವೆ ಶ್ರೀ ಗುರುವೆ ಪಾಲಿಸುಗನ್ನನು ಚನ್ನವೀರನೇ ॥ ೫ ॥ 
l ಮಲ್ಲಿಕಾಮಾಲಾ l 
ಸತ್ಯ ಸದ್ಗುರುಲಿಂಗ ಜಂಗಮಲಿಂಗದಿಂದುದಿಸಿರ್ದ ಸಂ 
ಸ್ತುತ್ಯ ರೂಪಕ ಶುದ್ಧ. ಸಿದ್ಧ ಪ್ರಸಿದ್ಧ g AG ಶೇಷಮಂ 
- ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಉತ್ತುಮೈಕ ನಿಜೇಷ್ಟಲಿಂಗಸಮೇತ ಭೋಗಿತ ನಿತ್ಯ ಸ 
ದ್ಭ್ರುತ್ತ ಭಾವ ಪ್ರಸಾದಕಾಯನೆ ಚನ್ನವೀರನೆ ಪಾಲಿಸಾ Nan 


ಶ್ರೀಮಹಾಶಿವಲಿಂಗದಂಗದ ಸಾರ ಚಿದ್ಬೆಳಗಾದ ನಿ 
ಷ್ಕಾಮಭೂತಿಯನುತ್ತುಮಾಂಗ ಪದಾಂತ ದಿವ್ಯ ಶರೀರದೊಳ್‌ 
ಪ್ರೇಮದಿಂ ವರ ಸ್ನಾನ ಧೂಳನ ಧಾರಣೈಕವ ಮಾಡಿಕೊಂ 
ಡೀಮಹಿಯೊಳಗೊಪ್ಪಿ ತೋರುವ ಚನ್ನವೀರನೆ ಪಾಲಿಸಾ lal 


ಕಾರಣಾತ್ಮಕ ಲಿಂಗದೇವನ ಚಾರುಪಕ್ವಗಳಾದ ವಿ 

ಸ್ತಾರ ರೂಪ ಶಿವಾಕ್ಟಿಮಾಲೆಯನೆಯ್ದೆ ಕಂಠದೊಳೊಪ್ಪುವಾ 

ಹಾರಮಂ ಬಲಹಸ್ತದೊಳ್‌ ಜಪಮಾಲೆಯಂ ನೆರೆ ತಾಳ್ಪ ಸ 
ತ್ಕಾರುಣಾಂಬುಧಿ ಚನ್ನವೀರನೆ ಪಾಲಿಸೆನ್ನ ನಿರಂತರಂ lel 


ಲಿಂಗದೇವನ ನಾಮವಾಗಿಹ ತುಂಗ ಮಂಗಳ ಮಂತ್ರಮಂ 
ಸಾಂಗದೊಳ್‌ ಸ್ಮರಿಸುತ್ತ ಜಂಗಮಮಲಿಂಗದಾನಭವೈಕ ಪ್ರಾ 
ಸಂಗಮಂ ಶರಣರ್ಗೆ ಬೋಧಿಸುತಂಪ್ರಿಯುಗ್ಮ ಸುಖಂಗಳಾ 
ಪಾಂಗಿನಿಂದೊಲಿದೀವ ಶ್ರೀಗುರು ಚನ್ನವೀರನೇ ಪಾಹಿಮಾಂ ॥೯॥ 


ಪಾಹಿಮಾಂ ಕ್ರಿಯಲಿಂಗವೇ ಗುರುಲಿಂಗವೇ ಶಿವಲಿಂಗವೇ 

ಪಾಹಿಮಾಂ ಚರಲಿಂಗಶೇಷ ಸುಲಿಂಗವೆ ಮಹಲಿಂಗವೇ 

ಪಾಹಿಮಾಂ ಘನದಿಷ್ಟ ಪ್ರಾಣ ಸು ಭಾವಲಿಂಗವೇ ಸಂತತಂ 

ಪಾಹಿಮಾಂ ಗುರುಚನ್ನವೀರ ನಿರಂಜನಾತ್ಮಕ ಲಿಂಗವೇ ॥ ೧೦॥ 


ಶ್ರೀ ನಿರಂಜನ ಶೂನ್ಯನಿಃಕಲಲಿಂಗವೇ ಮಹಲಿಂಗವೇ 

ಧ್ಯಾನ ಮಂತ್ರ ಪ್ರಸಾದವೇ ಚರಲಿಂಗವೇ ಶಿವಲಿಂಗವೇ 

ಜ್ಞಾನವೈಭವ ಯುಕ್ತ ಸದ್ಗುರುಲಿಂಗವೇ ಕ್ರಿಯಲಿಂಗವೇ 

ಮಾನಿತಪ್ರಭು ಚೆನ್ನವೀರಮದಿಷ್ಟಲಿಂಗವೆ ಪಾಹಿಮಾಂ Loo! 


ವಾಮಹಸ್ತ ಸರೋಜದೊಳ್‌ 4ನ ಪ್ರಾಣಲಿಂಗವನಾಂತು ನಿ 

ರ್ನಾಮ ಮಂತ್ರವ ಗೋಪ್ಯ ವಕ್ತದೊಳ್ಳಿದೆ ಮೆಲ್ಲನೆ -ಧ್ಯಾನಿಸು 

ತ್ತಾ ಮಹೇಶ್ವರ ರೂಪ ತಾಳಿ ಶಿವೈಕ ಭಕ್ತಗಣಾಳಿಗೇ 

ಪ್ರೇಮದಿಂ ಶಿವತತ್ವ ಬೋಧಿಪ ಚನ್ನವೀರನೆ ಪಾಹಿಮಾಂ . Il ೧೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಮುಕ್ತಿಸಂಪದರೂಪ ಜ್ಞಾನಕಲಾಪ ದೀಪಿತಪಾದವೇ 
ಯುಕ್ತಿ ಭಾವದ ಭಕ್ತರಂತರದಲ್ಲಿ ರಾಜಿಪಪಾದವೇ 

ಭಕ್ತಿ ಜ್ಞಾನ ಕ್ರಿಯ್ಯೆಕ ಶ್ರೀ ಗುರುಲಿಂಗ ಜಂಗಮಪಾದವೇ 

ರಕ್ಷಿಯಿಂದಲಿ ಪಾಲಿಸೆನ್ನನು ಚನ್ನವೀರನಪಾದವೇ ॥ ೧೩॥ 


1 ಚಿಂಪಕಮಾಲಾ | 

ಜಯ ಮಹಲಿಂಗದೇವ ಜಯ ಜಂಗಮಲಿಂಗ ಮಹಪ್ರಸಾದ ಚಿ 

ನ್ಮಯ ಶಿವಲಿಂಗದೇವ ಜಯ ಶ್ರೀ ಗುರುಲಿಂಗ ಘನಪ್ರಕಾಶ ಸಂ 

ಜಯ ಕ್ರಿಯಲಿಂಗದೇವ ಜಯ ಶೂನ್ಯನಿರಂಜನಲಿಂಗದೇವ ಭೆ 
ಕ್ವಿಯನೊಲಿದಿತ್ತು ರಕ್ಷಿಪ ಮಹಾಪ್ರಭುವೇ ಜಯ ಚನ್ನವೀರನೇ ॥ ೧೪ Il 


I ಸ್ರಗ್ಧರಮಾಲಾ | 
ಇಂತೊಪ್ಪುತಿರ್ಪ ಶ್ರೀ ಮದ್ಗುರುವರಿವಿನೊಳುಂ ಲಿಂಗಮಂ ಪ್ರಾಣದೊಳ್ನಿ 
gogi ಜ್ಞಾನದೊಳ್‌ ಜಂಗಮವನು ವರ ಜಿಹ್ಹಾಗ್ರದೊಳ್ಳೀರ್ಥವಂ ಫ್ರಾ 
ಣಾಂತ್ಯ ಪ್ರಾದೇಶದೊಳ್‌ ಶೇಷವನು ನಿಜಮಹಾತ್ವಕ್ಕಿನೊಳ್ಳೂತಿಯಂ ನೇ 
ತ್ರಾಂತೈಕಸ್ಥಾನದೊಳ್ಳನ್ಮಡೆಯನು ಶ್ರುತಿಯೊಳ್‌ ಮಂತ್ರಮಂ ತಾಳ 

ದೇವಾ ॥ ೧೫ ॥ 


ಇತಿ ಶ್ರೀಮದ್ಗುರುಸ್ತೋತ್ರದ ಅಷ್ಟಾವರಣಮಹತ್ತ್ವೃದ ವೃತ್ತಂಗಳು ಸಮಾಪ್ತ. 
D D 


೧೪೧ 
| ನೀಲಕಂಧರ ಪಾಲಿಪುದೆನ್ನ ಬಂಧುರ 
ನೀಲಕಾಲವೈರಿ ನಿಮ್ಮ ನಿಜವನರಸಲೆಂತಯ್ಯ? 
ಮೂಲಪ್ರಣವರೂಪ ಕೆಂಪಭೂಪಗೊಲಿದು ಮರದಯ್ಯ | 
ಅಂಗಜಾರಿಯ ನಿನ್ನಯ ಕೃಪಾಪಾಂಗದಿಂದೆನ್ನ ॥ ಪಲ್ಲ ॥ 


ತುಂಗ ಯೋಗೀಶ್ವರರ ಚರಣಕಮಲ ಭೃಂಗನೆನಿಸಯ್ಯ 
ರಂಗಿಪ ಕೆಂಪೇಂದ್ರನ ಭಕ್ತಿಗೊಲಿದು ಬಂದು ನಿಂದಯ್ಯ 
ಜಂಗುಳಿದೈವಗಳು ನಿಮ್ಮ ಪದವ ಕಂಡಡೇನಯ್ಯ?. 


೨೮ ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಬಂಧುರಾಂಗನೆ ಹರುಷದಿಂದೆನ್ನನಿಂದು ನೋಡಯ್ಯ 

ಮಂದಬುದ್ಧಿಯಿಂದ ನಾನು ನಿಮ್ಮ ನೆನೆಯಲಿಲ್ಲಯ್ಯ 

ವೆಂದಂದಿಗೆ ನಿಮ್ಮ ಮರೆಯದಂತೆ ನಿಜವದೋರಯ್ಯ 
ಮಂದರಾದ್ರಿನಿಲಯ ಗುಡಿಯಮಾರನಪುರದೊಳು ನಿಂದಯ್ಯ 
ಚಂದದಿಂದೆ ನಿನ್ನ ಜ್ಞಾನಕಲೆಯೊಳು ಕೂಡಯ್ಯ ॥೨॥ 


ಕಾಲನಾಶನೆ ಪರಮಪುಣ್ಯಲೋಲವೇಶನೆ 

ಕಾಲಕರ್ಮವಳಿದು ಮಾಯಜಾಲವನು ಬಿಡಿಸಯ್ಯ 

ಬಾಲಚಂದ್ರಧರನೆ ಎನ್ನ ನಿನ್ನ ಪದದೊಳಿರಿಸಯ್ಯ 

ಶೂಲದೊಳು ಪೆಣನ ತಾಳ್ದು ಹರಿಯ ಮನೆಯ ಪೊಕ್ಕಯ್ಯ 

ಲೀಲಾಕಾರ ಶಿವನೆ ನಿನ್ನ ಮಹಿಮೆಯ ನೀನೆ ಬಲ್ಜೆಯಯ್ಯ lal 


ಸಿಂಧುಜೂಟನೆ ಕರುಣದಿಂದೆ ಬಂದು ನಿನ್ನಯ ಕಂದ 

ನೆಂದು ಮೈಯ್ಯದಡಹಿ ಭವದ ಬಂಧನವಳಿಯಯ್ಯ 

ಮುಂದುಗೆಟ್ಟು ಮೋಹಪಾಶದೊಳಗೆ ಬಿದ್ದೆನಲ್ಲಯ್ಯ 

ಸ್ಕಂದ ಗಣಪ ವೀರಜನಕ ಮುನಿದು ಪೋಗಬೇಡಯ್ಯ 

ಇಂದು ತಂದೆ ಕಂದಿಸದೆ ನೀನೆನ್ನನು ಕರೆಯಯ್ಯ ॥೪॥ 


ಮಂಗಳಾಂಗನೆ ನಿನ್ನಂಗವ ಕಂಗಳಿಂದಲಿ 
ಪೋಗಿ ಕೃಷ್ಣ ಬ್ರಹ್ಮರರಸಿ ಭಂಗಬಟ್ಟರಲ್ಲಯ್ಯ 

ಗಂಗೆ ಗೌರಿ ನಿಮ್ಮ ನೆಲೆಯನೆಂತು ತಿಳಿಯಲಿಲ್ಲ[ಯ್ಯ] 
ಸಂಗಮೇಶ ಭಕ್ತಾನಂದಸರಧಿ ಚಂದ್ರ ಕಾಯಯ್ಯ 


ತುಂಗ ಜ್ವಲಕಂಠೇಶ ಎನ್ನ ಸಾರಿ ಕೂಡಿಕೊಳ್ಳಯ್ಯ ॥ ೫॥ 
m) Q 
೧೪೨ 
ಮಂಗಳಾರತಿ ಎತ್ತಿರೆ ಗಂಗಾಧರಗೆ ನಿಜಜಂಗಮಗೆ 
ಕಂಗಳಾಗ್ರದಿ ರಂಜಿಪ ಮುರಿಗೇಶನಿಗೆ ಎನಗೀಶನಿಗೆ ॥ ಪಲ್ಲ ॥ 


ಚಂದ್ರಸೈಲಕೋದಂಡ ಚಂದ್ರಧರಗೆ ಕರಿಸಂಹರಗೆ 

ಚಂದ್ರಾನಲ ರವಿನೇತ್ರ ಕೋದಂಡನಿಗೆ ಪ್ರಚಂಡನಿಗೆ 

ಚಂದ್ರಕ ರೂಪೇಂದ್ರಜಹರಿವರಗೆ ಮಂಗಳಕರಗೆ 

ಚಂದ್ರನಂದಿಯ ಮೇಲೆ ಕುಳತ ಸ್ಥಿರಗೆ ಸುರಚಿರವರಗೆ loll 


|: ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೨೯ 


೧೩೦ 


ಕಮಲನಾಭನ ಸಿರ ಕರಕಮಲದೊಳ್ಳರಗೆ ಚರ ಗುರು ಹರಗೆ ' 

ಕಮಲ) ನೇತ್ರವ ಚರಣದೊಳಟ್ಟಭವಗೆ ಗಿನಿಜೆಯಧವಗೆ 
ಕಮಲಕೋರಕವಾಸ ಗುಣಗಂಭೀರಗೆ ಬಹು ಸುಂದರಗೆ 

ಕಮಲ ಕಮಲ!ವ)ಧರಿಸಿದ ಮುರಿಗೇಂದ್ರನಿಗೆ ಯತಿಚಂದ್ರನಿಗೆ ॥ ೨॥ 


ಚಿನ್ಮೂಲಾದ್ರಿವಾಸ ಜಂಗಮಮಣಿಗೆ ಪರುಷದಕಡೆಗೆ 

ಕಾಮಗೋಲನ ಸುಟ್ಟ ಪ್ರತನಿಷ್ಠನಿಗೆ ಬಹುದೃಷ್ಟನಿಗೆ 
ಒಮ್ಮನದವರಿಗೊಲಿದ ಮುರಿಗೇಶನಿಗೆ ಪರಮೇಶನಿಗೆ 

ಬೊಮ್ಮ ಜಿಟ್ಟಗಿಬಸವಲಿಂಗನಿಗೆ ಮಲಭೇದನಿಗೆ al 


೧೪೩ 

ಎಂತು Her ಕಾಂತೆ ನಾನು ಕಾಂತನ ಗುಣವ 

ಚಿಂತಿಸಿ ತಾಳಲಾಳಿನಮ್ಮ ಶಾಂತಗುಣಾನ್ನಿತ 

ಕಾಂತಿಪ್ರಪೂರಿತ ಬೆಂತಿತದಾಯಕ 

ಕಂತುವಿನಾಶ ಸುಸ್ವಾಂತನ ನಾನು ॥ ಪಲ್ಲ ॥ 


ಆದಿಯನಾದಿವಸ್ತು ತಾನೆ ಜಂಗಮರೂಪ 

ಮೋದದಿಂದಲಿ ತಾಳಿ ತಾನು 

ಮೇದಿನಿಯೊಳಾ ತನ್ನ ಪಾದಕೆ ನಮಿಸಿದ 

ಸಾಧಕರಿಗೆ ಶಿವಬೋಧೆಯ ಪೇಳಿದ 

ಬಾಧಿತವಲ್ಲದ [ಯ] ಶೋದಿತ ಮಹಿಮನ loll 


ಅಷ್ಟಮದವನಡಿಮೆಟ್ಟ ಮನಸಿನೊಳಗೆ 


ಶ್ರೇಷ್ಠ ಧ್ಯಾನವ ನೆಲೆಗೊಳಿಸಿ 

ದುಷ್ಟೇಂದ್ರಿಯಗಳ ನಷ್ಠವ ಮಾಡಿದ 

ನೆಟ್ಟನೆ ತನ್ನನು ಮುಟ್ಟಿ ಪೂಜಿಪರಿಗೆ 

ಇಷ್ಟಾರ್ಥವ ಕೊಡುವಷ್ಟನಿಧಿಪನ ॥ ೨॥ 
ಜೆಡೆಯಚಿಕ್ಕಬಸವಸ್ಟಾಮಿಯ ಸ್ವರೂಪ ನೆನೆದು : 

ಬಡವಾಯಿತ್ತೆನ್ನ ದೇಹವೀಗ 

ಮೃಡನವತಾರನ ದೃಢವುಳ್ಳ ಮಹಿಮನ 

ಅಡಿ ನಡು ಕಡೆಯಿಲ್ಲದ ದೇವನ 

ಬಿಡದಿರಲಾಆನು ಜಡಜದಳಾಕ್ಸಿ ; lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೪೪ 
ಗುಂಗುರದ ಬಾಧೆ ಬಿಡಿಸೊ ಗುಂಗುರಮಲ್ಲ 
ಕಂಗಳಿಗೆ ನಿದ್ರೆ ಬಾರದು È 
ಗುಂಗುರದ ಬಾಧೆ ಬಿಡಿಸಿ ಬಸವಲಿಂಗನ ಪದದೊ 
ಳ್ಸಾಂಗವಾಗಿ ನಿದ್ರೆಗೂಡಿ ಸೊಲ್ಲ ಲಾಲಿಸೊ ॥ ಪಲ್ಲ ॥ 


ರಕ್ತಕಾಯವ ನೋಡುತ ಕುಳಿತುಕೊಂಡು 

ಯುಕ್ತಿಯಿಂ ದ್ವಾರವ ಮಾಡಿ 

ರಕ್ತಪಾನವ ಮಾಡಿ ಶಕ್ತಿ ಸಂಪುಟವಾಗಿ 

ರಕ್ತವರ್ನವಾಗಿ ಹಾರುವ ಗೋಡೆ ಸೇರುವ Hol 


ಹೊಸ ಹಚ್ಚಡವ ಹೊದೆದು ಮಲಗಿರಲು 

ಕುಶಲದಿಂದೊಳಯಕೆ ಪೊಕ್ಕು 

ವಿಶ್ವಾಸ ಮಾಡುವಂತೆ ಹಸಗೆಡಿಸಿ ನುಸುಳುವಂಥ 

ಮಸಕದ ಬಾಧೆ ಬಿಡಿಸೊ ನೀನೆ ಮನ್ನಿಸೊ Ws 


ಮನ ಮಾಯಿಯೆನಿಪ ಗುಂಗುರ ಎನ್ನ ಕಣ್ಣೆ 

ಯಿನಿತು ನಿದ್ರೆಯ ಕೊಡದು 

ಘನ ಶ್ರೀ ಜೆಡೆಯಚಿಕ್ಕಬಸವನ ಪಾದದಲ್ಲಿ 

ಯನುವಾಗಿ ನಿದ್ರೆಗೊಡಿಸೊ ದಯವ ಸೂಸೊ Lal 


Q ಡಿ 


೧೪೫ 
L ರತ್ನಾಕರ ವಚನ | 
ಲಿಂಗಸಂಗದೊಳು ಸಂಧಾನವಲ್ಲದೆ ಬಹಿ- 
ರಂಗದ ಬಳಕೆ ನಮಗಿಲ್ಲ ಕಾಣಿರೊ ॥ ಪಲ್ಪ ॥ 


ಮಣ್ಣ ಸೋದಿಸುವ ಜಲಗಾರನು ತನ್ನಯ 

ಚಿನ್ನದ ಮೇಲೆ ಕಣ್ಮನವಿಹಂತೆ 

ಉಣ್ಣುತುಡುತೊಡಲ ಸಾಧಿಸುತಿದ 

ಪ್ರಾಣಲಿಂಗದೊಳಗಿಚ್ಛೆ ಕಾಣಿರೊ Ilo 


ಸ್ವರವಚನ ಸಂಪುಟ - ೧ ಖೆ ೧೩೧ 


CC-0. Jangamwadi Math Collection, Varanasi. An eGangotri Initiative 


ನಲ್ಲರ ಕೂಡೆ ನಡೆನುಡಿ ಪರರೊಳಗಿರ್ದ 

ನಲ್ಲರ ಕೂಟ ಗೋಷ್ಠಿ ಮಾಡುತಿಹಂತೆ 

ಬಲ್ಲವರೊಡನಾಡುತಿರ್ದಡೇನು ನಮಗಿನ್ನು 

ನಲ್ಲ ಪ್ರಾಣಲಿಂಗದೊಳಿಚ್ಛೆ. ಕಾಣಿರೊ ॥ ೨॥ 


ಯಾತಕಿಷ್ಟು ಭೇದಬುದ್ಧಿಯುಂಟಾಗಿ ತೋರುವದೆಲ್ಲ 

ಭೂತಿಕಯುಕ್ತವಲ್ಲ ಮರವೆಯಲ್ಲದೆ 

ಭೂತೇಶನ ಪದಧ್ಯಾನಲ್ಲದೆ ಪೆರತಿಲ್ಲವೆಂದು ನಮ್ಮ 
ಜ್ಯೋತಿರ್ಮಯಲಿಂಗದೊಳಗಿಚ್ಛಿ ಕಾಣಿರೊ . lal 


m m) 


೧೪೬ 
ನಿನ್ನ ಮೋಹದ ಭಕ್ಷರಾರು ಪ್ರ- 
ಸನ್ನ ಮೂರುತಿ ತಿಪ್ಪೇರುದ್ರ ದಯಾಳು ॥ ಪಲ್ಲ ॥ 


ಮಾಡೋದು ನೂರಾರು.ತಪ್ಪು ನೀ ನೋಡಿ ಕಾ- 

ಪಾಡಿಕೊಂಬುದೆ 

ಮೂಢರ ರಕ್ಷಿಸೊ ಒಪ್ಪು ಈ 

ರೂಢಿಯೊಳಗೆ ನಿನ್ನ ನೆನೆವುದೆ ಒಪ್ಪು lol 


ಅರಿಗಳಾಭರಣೆಯ ನಿಲಿಸು ಅತಿ 

ಗರುವಿಕಿತನಗಳೆಲ್ಲವ ಪರಿಹರಿಸು 

ಗುರುಮೂರ್ತಿ ಎನ್ನನುದ್ಧರಿಸು ನಿಮ್ಮ 

ಚರಣಸೇವಕನೆಂಬೊ ಬಿರಿದು ನೀ ರಕ್ಷಿಸು EA 


ಧರೆಯೊಳು ಚಿನ್ಮೂಲಗಿರಿಯನಾಳ್ವ ಗೋತ್ರ 
ಧಾರಕ ಚಂದ್ರಮೌಳೀಶ ದೊರೆಯ 


ಕ್ಚತ್ರಿಯನೆ(ನಿ)ಸಿದ ಪರಿಯ ನೀ 


ಗೋತ್ರಧಾರಕ ತಿಪ್ಪೇರುದ್ರ ನೀನರಿಯ lal 
. ೧೪೭ | 

ಭಕ್ತನ ಮಾಡಿಕೊ ಎನ್ನ ಹಬ್ಬಿ 

ಮುಕ್ತಿದಾಯಕ ತಿಪ್ಪೇರುದ್ರ ಪ್ರಸನ್ನ ॥ ಪಲ್ಲ ॥ 


ಸ್ವರವಚನ ಸಂಪುಟ - o 


CC-0. Jangamwadi Math Collection, Varanasi. An eGangotri Initiative 


ಎಂದೆಂದು ಮರೆಹೊಕ್ಕೆನಲ್ಲ ಎನಗೆ 

ತಂದೆ ತಾಯಿಯು] ನೀನಹುದು ಪುಸಿಯಲ್ಲ 

ಸಂದೇಹ ಮಾಡುವದಿಲ್ಲ ನಿನ್ನುವಂ 

ನಂಬಿರ್ದೆನಯ್ಯ ಅನುಮಾನವಿಲ್ಲ | lol 


ಮದಮತ್ಸರವನು ಸಂಹರಿಸೊ ಬ್ರಹ್ಮ 
ಪದವಿಯ ಕೊಟ್ಟು ಸಂತೋಷದಲ್ಲಿರಿಸೊ 

ಹೃದಯದೊಳಗಣ ಚಿಂತೆಯ ಬಿಡಿಸೊ ಅಟಮಟ 

ದಿಂದ ಭಕ್ತಕುಟುಂಬವಂತರಿಸೊ ॥ ೨॥ 


ದಾರಿಯ ತೋರಿಸೊ ಮುಂದೆ ಕೆ 
[ನರ್ಥಿಯಲಿ] ಕೊಂಡಾಡುವೆ ಸಲಹಯ್ಯ ತಂದೆ 

ಶಿರಹಟ್ಟಯೊಳು ನೀನಿಂದೆ ತಿಪ್ಪೆ 

ರುದ್ರನ ಪಾದವು ಗತಿ ನಮಗಂದೆ 

ಭಕ್ತನ ಮಾಡಿಕೊ ಎನ್ನ lal 


Q Q 


೧೪೮ 


ಭವಸಾಗರವೆಂಬೊ ಹೊಳೆಯೆತ್ತಿ ಬರುತಿದೆ ತೋಂಟದಯ್ಯ ಸ್ವಾಮಿ 
ಶಿವ ನಿಮ್ಮ ಪಾದವ ತೋರಿ ಬದುಕಿಸಯ್ಯ ತೋಂಟದಯ್ಯ ॥ ಪಲ್ಚ ॥ 


ಆಸೆಯೆಂಬೊ ಮೋಡ ಮುಗಿಲೋಡಿ ಬರುತಿದೆ ತೋಂಟದಯ್ಯ 
ಪಾಶವೆಂಬ ಗುಡುಗಿನ ಮಿಂಚು ಬರುತ ಹೊಳದಾವು ತೋಂಟದಯ್ಯ 
ರೋಷ ಹರುಷವೆಂಬ ದೃಷ್ಟಿ ಮಳೆಯಾಡಿ ಬರುತಿದೆ ತೋಂಟಿ 
ದೇಶದೊಳಗೆ ಚಲ್ಸವರಿಯುತಲೈದಾವೆ ತೋಂಟದಯ್ಯ ॥ ೧॥ 


ಆಂಬಿಗರೈವರು ನಂಬಲಾರೆನು ಗುರುವೆ ತೋಂಟದಯ್ಯ ನಮ್ಮ ' 
ಬೆಂಬಳಿಗೊಯಿದೆನ್ನ ರಂಬಿನುತ್ಯತಾದರೆ? ತೋಂಟದಯ್ಯ 

ಹಂಬಲಿಸುವ ಮನ ಹವಣಿಗೆ ನಿಲ್ಲದು ತೋಂಟದಯ್ಯ ಪಾದ- 

ವೆಂಬ ತೆಪ್ಪವ [ನೀಡಿ ತಡಿಯ ಸೇರಿಸಯ್ಯ ತೋಂಟದಯ್ಯ ॥ ೨॥ 


ಬಟ್ಟಬಯಲ ನಟ್ಟ ನಡುಮಧ್ಯದೊಳು ನಿಂತು ಕಣೆ- 
ಗೆಟ್ಟ ಕೈಯೊಳಗಣ ಹುಟ್ಟನೆ ಮರೆದೆನು ತೋಂಟಿದಯ್ಯ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangeotri Initiative 


ಕಷ್ಟ ಸಂಸಾರದ ದೃಷ್ಠವ ಮರದೆನು ತೋಂಟದಯ್ಯ ಕಾಲ 
ನಟ್ಟುಳಿಗಳ ಬಿಡಿಸೈಯ್ಯ ಭಕ್ತರ ಪ್ರೇಮಿ ತೋಂಟದಯ್ಯ lal 


೧೪೯ 
ಎಂಥಾ ದೇಸಿಕನೆಲೆ ಕಾಂತೆ ಎನ್ನ ನಿರ್ಮಲ 
ಸ್ಟಾತ್ಮಾಂಬುಜದೊಳಿರ್ಪನಂತೆ ಮೋಕ್ಷಾಂಗನೆಗೆ 
ಕಾಂತನೆನಿಪನಂತೆ ಕರುಣಿ ಸಿದ್ಧೇಶನಂತೆ 
ಎಂಥಾ ದೇಸಿಕನೆಲೆ ಕಾಂತೆ EA 


ಪ್ರಣಮಸ್ವರೂಪ ತಾನಂತೆ ಮುನಿನಿಕರ 

ಕಣಿಮಾದಿಗಳನೀವನಂತೆ ರಾಗವೆರಸಿ 

ಫಣಿರಾಜಭೂಷಣನಂತೆ ಗೋಚರಿಸದ 

ಗಣಿತ ಮಹಿಮನಂತೆ ಸುಗುಣಮಂಡಲನಂತೆ lol 


ಬಾಲೇಂದುಜೂಟತಾನಂತೆ ಭಕ್ತರೊಳಗನು 

ಕೂಲವಾಗಿರುತಿರ್ಪನಂತೆ ತ್ರಿಪುರ ಮಾಯಾ 

ಕಾಲರ ನೆರೆ ಗೆದ್ದನಂತೆ ಕರುಣದಿಂದ 

ನೀಲಕಂಧರನಂತೆ ನಿಖಿಲಲೋಚನನಂತೆ ol 


ನಡುಜಿಡೆಯೊಳು ಪೆಣ್ಣದಂತೆ ಲೀಲೆಯನಾಂತು 

ಬಿಡದೆ ಭಿಕ್ಷಕನಾದನಂತೆ ಹಸ್ತದೊಳಗೆ 

ಪಿಡಿದ ಶೂಲದಪೆಣನಂತೆ ನಿಚ್ಚ ಬೂತದ 

ಗಡಣಕಧಿಕನಂತೆ ಸುಡುಗಾಡೆ ಮನೆಯಂತೆ Nal 


ಕಮ್ಮಗೋಲನ ಸುಟ್ಟನಂತೆ ಬೇಡಿದವರ್ಗೆ 


ಗಮ್ಮೆನೆ ಪದವೀವನಂತೆ ಸಂತತ ಬಹು 
ಕರ್ಮವ[ಗ] ಳೆದಿರ್ಪನಂತೆ ಎಲ್ಲರೊಳಗೆ 
ಹೆಮ್ಮೆಗಾರ ತಾನಂತೆ ನಿರ್ಮಾಯಕಾಯನಂತೆ lel 


ಬಂಟನೆನಿಸಿಕೊಂಡನಂತೆ ನಂಬಿಗೆ ತಾನೆ 

ಕುಂಟಿಣಿಯಾಗಿರ್ಪನಂತೆ ಇಂದ್ರಜ ವೈ 

ಕುಂಠರೊಂದಿತ ಪಾದನಂತೆ ಧರೆಯೊಳಗೆ 

ತೋಂಟದರಾಜನಂತೆ ಮೀಂಟಾಗೆ ಶಿವನಂತೆ lel 


ಸ್ವರವಚನ ಸಂಪುಟ - o 


CC-0. Jangamwadi Math Collection, Varanasi. An eGangotri Initiative 


೧೫೦ 


ರಾಗ : ಧನ್ಸಾಸಿ 
ಏಳು ಬೆಳಗಾಯ್ತು ಸಮ್ಯಜ್ಞಾನವೆಂದೆಂಬ 
ಮೇಳವತಿ ಸಂಭ್ರಮಿಸಿ ಬಾಲಸೂರ್ಯನು ಜನಿಸೆ 
ಕಾಳುವಜ್ಜಾನವನಿಸುತಿಹ ನಿಶೆ ತೊಲಗಿತೇಳಯ್ಯ ಗುರುಸಿದ್ಧನೇ I ಪಲ್ಲ Il 


ಸುರುಚಿರದ ಬ್ರಹ್ಮರಂದ್ರದ ಮೇರುವಂ ಬಳಸಿ 

ತಿರುಗುತಿಹ ಜ್ಞಾನಾರ್ಕಲಿಂಗತೇಜವನಾಂತು 

ಭರದಿಂದ ನವಚಕ್ರವೆಂದೆಂಬ ಸರಸಿಜವು ಹದವೆರದು ಕಾಂತಿ ಹೆಚ್ಚಿ 

ಹರುಷ ರೋಷಗಳಿಂಬ ಕುಮುದಗಳು ಮುಖವರಿಯೆ 

ಹರಮಂತ್ರವಣಿಯದಿಹ ಜೀವಭಾವದ ಗೂಗೆ 

ಸರಗುಂದೆ ಸಂಸಾರರಸವನುಗುಳುವ ಚಂದ್ರ 
ತೀರದಲಸುಕಳೆಗುಂದುತ ॥ ೧ ॥ 


ಪರಿಪೂರ್ಣಮೆಂದೆಂಬ ಬೆಳಗು ಪಸರಿಸಿ ಬರಲು 
ನೆರದ ಖಂಡಿತಜ್ಞಾನವೆಂದೆಂಬ ಮಂಜುಗಳು 
ಹರವುತಿದೆ ಪ್ರಣವನಾದಗಳೆಂಬ ಕುಕ್ಕುಟಿಗಳಿರದೆದ್ದು ಕೂಗುಶ್‌ೌ 
ಉರುತರದ ಛತ್ತೀಸಸ್ಥಲವೆಂಬ ವೃಕ್ಷಗಳು 
ಪೆಂದೆನಿಸುತಿಹ ನಿಶೆ ತೊಲಗಿ 
ಕರಣಸಂಕುಳವೆಂಬ ಖಗಕುಲಗಳುಲಿದೇಳೆ 
ಇರುಳುಗನ್ನವ ಸವೆವ ಕಳ್ಳನೆನಿಸುವ ಕಾಮ ಸರಿದೋಡೆ 
ಮಾಯಗಿರಿಗೆ ॥ ೨ ॥ 


ಮುದದಿ ನಿಮ್ಮಯ ಪಿಂಡವೆಂಬ ಬ್ರಹ್ಮಾಂಡದೊಳು 
ಹದಿನಾಲ್ಕು ಕರಣವೆನಿಸುವ ಚತುರ್ದಶಭುವನ 
ಹುದುಗಿದೊಂಬತ್ತು ನಾಡಿಗಳೆಂಬ ನವಖಂಡ ಶರಧಿಗಳು ಏಳುಧಾಮ 
ಸದಮಲದ ಸಪ್ತ[ವ್ಯಸನಂಗಳ್ತಾವೆನಿಪ7 
ಮದವಳಿದ ಪಂಚಿವಿಂಶತಿತತ್ವದೆಸಳುಗಳು 
ಮೊದಲಾದ ದ್ವಿಶತ ಷೋಡಶ ಲೋಕಕರಣದೊಳು 
ಹೊದರೊಡೆದು ಪ್ರಭೆ ತೀವಿತು ॥ ೩ ॥ 


ಸ್ವರವಚನ ಸಂಪುಟ - ೧ ೧೩೫ 


CC-0. Jangamwadi Math Collection, Varanasi. An eGangotri Initiative 


ಮನವೆಂಬ ವಾರಿ ಕ್ಷಮೆಯೆಂಬ ಗಂಧದಗುಳಿಗೆ 
ಅನುವಟ್‌ದು ಪದತ್ರಯಂ1ಗಳೆಂಬ ಅಕ್ಷತೆಯು 
ವಿನಯದಿಂ ಸ್ವಾನುಭಾವದ ಕುಸುಮ ಸಂತತಿಯು ತನುಗುಣಗಳಳಿದ ಧೂಪ 
ನೆನಹಿನಾರತಿಯಾತ್ಮಸಂತೋಷ ನೈವೇದ್ಯ 
ಜಿನುಗುತಿಹ ಗುಣತ್ರಯಂಗಳಳಿದ ತಾಂಬೂಲಮಂ 
ವನಿತೆಯರು ಅಷ್ಟನಿಧಪೂಜೆಗೆಡೆಮಾಡಿದರು ಘನವನರ್ಜೆಸು 
ಪೊಳ್ಳಿನಿಂ ॥ ೪॥ 


ಚೆನ್ನಬಸವನು ಹಿರಿಯ ಬಸವೇಶನಪ್ಪಣ್ಣ 
ಕಿನ್ನರೈಯ್ಯನು ವೀರಮಡಿವಾಳನಜಗಣ್ಣ 


ಹೊನ್ನಿತಂ[ದೆಯು ಏಲೇಶ್ವರದ ಕೇತೈಯ್ಯಗಳು ಚಿನ್ನಯ್ಯ ಮುಖ್ಯವಾದ. 
ನಿನ್ನ ನೆಚ್ಚಿನ ಪ್ರಮಥಸಂಕುಳದೊಳನುಭವದಿ 

ಎನ್ನ ಹಸ್ತಾಬ್ಬಮಣಿಮಂಟಪದೊಳನುದಿನಂ 

ಮುನ್ನಿನಲ್ಲಮಪ್ರಭುವೆ ತೋಂಟದಸಿದ್ಧ DAN, ಕಣ್ಣೆಟ್‌ವುತ il æ il 


೧೫೧ 


ಎನ್ನ ಮನಪ್ರಿಯವಲ್ಲಭ ತೋಂಟದ ಸಿದ್ಧಲಿಂಗ ಬಾರೊ 
ಮುನ್ನಿನ ಪ್ರಭುವಿನಂತೆ ಗುರುರೂಪ ತಾಳ್ವ ಸಿದ್ದೇಶ ಬಾರೊ ॥ ಪಲ ॥ 


ಭಕ್ತಿಗೆ ಬಸವನ ಶ್ರದ್ಧೆವಿಡಿದ ನಿಜನಿತ್ಯ ಬಾರೊ 
ಸತ್ಯದಿ ಮಡಿವಾಳನಂತೆ ಮಾಹೇಶ್ಚರನಿಷ್ಠ ಬಾರೊ lol 


ಉತ್ತಮ ಚೆನ್ನಬಸವನಂತೆ ಪರಮ ಪ್ರಸಾದಿ ಬಾರೊ 
ಚಿತ್ತ [ಶುದ್ಧದಿ ಸಿದ್ಧರಾಮನಂತೆ ಪ್ರಾಣಲಿಂಗಿ ಬಾರೊ ॥ ೨॥ 


ಉರಿಲಿಂಗದೇವರ ಇರವ ತಾಳಿದ ನಿಜಶರಣ[ಬಾರೊ] 
ಪರದಲ್ಲಿ ಬೆರದಜಗಣ್ಣನಂತೆ ಲಿಂಗೈಕ್ಯ ಬಾರೊ Nall 


ಪರಮ ನಿರ್ವಾಣದಿ ನಿಜಗುಣನಂತೆ ವಿರಕ್ತ ಬಾರೊ 
ಪರಿಪೂರ್ಣಭಾವದ ಚಂದಿಮರಸನಂತೆ ಜ್ಞಾನಿ ಬಾರೊ ॥೪॥ 


ಲಿಂಗನಿಷ್ಠೆಯಲಿ ನೀಲಮ್ಮನ ಮನದಂತೆ ಪ್ರಮಿ ಬಾರೊ 
ಸಂಗದಿ ಸತ್ಯಣ್ಣನಂಗದ ಭಾವದಿ ಹಿಂಗಿ ಬಾರೊ I ೫॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An éGangotri Initiative 


ಕಂಗಳ ನೋಟದಿ ಅನುಮಿಷನಂತೆ ನಿಚ್ಚಿರಗಿ ಬಾರೊ 
ಅಂಗವೈರಾಗ್ಯದಿ ಮಹಾದೇವಿಯಂತೆ ನಿರಂಗ ಬಾರೊ lal 


ದಾನಗುಣದಲ್ಲಿ ಚೆಂದೈಯ್ಯನಂತೆ ವೈರಾಗ್ಯಧೀರನೆ ಬಾರೊ 
ಘನವನರಿದ mus ಕೋಂಟದ ಸಿದ್ಧಲಿಂಗ ಬಾರೊ el 


ಆದಿನಿರಂಜನ ಎನಗಾಗಿ ಮರ್ತ್ಯಕ್ಕೆ ಬಂದೆ ಬಾರೊ 
ನಾದ ಬಿಂದು ಕಳೆ ಸುಖವನೆ ಭೋಗಿಸಿ ಸವಿದೆ ಬಾರೊ Is ll 


ವೇದಕ್ಕೆ ನಿಲ್ಕದಭೇದ್ಯನೆ ತೋಂಟದ ಸಿದ್ಧಲಿಂಗ ಬಾರೊ 
ವೇಧಿಸಿಯೆನ್ನಯ ಕರಮನಭಾವದೊಳು ಮೂರ್ತಿಗೊಂಡೆ ಬಾರೊ ॥ ೯ ॥ 


೧೫೨ 
ಗುರುವೆ ಗುರುವೆ ಗುರುವೆ ಎನ್ನಯ ಅಘಹರನೆ 
ನಿರುತ ಸುಚ್ಜಾನದಾಗರವೆ ತೋಂಟದ ವರ ಸಿದ್ಧಲಿಂಗ 
ಸದ್ಗುರುವೆ ॥ ಪಲ್ಲ ॥ 


ಒಂದಕ್ಷರರೂಪವೆನಿಪ ಸರ್ವ 

ಒಂದಾದ ನಿಜ ನಿರ್ಲೇಪ 

ಒಂದೆ ಭಾವ ಕಲಾಪ ಪ 

ನ್ನೊಂದಾದ ಮೂಲಸ್ಟರೂಪ ಗುರುವೆ lol 


ಎರಡೆನಿಸಿದ ಸಾಕಾರ ಕರ್ಮ 

ಎರಡ ಹೊದ್ದದ ನಿರ್ವಿಕಾರ 

ಎರಡಂತ್ಯದ ಮೂಲಾಧಾರ ಪದ 

ವೆರಡನೊಲ್ಲದ ಮುಕ್ತಿ!ರೂಪ] ಗುರುವೆ ॥೨॥ 


ಮೂರು ಗುಣವ ಸುಟ್ಟು ತೂರಿ ಲೋಕ 

ಮೂರರ ನಿಜವನು ತೋರಿ 

ಮೂರು ವರ್ಗಂಗಳ ಮೀ [ರ] 

ಮೂರನೊಲ್ಲದ ನಿರ್ವಿಕಾರಿ ಗುರುವೆ lan 


ಸ್ವರವಚನ ಸಂಪುಟ - ೧ ೧೩೭ 


CC-0. Jangamwadi Math Collection, Varanasi. An eGangotri Initiative 


ನಾಲ್ಕುವನದ ಮದರಹಿತ ಶ್ರುತಿ 

ನಾಲ್ಕರೊಳಗೆ ವಿಖ್ಯಾತ 

ನಾಲ್ಕು ಕರಣವ ಗೆಲಿದಾತ ಪದಿ 

ನಾಲ್ಕುಲೋಕಕೆ ಅಧಿನಾಥ ಗುರುವೆ ॥ ೪॥ 


ಐದು ಸ್ವರವ ನೆರೆಗೆಲಿದು ಈ 

ರೈದಾದ ತತ್ತ್ವ ನೆರೆ ತಿಲಿದು 

ಐದಕ್ಟರದ ಭಕ್ತರ್ಗೊಲಿದು ಮುಖ 

ವೈದಾದಲೀಲೆಯಿಂದೊಲಿದು ಗುರುವೆ amal 


ಲವ ಮೀರಿ ನಿಂದ ವರ್ಗ 
ವಾರಕ್ಕೆ ಸೀಮಿತದ ಚಂದ 
ಆರುದರುಷನ ನಿಮ್ಮಿಂದ ಚಕ್ರ 
ವಾರ ತಿಳಿದ ನಿಜಾನಂದ ಗುರುವೆ ॥ ೬॥ 


ಏಳು ವ್ಯಸನಗಳ ಸುಟ್ಟು ಧಾ 

ತೇಳನು ಸೃಷ್ಟಿಗಿಂಬಿಟ್ಟು 

ಏಳುದದ್ಲಿಗೆ ದೆಸೆವಟ್ಟು ದೀಪ 

ವೇಳನು ತನ್ನೊಳಿಂಬಿಟ್ಟ ಗುರುವೆ Nel 


ಎಂಟುಮದಂಗಳ ಜಯಿಸಿ ಯೋಗ 

ವೆಂಟರೊಳಗೆ ವಿಜಯವೆಿ  - 

ಎಂಟುಮೂರ್ತಿಯೆಂದೆನಿಸಿ ದಿ 

ಕೈಂಟರೊಳಗೆ ಕೀರ್ತಿವರಸಿ ಗುರುವೆ New 


ನವಖಂಡಪೃಥ್ವಿಯೊಳು ನಿಂದು 

ನವಲೀಲೆಗೆ ಮನಸಂದು 

ನವನಿಧಿಮಯವಾಗಲೆಂದು ತಾಳ್ದುದ ? 

ನವಭಕ್ತಿರಸಮಯಸಿಂಧು ಗುರುವೆ... lel 


ಹತ್ತುಭುಜದ ನೀಲಕಾಯ ವಾಯು 
ಹತ್ತ ನಿಲಿಸಿದ ನಿರ್ಮಾಯ 


ಸ್ವರವಚನ ಸಂಪುಟ -. ೧ 


CC-0. Jangamwadi Math Collection, Varanasi. An eGangotri Initiative 


ಹತ್ತೇಂದ್ರಿಯವ ಗೆದ್ದುಪಾಯ ನಿಜ 
ಹತ್ತಿದ ಕರುಣವಿಧೇಯ ಗುರುವೆ ॥ ೧೦॥ 


ಈ ಸುಬ ಸ್ತೋತ್ರ ಕೃಪಾಂಗ ಗುರು 
ಗೋಸಲಕರಜ ದಿವ್ಯಾಂಗ 
ಭಾಸುರ ಯತಿಜನ ಸಂಗ ಪರ 
- ಮೇಶ ತೋಂಟದ ಸಿದ್ಧಲಿಂಗ ಗುರುವೆ ॥ ೧೧॥ 


೧೫೩ 
ಶ್ರೀ ಗುರುರಾಯನ ಪಾದವ ನೆಕ್‌ ನಂಬು 
ಭೋಗ ರೂಪ ಸಾಕು ಕೋಗಿಲೆ ಕೋಗಿಲೆ 
ಬೇಗನೆ ನಿನ್ನಯ ನಿಜವನೇಕಿದು ಭವ 
ಸಾಗರವನು ದಾಂಟು ಕೋಗಿಲೆ ಕೋಗಿಲೆ ॥ ಪಲ್ಲ ॥ 


ಹಾನಿ ಬಹುದು ಮುನ್ನ ಮಾನಿನಿಯರ ಸಂಗವ 
ಧ್ಯಾನಿಸದಿರು ಕಂಡ ಕೋಗಿಲೆ ಕೋಗಿಲೆ 


ಕಾನನದೊಳು ಕಂಗೆಟ್ಟು ನೃಪನ ಬಾಧೆ 
ಗಾನೆ ಸಿಕ್ಕಿದಂತೆ ಕೋಗಿಲೆ ಕೋಗಿಲೆ Lol 


ಕನ್ನೆವೆಣ್ಣಿನ ಕಡೆಗಣ್ಣಿನ ನೋಟಕೆ 

ನೀನೇಕೆ ಮನೆಸೋತೆ ಕೋಗಿಲೆ ಕೋಗಿಲೆ 

ಚಿನ್ನ ಸಂಪಿಗೆಯರಳಲಿ ಬಿದ್ದು ಚಿನುಗುವ 

ಹೊನ್ನದುಂಬಿಯಂತೆ ಕೋಗಿಲೆ ಕೋಗಿಲೆ i ॥ ೨॥ 


ಮಂಟಕೆಗಾಲನಲ್ಲಾಡಿಸಿ ಪುರ್ಬಿಂದ 

ಗಂಟಕ್ಕಿ ಕರವರು ಕೋಗಿಲೆ ಕೋಗಿಲೆ 

ಗಂಟಿಯದ್ದನಿಯನಾಲಿಸಿದ ಹಲ್ಲಿಗೆ ಪ್ರಾಣ 

ಕಂಟಕ ತಪ್ಪದು ಕೋಗಿಲೆ ಕೋಗಿಲೆ lal: 


ಮಾತನಾಡಿಸಿ ಮನವ ಸೂಲ್‌ಗೊಂಬರಿ- 

ನ್ನೇತಕೆ ಮನಸೋತೆ ಕೋಗಿಲೆ ಕೋಗಿಲೆ 

ಜ್ಯೋತಿಯ ಬೆಳಗ ಕಾಮಿಸಿದ ಪತಂಗ 

ನಾ Su ಕೋಗಿಲೆ ಕೋಗಿಲೆ ॥ ೪॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೪೦ 


ಕಾಯದಿಚ್ಛೆಗೆ ಕರಣಂಗಳನೆಲ್ಲವ 
ನೋಯಿಸದಿರು ಕಂಡ ಕೋಗಿಲೆ ಕೋಗಿಲೆ 
ವೈಯ್ಯಾರದಿಂದ ತೋಂಟದ ಸಿದ್ಧಲಿಂಗಯತಿ 
ರಾಯನ ನೆನೆ ಕಂಡ ಕೋಗಿಲೆ ಕೋಗಿಲೆ 


೧೫೪ . 
ಸುವ್ಚಾಲೆ ಸುಪ್ಪಿ ಸುವ್ಪಾಲೆ 
ಸುವ್ಯಾಲೆ ತೋಂಟಿದಯತಿ ಸಿದ್ಧಲಿಂಗಗೆ 
ಸುವ್ಹಾಲೆ ಸುವ್ವಿ ಸುವ್ವಾಲೆ 


ಬಸವೇಶಗೆ ರಾಣಿಯಾದಳೆ ಮತ್ತೆ 
ಎಸೆವ] ಜಂಗಮಭಕ್ತಿಗೈದಳೆ 
ಜಸವಾಂತು ಇಷ್ಟಲಿಂಗದೊಳೊಡಗೂಡಿದ 


ಕುಸುಲೆ ನೀಲೌವ್ಯ ಬಾ ಒರಳಕ್ಕೆ ಪೊಯ್ದ ಸುವ್ಚಾಲೆ 


ಕಕ್ಕೆ ೈಯ್ಯನೊಕ್ಕುದನುಂಡಳೆ 

ಚಿಕ್ಕ ಚೆನ್ನಬಸವನನ್ನು ಪಡೆದಳೆ 

ಮುಕ್ಕಣ್ಣನ ಶರಣರೊಳತಿ ಪಿರಿದಾದ [4] 
ಅಕ್ಕನಾಗಲೆ ಬಾರೆ ಒರಳಕ್ಕಿ ಪೊಯ್ತ ಸುವ್ಪಾಲೆ 


ದುರುಳ ಭವಿಯ ಹೇಸಿ ಬಿಟ್ಟಳೆ ಮತ್ತೆ 

ವಿರಕ್ತಿ ವಿರಾಗವ ತೊಟ್ಟಳೆ 

ನಿರುಪಮ ಪ್ರಭುವಿನ ಕರುಣವ ಪಡದಕ್ಕೆ 

ವರ ಮಹಾದೇವಿ ಬಾ ಒರಳಕ್ಕಿ ಪೊಯ್ದ ಸುವ್ಯಾಲೆ 


'ಅನ್ಯಶಬ್ದವ ಕೇಳಲೊಲ್ಬಳೆ ಶಿವ- 
ನನ್ನು ಹುಖ್ಬಿನೊಳಿಟ್ಳು ತಿವಿದಳ 


ಭಿನ್ನವಿಲ್ಲದೆ ಲಿಂಗದ ಗರ್ಭದೊಳು ಹೊಕ್ಕ 
ಚೆನ್ನ ಸತ್ಯಕ್ಕ] ಬಾ ಒರಳಕ್ಕಿ ಪೊಯ್ದ ಸುವ್ಹಾಲೆ 


ಚೆಂದದಿ ಚರಭಕ್ತಿಗೈದಳೆ ತನ್ನ 
ಕಂದನ ಕಡಿದು ಒಲಿದಿತ್ತಳೆ 


॥ ಪಲ್ಲ ॥ 


lol 


॥ ೨॥ 


lal 


lel 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಇಂದುಧರನಪುರಕೆ ಕೇರಿಯನೊಯಿದ ದಯ- 
ಸಿಂಧು ಚಂಗಳೆ ಬಾ ಒರಳಕ್ಕಿ ಪೊಯ್ವ ಸುವ್ಚಾಲೆ ll ೫॥ 


ಹೊಟ್ಟಿಗೆ ದೋಸೆಯನಿತ್ತಳೆ ತಾನು 


ಕಟ್ಟಿಗೆ ಮಣ್ಣ ಹೊರಿಸಿದಳೆ 
ಪಟ್ಟ ಮೂವರನ ಕೃಪೆಯ ಪಡೆದೆಯಿದಿದ 


DiJ ಬಾರಮ್ಮ ಒರಳಕ್ಕೆ ಪೊಯ್ವ ಸುವ್ಪಾಲೆ lel | 


ಸಾರಫಲವ ಶಿವಗಿತ್ತಳೆ ಮತ್ತೆ 
ಮಾರಹರನ ಕೃಪೆವೆತ್ತಳಿ 

ದಾರಿಯೊಳಗೆ ಶಲೆಕೆಳಕಾಗಿಯೈದಿದ 

ಕಾರಿಕಾಲಮ್ಮೆ ಬಾ ಒರಳಕ್ಕಿ ಪೊಯ್ವ ಸುವ್ಚಾಲೆ Nel 


ಹಾಲತರಲು ಹರನೊಲ್ಲದೆ ಕಾಡೆ 
ಬಾಲೆ ದೈನ್ಯದಿ ಶಿವಗುಣಿಸಿ 
ಕಾಲಕಂಧರನ ಶರೀರದೊಳಡಗಿದ 


ಕೋಳೂರ ಕನ್ಯ ಬಾ ಒರಳಕ್ಕಿ ಪೊಯ್ದ ಸುವ್ವಾಲೆ lel 


ಕ್ರೂರ ಜೈನಗೆ ಸೇರಲೊಲ್ಲದೆ ಭವ- 

ದೂರನ ಭಕ್ತಿಗೆವೊಲಿದಳೆ 

ಧೀರತನದಿ ದಾರಿಯೊಳು ಹೆಣ್ಣು ಗಂಡಾದ 

ಹೇರೂರ ಸುಗುಣೆ ಬಾ ಒರಳಕ್ಕಿ ಪೊಯ್ದ ಸುವ್ಯಾಲೆ Wl ೯॥ 


ಬಟ್ಟಲ ಹುಗ್ಗಿಯ ಸವಿವುತ ಸವಿ 
ತಟ್ಟಲು ಶಿಪಗೆಂದು ಬಿಟ್ಟಳೆ 

ಖಟ್ಟಾಂಗಧರನಿಗರ್ಪಿಸಿ ಮೋಕ್ಬಗೂಡಿದ 

ದಿಟ್ಟಿ ಚೋಳಕ್ಕ ಬಾ ಒರಳಕ್ಕಿ ಪೊಯ್ವ ಸುವ್ಹಾಲೆ ॥ ೧೦॥ 


ಭಾಳಲೋಚನ ವಿಟವೇಷದೆ ಬರೆ 
ಲೀಲೆಯಿಂದೊಡಗೂಡಿ ಮೆರದಳೆ 


ಏಳುದಿವಸ ಹೊನ್ನುಮಳೆಗರೆಸಿದ ಚೆಲ್ವ 
ಸೂಳೆ ನಿಂಬೆಕ್ಕ ಬಾ ಒರಳಕ್ಕಿ ಪೊಯ್ದ kmi ॥ ೧೧॥ 


ಸ್ವರವಚನ ಸಂಪುಟ - ೧ ೧೪೧ 


CC-0. Jangamwadi Math Collection, Varanasi. An eGangotri Initiative 


ಆ ರೆಮ್ಮವ್ಹೆ ರೇಕವ್ವೆ 
ಎ ವಯು 


, ನಮ್ಮ ಗೊಗ್ಗವ್ವೆ ಸುಗ್ಗಲದೇವಿಯರು ಬನ್ನಿ 


ಸುಮ್ಮನದಿಂದಲಿ ಒರಳಕ್ಕಿ ಪೊಯ್ದ ಸುವ್ಯಾಲೆ jos 


ಮುದ್ದುಲಿಂಗಪ್ಪೆ ಸಂಗಪ್ಪೆ ಗಂಗೆ ಪ್ರ 
ಸಿದ್ಧ ಕಾಳವ್ವೆ ಕಮಲಪ್ವೆಯರು 

ಇದ್ದ ಶರಣೆಯರೆಲ್ಲರು ಬನ್ನಿ ತೋಂ- 
ಟದಾರಾಧ್ಯನ ಪಾಡುತ ಒರಳಕ್ಕಿ ಥಳಿಸುವ 


ಸವ್ಯಾಲೆ ದ್ವಿ ಸುವ್ವಾಲೆ ॥ oa l 
೧೫೫ 

ಸಾರದಿರೆನ್ನ ಮುಟ್ಟಬಾ ಡವೊ — 

ನ್ಹಾರಿಗೆ ನಿನ್ನ ಗುಣ ತೋರಿ ತಾತ ॥ ಪಲ್ಲ ॥ 


ಬೆದರುತಲಿದೆ ಮೈ ತೋಳಂಕವು ಕೆಂಪು 
ಕದಲಿತು ಅದ ಡೊಂಕವು ಅಲ್ಲ 
ಚದುರ ನಿನ್ನ ಮನದ ಹದನ ನಾನರಿತೆನೊ lol 


ಚಿಂಹನಗಂಧವನು ಲೇಪಿಸಿ ಸೊಗ 

ಸಿಂದದ ಬಗೆಗಾಣುವಂದದಿ ಕೂಡಿ 

[ಒಂದಾದ ಬಗೆಗಾಣುವಂದದಿ ಅಲ್ಲಿ 

ಚಂದಿರವದನೆಯೊಳಾಡಿ ಬಂದಿದ್ದೀಯೊ.' ॥ ೨॥ 


ಬರಿದೆ ಬಣ್ಣಣೆ ಮಾತನಾಡುತಲಲ್ಲಿ 
ಎರವಿನ ಮೋಹನ ಮಾಡುತಲಲ್ಲಿ 
ಸರಸ ಸತ್ಕಲೆಗಳ ತೋರುತ ನಿನ್ನ 


ನೆರೆ ನಂಬಲಾರೆನು ದೊರೆ ಬಸ!ವೇಂದ್ರ) i lal 
೧೫೬ 

ಅಗಲಿ ನಾ ಬರಬಹುದೆ ಮೃಗಮದಸುಗಂಧಿಯನು 

ಸೊಗಸುಶೆಕ್ಕೆಯೊಳೊಲಿದು ಮಿಗೆ ರಾಜಿಸುವಳ ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiatiye 


ಅಂಗಜಾಗಮವರಿತು ಅತಿ ಹರುಷದಿಂದ ಆ 

ಲಿಂಗನ[ವ1 ಮಾಡಿ ಗಲ್ಲವನು [ಸುಲಲಿತ 

ಅಂಗುಲಿತ ನಖವ ಉರಕೊತ್ತಿ ತೋರಿ ತೊಡೆಯಿಂದಮರ್ಚಿ 
ಕಂಗಳನೆರಡನು ಮುಚ್ಚಿ ತೆರೆದು ನೋಡುವಳ Lol 


ಪೊಂಬೊಗರಿಮೊಲೆಯನೆರ್ದೆಗೊತ್ತಿ ಮುಂದಲೆವಿಡಿದು 

ಚುಂಬಿಸುತ ನೆರಿಯನೆಡುಗೈಯ್ಯಲಿಳುಹಿ 

ಕಂಬುಕಂಠದಿ ಪುದುಗಿ ಕಾಂತ ಬಾ ಬಾರೆಂದು 

ಕೆಂಬೊಲ್ಲಮೊನೆಯ ಅಧರ ಕದ್ಭಕಂಗಳ s : ॥ ೨॥ 


ಸಾರಿ ಬಂದವನೊಳ್‌ ಸೊಕ್ಕೇರಿ ಕೂಟದೆಳುದಯ 

ದೋರಿ ಸಮರತಿಗೆ ಬಲ್ಮುಖನಯನದೆ 

ಧೀರ ಶರಭೇಂದ್ರ ಕಾಂತ ಕುಸುಮಕೋದಂಡ 

ಬಾರೆಂದು ಉಪರತಿಗೆ ಉಪಮೆಗೊದಗುವಳ lal: 


೧೫೭ 
ಚೆನ್ನಬಸವಗೆ ಚೋರ ಚಿಕ್ಕಗೆ, 
ಚದುರ ರಾಮಗೆ ಮಂಗಳ 
ಹೊನ್ನಿತಂದೆಗೆ ಹಂಪ ಹಂದಗೆ 
ಹಳ್ಳ ಮಧುವಗೆ ಮಂಗಳ 
ಚೆನ್ನ ಚೋಳಗೆ ಚಂದ ಶಿವನಿಗೆ 
ಚಾರಮಂಗೆ ಸುಮಂಗಳ 
ಕೆನ್ನರಯ್ಯ ಕೆರಾತರುದ್ರಗೆ 
ಕರುಣಿ ನಂದಿಯಗೆ ಮಂಗಳಂ ॥ ಶ್ರೀ॥ 


೧೫೮ 
ಬಸವ ಬಸವಗೆ ಬಸವರಾಜಗೆ 
ಬಸವತಂದೆಗೆ ಬಸವಗೆ 
ಬಸವ uni ಬಸವಮುಕ್ತಗೆ 
ಬಸವಸ್ಥಾಮಿಗೆ ಬಸವಗೆ 
ಬಸವಗುರುವಿಗೆ ಬಸವಲಿಂಗಗೆ 


ಸ್ವರವಚನ ಸಂಪುಟಿ - ೧ OVA 


CC-0. Jangamwadi Math Collection, Varanasi. An eGangotri Initiative 


ಬಸವ ಜಂಗಮಬಸವಗೆ 
ಬಸವ ಸೋದೆಯಬಸವ ನಂದಿಯಗೆ 


ಬಸವಗಣರಿಗೆ ಮಂಗಳ | ॥ ಶ್ರೀ ॥ 


೧೫೯ 
ಮಂಗಳ ಮಂಗಳ [ಅಕ್ಷಯ ಮಂಗಳ 
ಗಂಗೆಯ[07ಭೋಜ ಮ!ರಾ7ಳ 
ವೃಷಭ [ದ್ವ1ಜ ನಂದೀಶ ಸರ್ವ 
ದೇವ [ಸದ್ಗುರು] ನಂದೀಶ 
ಸರ್ವ ಸಂಪದ ನಂದೀಶ 
ಅಂದದಿ ಧರ್ಮ ಮೋಕ್ಷಾಣಿ 
ನಂದೀಶಾನಂದದಿ ಕೊ!ಗೈ? ll ಶ್ರೀ Il 


೧೬೦ 


ಜಯ ಜಯ ಜಗಧಿಶ್ವರನಿಗೆ ಭಕ್ತ 
ಚಯ ವರದನಿಗೆ ಸದಾಶಿವಲಿಂಗಗೆ ॥ ಪಲ್ಲ ॥ 


ಪಂಚಿವಿಂಶತಿಲೀಲೆಗಳನುರೆ ನಬಿಸುತೆ 

ವಂಚಿಸದರುವತ್ತುನಾಲ್ಕೆನಿಪ 

ಮುಂಚುವ ಸುಖವಿಲಾಸಂಗಳ HI 

ಪಂಚಮುಖದ ಪರಾಶ್ಚರ ಫಣಿಭೂಷಗೆ loll 


ಸುಂದರಮೂರ್ತಿಗೆ ಸುರುಚಿರಕೀರ್ತಿಗೆ 

ಇಂದುಕಲಾಧರನೆನಿಸುತ್ತೆ 

ಸಂದ[ಸಾರಸ]ಕುಲವಂಶ ರಾಜರ 

ಹೊಂದಿದ ಮೋಕ್ಷಗಳಧಿನಾಥಗೆ il s Il 


ನಿರುಪಮ ಮಧುರಾಪುರದಿಂದೆ ನಡೆತಂದು 

ಕರುಣದೆ ಸ್ವಾದಿನಗರಿಯೊಳು. 

ಉರುತರ ನಂದೀಶ್ವರನೊಡಗೂಡುತ 

ಸಸ ಸದಾಶಿವನಾಮನಿಗೆ lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೬೧ 

ರಾಗ : ಸಾವೇರಿ 

ನಾನು ನೀ[ನೆಂಬಂ]ತರಪು 

ಜ್ಞಾನ ಕ್ರಿಯೆಗಳ ಬಿಡದೆ ನಹಿಸುತಿರಬೇಕು Il ಪಲ್ಲ I 


ಮಾತಿಂಗೆ ಮಂತ್ರ ಕ್ಷಧೆಗೆ ಭಿಕ್ಷವಿರಬೇಕು 

ಶೀತಕ್ಕೆ ರಘಟಿ ಶಯನಕ್ಕೆ ಗೀತಿರಬೇಕು 

ಓತು ಶರಣರ ಸಂಗದನುಭವವಿರಬೇಕು 

2ರ೦ದರರಂಣಿರಬೇಕು lol 


ಪರರು ತನ್ನವರೆಂಬ ಭೇದವಳಿದಿರಬೇಕು 

ಶರಿರ ಲಿಂಗದ ಕ್ರಿಯದೊಳಿರಿಸಬೇಕು 

ಪರಸತಿ ಪರಧನ ಪರಹಿಂಸೆ ಬಿಟ್ಟಿರಬೇಕು 
ಪರಲೋಕದ ಫಲಪದವ ಬಯಸ [ದಿರಬೇಕು] ॥೨॥ 


[ಹಸಿವು ತೃಷೆ] ನಿದ್ರಗಳ ಹವಣಕ್ಕೆ ತರಬೇಕು 
ವಿಷಯಾದಿಗಳಾವದಿನಕ್ಕೆ ಮರೆದಿರಬೇಕು 
ಮಿಸುಪ ನಿಜಗುರುಬಸವಲಿಂಗನೆನಿಸುವ ಪರಮ 


ಅಸಮ ಚಿದ್ದುಯಲೊಳಗೆ ಮನವಡಗಬೇಕು lal 
Q Q 
೧೬.೨೨ 


ಜ್ಯೋತಿ ಬೆಳಗುತಿದೆ ನಿರಂಜನ ಜ್ಯೋತಿ ಬೆಳಗುತಿದೆ 
ಸೂತಕವಳಿದ ಸುಜ್ಞಾನಮಂಟಿಪದೊಳು 


ಜ್ಯೋತಿ ಬೆಳಗುತಿದೆ ಪಾವನ ಸ್ವಯಂಜ್ಯೋತಿ ಬೆಳಗುತಿದೆ. ॥ ಪಲ್ಲವಿ ॥ 
ಕಾಯ ಕಂಭದೊಳು ಸಂಜೀವ ಪಣತೆಯೊಳು 
ರಾಯ ಶ್ರೀಗುರು ಕೃಪೆ ತೈಲ ತುಂಬಿ 
ಮಾಯಾವಿರಹಿತ ಸುಜ್ಞಾನ ಬತ್ತಿಯ ಹಚ್ಚಿ 
ಆಯಾಸ ಕರ್ಮ ಕತ್ತಲೆಯಳಿದಾನಂದ. "ol 
| ಪಂಚಭೂತದ ದೇಹದಂಚೆಲಿ ತೋರುವ 
ಪಂಚಕೋಣೆಗಳೊಳು ಕಳೆಯೇರುತ 


ಸ್ವರವಚನ ಸಂಪುಟ -.೧ 3 | ೪೫ 


CC-0. Jangamwadi Math Collection, Varanasi. An eGangotri Initiative 


ಸಂಚಲ ಮನದ ಪ್ರಪಂಚವಳಿದು ಕೋಫಿ 
ಮಿನಿ ತೋರುವ ನಿತ್ಯ lok 

ಮಿಂಚಿನಪ್ರಭೆಗಳು ಮೀ 

ಕುಖಿಲ ಕುಹಕ dn ಸಟಿಯ ಮಾಯದ ರುಚಿ 

ದೃಟದೊಳಹೊರಗೆ ವ್ಯಾಪಿಸಿ ತೋರುವ 

ನಿಬಿಲದಿಹವೆಂಟುಚಿಕ್ರಮಂಡಲದೊಲು 

ಪಟುವಾಗಿ ತಳತಳಿಸುವ ನಿತ್ಯ ನಿರ್ಮಲ lal 


ತನಗುಣ ಮನದ ಸಂಚಲಭಾವ ಭ್ರಮೆಯಿಲ್ಲ- 

ದನಘ ಮಹಾಲಿಂಗವೆಂದರಿದು 

ಘನ [ಹು] ದೃ ಶರಣರ ಮನದ ಕೊನೆಯ ಮೇಲೆ 

ಚಿನುಮಯ ಚಿತೃಭೆಯಿಂದ ಪೂರಿತವಾದ ಕಳ್ಳ! 


ವರ ನಿಜಗುರುಬಸವೇಶ 'ನೀನೆಯೆಂಬ 

ಎರಡಳಿದಾನಂದ ಪದವು ತಾನೆ 

ಪರಿಪೂರ್ಣವಾಗಿ ಪಿಂಡಾಂಡದೊಳಗೆ ಮಹಾ 

ನಿರವಯ ನಿತ್ಯ ನಿರಂಜನ ಘನವೆಂಬ lal 
ಔ | D 


೧೬೩ 


ರಾಗ : ಮಂಗಳಕಾಶಿ 
ಬಂದನೆನ್ನ ಕರಾಂಬುಜಕೆ ಕೃಪಾನಂದರಸ 
ಸಿಂಧು ಬಾಲೇಂದುಧರನು -ilag ll 


ತೃಷೆಯಡಸಿದಂಗ[ಕ)ಮೃತದಗಡಲು 

ನಸಿದು ರುಜಿಯಿಂ ನೊಂದವಂಗಮೃತಹಸ್ತನಹ 

ಕುಶಲನಹ ವೈದ್ಯನು ಬಂದ ತೆರದಿ 

ಹೊಸ ಯೌವ್ಹನಾವಸ್ಥೆಯಾಗಿಹ ನಲ್ಲಳಿಗೆ ಕಲಾ 

ರಸಿಕನಹ ಪುರುಷ ಬಂದಂತೆ - 

ಹಸಗೆಟ್ಟು ದಾರಿದ್ರ ವಶನಾದವಗೆ ಸಿದ್ಧ- ` | 

ರಸವದಗಿದಂತೆ ಮಹಾಲಿಂಗವಿದು loll |) 
೧೪೬ ಸ್ವರವಚನ ಸಂಪುಟಿ — ೧ | 


CC-0. Jangamwadi Math Collection, Varanasi. An eGangotri Initiative 


ಮುಪ್ಪಡಿಸಿ ಮೃತವನೆಯಿದುವಗೆ ಸಂಜೀವಿನಿಯೆ- 

ನಿಪ್ಪ ಮಂತ್ರವು ದೊರಕಿದಂತೆ 

ಒಪ್ಪಿನ xxx ಪದ ಜಾತ್ಯಂಧ 

ನಪ್ಪವಗೆ ಕಂಗಳೊಗೆದಂತೆ 

ತಪ್ಪಿ ನೆಲೆಗಾಣದಳಲುತಿಪ್ಪ ಶಿಶುವಿಗೆ ಹಿತವೆ 

ಯಪ್ಪ ತಾಯೊದಗಿ ಬಂದಂತೆ 

ಒಪ್ಪಿ ಒಡಗೂಡಿ ಸರ್ವಾಂಗದೊಳಹೊರಗಗಲದಿರ್ಪ 

ಸಂಪರ್ಕಹರ ಪ್ರಹರನೊಲಿದು ॥ ೨॥ 


ನಂದೀಶ ಮದ್ದಳೆಯ ನುಡಿಸೆ ಕಮಲಾಕ್ಷನೊಲ 
ವಿಂದವಾವುಜವ ದ್ವನಿಮಾಡೆ 

ಚಂದದಿಂ ಬ್ರಹ್ಮ ತಾಳವನೊತ್ತುತುಗ್ಯಡಿಸೆ 
ಗಂಧರ್ವರುಗಳೊಲಿದು ಪಾಡೆ 

ಸ್ಕಂದ ಭೃಂಗಿ ವೀರೇಶ ಮೊದಲಾದ ಪ್ರಮ 
ಥೇಂದ್ರರೊಡಗೂಡಿ ನಲಿದಾಡೆ 

ಬಂದ ನಿಜಗುರುಶಾಂತ ಕರಕಮಲಕ್ಕೆ 


ನಿಂದ ಬಲ್ಲಿದರುಂಟಿ ತ್ರೈಜಗದೊಳು lal 
m Q 
೧೬೪ 


ಬಹುರೂಪನೆ ತೊಟ್ಟು ಜೀವನೋಪಾಯಕ್ಕೆ 

ಬಹಳ ದೇಹಂಗಳ ತಿರುಗುವನಲ್ಲ 

ಬಹು ಭಾರಣೆ ಬಹುವ್ಯಾಕುಲವಳಿದು _ 

ಸಹಜ ಸುಜ್ಞಾನಿಯಾದ ವೀರ Mon 
T 


ದೇಹದೊಳಃಖೆಯದೆ ದೇವರೆಂದೆನಿಸಿ 

ಬಾಹಿರಂಗದ ಬಳಕೆಗೆ ಬಾಹನಲ್ಲ 

ದೇಹ ಭಾವವನಅಕಿದವಿರಳನ್ಮನದಿ 2 
ಸಾಹಜ ಸುಜ್ಞಾನಿಯಾದರೆ ಪರದೇಶಿ ಮ ಪಾ ಸ 
ವೇಷವ ಮಿಗೆ [ತೊಟ್ಟು] ಗ್ರಾಸವ ಬೇಡಿ 

ಬಾಸೆಯ ಬಲುಹಿಂದ ದೇಶವ ತಿರಿಗಿ 


ಸ್ವರವಚನ ಸಂಪುಟ - ೧ ನ್ಯ 


CC-0. Jangamwadi !/817.0016010/, Varanasi. An eGangotri Initiative 


ಆಸೆಗೆ ಹಿರಿದಾಗಿ ಧ್ಯಾನಕ್ಕೆ ಕೀಠೆದಾಗಿ 
ಆಸೆಯಳಿದು ನಿಂದರೆ ಪರದೇಶಿ lal 


ಅಷ್ಟದಿಕ್ಕಿನೊಳ XX ದಿಕ್ಕುಗಳಾಗಿ g0- 
ಹರಿವ ಹಂಸನ ನೆಲೆವಿಡಿದು 
ಲಿಂಗನೈಷ್ಠೆ[ಯಿಂದ]ಲಿ ಕ 


di), ಪುರವನೈದಲು ಪರದೇಶಿ ॥೪॥ 


ಪಿಂಡದೊಡನೆ ಬ್ರಹ್ಮಾಂಡವಿರ್ದುದನು ಬ್ರ- 

ಹ್ಮಾಂಡದೊಳಡಗಿಹ ಪಿಂಡವ ನೋಡಿ 

ಪಿಂಡ ಬ್ರಹ್ಮಾಂಡದೊಳೆಡೆದೆರಹಿಲ್ಲದ- 

ಖಂಡಿತ[ನು]ಭಾವಿಯಾದರೆ ಪರದೇಶಿ | lal 


ನವನಾಳದಿಂದೊಳಹೊಅಗೆ ಸೂಸುವ ಪ್ರಾಣ 

ಪವನ ಮನವನೊಂದು ಮುಖವನೆ ಮಾಡಿ 

ಅವಧಾನದಿಂದೂರ್ದ್ವ ಪಥದ ಪಟ್ಟದೊಳು 

ತವೆ ಸುಳಿದಾಡ ಬಲ್ಲರೆ ಪರದೇಶಿ lel 


ಪರಶಿವನಿಹಪರಾಮಂಡಲದೊಳಗೆ 

ಪರಮ ಪದವು ತನಗಾಶ್ರಯವಾಗಿ 

ಪರಿಣಾಮಿ ನಿಜಗುರುಶಾಂತಮಲ್ಲನೊಳು 

ಪರಮಪದವನೈದಲು ಪರದೇಶಿ. lel 


Q Q 


೧೬೫ 
ರಾಗ : ಮುಖಾರಿ 


ಕಂಡೆ ಪುಸಿಯಲ್ಲ ತಿಳಿಯಲಿಕರಿಯದಗೆ ಸುಳ್ಳಂ(?) 


ನಳಿಯೊಳಗಣ ಕೊಳದಿ ತಿಳಿನೀರು ತುಂಬಿ ಸಂ- 
"ಚೆಳಿಸದಿರೆಯದರೊಳಗೆಯಳಿರತ್ನವ 

ತಳೆದು ರವಿ ಶಶಿ ಶಿಖಿಯ ಬೆಳಗಿನ ಬಳಸಿನಂತೆ 

ಪೊಳೆವಣಿಮುತ್ತ ಮಧ್ಯದಿ ತೋರುವಿರವ Nol 


‘N 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varana3i. An eGangotri Initiative 


ಕಾಳೋರ!ಗ?ಗೇಳುಗಂಬಕ್ಕಿ ಬೆಂಕಿಯಪುರದಿ 
ಕೋಳುಗೋಟಿಯೊಳು ಶಿರವಿಟ್ಟು ಲಾಂಗುಲವ 

ಮೇಲು ಸೋಟಿಯೊಳಿರಿಸಿ ನಲನುರಿಗೆ FORS 

ಏಳುತಲಿ ಮೂವೆಸರನಾಂತು ರಂಜಿಪುದ ॥ ೨॥ 


ಹುಟ್ಟುಬಂಜೆಯ ಮಗನು ಹಿರಿಯ ಬೀಜವ ಬೆಳೆದು 

ಸುಟ್ಟು ಗಿರಿಗಳ ಮೊಲನ ಕೋಡಕಿತ್ತು 

ಕಟ್ಟೀಗಗದಿ(?) ಕೆರೆಯ ತಿಳಿನೀರ ಕುಡಿದು ನೆರೆ 

ಬಟ್ಟಬಯಲೊಳಗೆ ಸತ್ತವನ ನೆರೆದ ಪರಿಯ lal 


ಶುಂಬಿದ ಕೆರೆಯೊಳಗಷ್ಟಕುಂಭಿಗಳು ಹರಿಯೊಡನೆ 
ಬೆಂಬಿಡದೆ ಸೆಣಸುತಿರೆ ಎಳವನೊಬ್ಬ 
ಕಂಬಳಿಯ ಮುಸುಕಿಟ್ಟು ಕಮಲಗುಣದಿಂ ಕಬ್ಬ 


ಕುಂಭದೊಳು ಸೆರೆಗೆಯ್ವ ಖೇಚರಿಯೆನಿಪುದ ... lel 


ಬೇರು ಮೇಲಣ ಸಸಿಯು ನೀರಿನಿಂ ಕೊರಗುತಿರೆ 
'ಭೂರಿಗಂಟಕ್ಕೆ ಪೊರೆಯಲು ಬುಡದೊಳು : 
ಸಾರ ಫಲವಾಗೆ ಸವಿದವ ನಿರಂಜನಲಿಂಗ 


ಓರಂತೆಯಾಗಿ ಉರಿವತಿಶಯವನು lal 
೧೬೬ 

ಜಯ ಜಯ ಶ್ರೀ ವಿರೂಪಾಕ್ಷ 

ಜಯ ಜಯ ಯಕ್ಷಪ zg?) Il ಪಲ್ಲ Il 


ಲಯ ಭಯ ರಹಿತ ಲಲನಾನುಹಿತ 
ದಯಗುಣ ಭರಿತ ಧನಪತಿ ಸುಹಿತ 
ರೆಯ ಸುಖದಾತ ರಸಿಕ ಪುನೀತ ' 
ಕೈತವಘಾತ ಕನಕಸುರೇತ loll 


ಪಾರಿಜಭವಸಿರಪಾತ್ರ 
ವಾರಣಾನನ ವಿದ್ಯಾಧಾತ್ರ 


ಸ್ವರವಚನ ಸಂಪುಟ - ೧ 


CC-0. Jangamwadi Math-Collection, Varanasi. An eGangotri Initiative 


೧೫೦ 


ತಾರಕರೂಪ ತನುಗುಣ ಲೋಪ 
ವಾರಿತ ತಾಪ ವಸುನಗ ಚಾಪ 
ಬೊರಿತ ಗೋಪ ಭುಜಗ ಕಲಾಪ ಸ 
: ೨ 
ದೂರಿತ ಪಾಪ ಮಂತ್ರಾಲಾಪ 

ತಾವಕ ಸೇವಕ ದುರಿತ 

ದಾವ ದಾವಾನಲ ಚರಿತ 

` ಭಾವಜವೈರಿ ಭವಸಂಹಾರಿ 
ಯಾವರನದಿ(?) ಮಹಿಮಾಧಾರಿ 
ಜೀವ ಶರೀರಿ ಜಿತ ಸಂಸಾರಿ lal 


ಗೋಪ ಚಾಪ ಸುಮಾಪ x 

ತಾಪಸ ಹೃದಯ ದೀಪ 

ತಾಪ ವಿದೂರ [ಪರಮಾಧಾರ] 

ಗೋಪಯ ಧರ rner, j? ಹರ ET 
ಜ್ಞಾಪಕ ಪೂರ ಜನದುದಾರ ॥೪॥ 


ಇನಕೋಟಿತೇಜ ಪ್ರಕಾಶ 

ಘನ ನಿರಂಜಸಲಿಂಗ ವೇಷ 

ಜನಿಮೃತಿ ನಾಶ ಜಂಗಮ ವಾಸ 

ಕನಕನಗೇಶ ಕಮಲ ಸಂಭೂಷ 

ಮುನಿ[ಜನ] ಪೋಷ ಮುಕ್ತಿ ವಿದೇಹ 

ಮನುಗುಣಕೋಶ ದೃಹದಾಕಾಶ lel 


೧೬೭ | 

ವರ ಮಹಾಶರಣನ ಸುದೇಹದೊಳಗಿಪ್ಪ ಸುರ- 

ಚಿರದ ನವಚಕ್ರದೊಲು ಸಂಬಂಧವಾಗಿರ್ಪ 

ಪರತರವನಿಪ್ಪ ಏಕೋತ್ತರಶತಸ್ಥಲದ ಪರಿಯ ವಿರಚಿಸುವೆನೊಲವಿಂ॥ ಪಲ್ಲ l 


ಉರುತರದ ಪಿಂಡ ಪಿಂಡಜ್ಞಾನ ಸಂಸಾರ 
ನಿರಸನಂ ಗುರುಕರುಣ ಗುರುಲಿಂಗತ್ರಿವಿಧ ಸು- 


ಸ್ಥಿರದ ಶಿವಲಿಂಗಧಾರಣವು ಲಿಂಗತ್ರಯಂ ಭೂತಿ ರುದ್ರಾಕ್ಷೆಯೆನಿಪಾ 


ಸ್ವರವಚನ ಸಂಪುಟ - 9 


CC-0. Jangamwadi Math Collection, Varanasi. An eGangotri Initiative 


ನಿರುತವಹ ಪದಿಮೂರು ಸ್ಫಲಗಳಾಧಾರದೊಳು 
ಪರತರ ಮಹೇಶ ಆಗಮ ಲಿಂಗತ್ರಯಪು ಸುರ- 
ಚಿರದ ಲಿಂಗದನಿಷ್ಠೆ ಕಾಯಲಿಂಗತ್ರಿವಿಧ ಪೂರ್ವಾಶ್ರಯದ ನಿರಸನಂ॥ ೧ ॥ 


ವಿನುತ Ru, ೃತನಿರಸನಾಹ್ವಾನನಿರ 

ಸನವಷ್ಟಶನುಮೂರ್ತಿ ನಿರಸನಂ ಪನ್ನೆರಡು 

ಅನುವಿನಿಂ ಸ್ಟಾದಿಷ್ಯದೊಳ್ಳರ್ವಗತನಿರಸನಾಚಾರಲಿಂಗತ್ರಯಾ 

ಘನ ಶಿವ ಜಗನ್ಮಯಂ ಭಕ್ತದೇಹಿಕಲಿಂಗ 

ವೆನಿಪಸ್ಥಲ ಪಂಚಾಕ್ಚರಿಯು ಚರತ್ರಿವಿಧ ಚೆ 

ಧ್ವನದ ಭಕ್ತಿಸ್ಥಲೋಭಯ ತ್ರಿವಿಧ ಸಂಪತ್ತು ಸ್ಥಲ ಚತುರ್ವಿಧಸಾರವು॥ ೨ I 


ನೆಲೆಯೆನಿಪ್ಪಪಾಧಿ ನಿರುಪಾಧಿ ಸಹಜಗಳೆನಿ- 
ಪ್ಪಲಘುಮಾಟತ್ರಯವು ಪದಿನೇಳೆನಿಪ್ಪವೀ 
ಸ್ಥಲವು ಶಿಖೆಯಲ್ಲಿ ಸಂಬಂಧ ನಾಲ್ಪತ್ತೆರಡು ಬಿಂದು ಸ್ವರೂಪೆನಿಪವು 
ಲಲಿತಪ್ರಸಾದಿಯು ಅನುಗ್ರಹ ತ್ರಿವಿಧ [ವವು 
ಒಲವಿನಿಂ ಗುರುಲಿಂಗ ಚರಭಕ್ತ ಶರಣ ಸು- 
ಸ್ಥಲ ಮಹಾತ್ಮೆಯರ್ಪಿಶಲಿಂಗ ತ್ರಿವಿಧ ಪನ್ನೆರಡು 
ಮಣಿಪೂರಕದೊಳು ॥ a ॥ 


ವಿದಿತವಹ ಪ್ರಾಣಲಿಂಗಿಯವೊಲವು ಲಿಂಗತ್ರಯ 
ಸದಮಲಪ್ರಾಣಲಿಂಗಾರ್ಚನೆಯು ಶಿವಯೋಗ 
ಪುದಿದ ಸುಸಮಾಧಿಯು ನಿರೂಪ ಲಿಂಗತ್ರಯಂ ಲಿಂಗನಿಜವೆನಿಪಸ್ಥಲಂ 
ಮುದದಿಂ ಪ್ರಸಾದ ಲಿಂಗತ್ರಯವೆನಿಪ್ಪ ಈ 
ಪದಿಮೂರುಸ್ಥಲವನಾಹತದಲ್ಲಿಯಂಗಲಿಂ- 
ಗದಸ್ಥಲಂ ಪಾದೋದಕತ್ತಯ ಪಸಾದ ಮಹಿಮೆಯು 

ತ್ರ 2 ತನುಗೂತ್ರಿವಿಧದಾ ॥೪॥ 


ಲಿಂಗಸ್ಥಲವಿವೆಂಟು ಪಶ್ಚಿಮದೊಳನುವಾಗಿ 

ಸಾಂಗವಾಗಿಹವು ಶೆತ್ತೀಸಸ್ಫಲಂಗಳಿವು 

ಮಂಗಳಕಳಾ ಸ್ವರೂಪಹವು ಶರಣಸ್ಕಲಂ. ತ್ರಿವಿಧ ನಿಃಪತಿಲಿಂಗವು 
ಹಾಂಗೆ ತಾಮಸ ನಿರಸನಸ್ಥಲಂ ನಿರ್ದೇಶ 

ಕಂಗೊಳಿಪ ಆಕಾಶಲಿಂಗಸ್ಕಲ ತ್ರಿವಿಧಂ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹಿಂಗದೀ ಒಂಬತ್ತು ಸ್ಥಲಗಳು ವಿಶುದ್ಧಿಯೊಳು 
ಸಂಬಂಧವಾಗಿರ್ಪವು ॥ ೫ ॥ 


ಮುಂದೆ ಕೇಳ್ಳಿಕ್ಯ ಕೊಂಡುದು ಪ್ರಸಾದಿಸ್ಥಲಂ 
ನಿಂದುದೋಗರ ಚೆರಾಚರನಾಸ್ತಿಸ್ಫಲಕಿನ್ನು 
ಹೆಂದದಾಚಾರ ಸಂಪತ್ತುಸ್ಥಲಂ ಭಾಂಡ ಭಾಜನಂ ಅಂಗಲೇಪಂ 
ಎಂದೆನಿಪ ಸ್ಥಲವಿವೆಂಟಾಜ್ಞಿಯೊಳು ಸ್ಥಿರದಿ ಸಂ- 
ಬಂಧವಾಗಿಹವೇಕಭಾಜನಸ್ಥಲವು ಮುದ 
ದಿಂದ ಸಹಭೋಜನಂ ಸ್ವಯಪರವರಿಯದ ಸ್ಥಲಭಾವಭಾವಾ 
lel 
ಮುಂತಿನ್ನು ಜ್ಞಾನಶೂನ್ಯಸ್ಥ' ಲಂ ನೋಡಲ- 
ತ್ಯಂತ ಘನತರ ಶೀಲಸಂಪಾದನಸ್ಥಲಂ 
ಸಂತತ ಪ್ರಕಾಶಲಿಂಗತ್ರಯಂಗಳೊಂಬತ್ತುಸ್ಥಲ ಬ್ರಹ್ಮರಂದ್ರದಲ್ಲಿ 
ಇಂತು ಷಡ್ಡಿಂಶತಿ goloi?) ತಿಳಿಯಲೋ- 
ರಂತೆ ನಾದಸ್ವರೂಪವಾಗಿರ್ಪವೆಂದು ಚೆ 
ತ್ಕಾಂತನಹ ಗುರುನಿರಂಜನಲಿಂಗದೊಡವೆರದ 
ಶರಣರವಧ್ಧರಿ[ಸಿ]ಪೊಲಿದು el 


m) ಡಿ 


೧೬೮ 
ಕೇಳು ದೇವರದೇವ ಜಾಳು ಮಾಡಲಿಬ್ಯಾಡ 
ಬಾಳಪರಿಯಲಿ ಬೇಡಿಕೊಂಬೆ 
ಊಳಿಗವ ಮಾಡುವ ಆಳಿನ ಬಿನ್ನ[ಹವ) 
ಬೀಳುಮಾಡಲಿಬ್ಯಾಡ ಗುರುವೆ I ol 


ಕಾಕುಮನುಜನು ನಾನು ಏಕ ಗುಣ 

ಸಾಕ್ಷಾತ್‌ ನೀನು ದಯವಾಗೊ 

ಸಾಕಯ್ಯ ಬಳಲುವುದು ವಾಕುಪರುಷದ ನಿಧಿಯೆ 
ಕಾಕುಮಾಡಲಿಬ್ಯಾಡ ಗುರುವೆ Isl 


ಭಕ್ತವತ್ಸಲದೇವ ಬಡವರಾದ [ರೇನೈ] 
ಮುಕ್ತಿ ಕೊಡುವ ದೇವ ನೀನೆ 


ಸ್ವರವಚನ ಸಂಪುಟ - ೧ 


\ 
CC-0. Jangamwadi Math Collection, Varanasi. An eGangotri Initiative 


ಯುಕ್ತಿ ತೋರಿಸಿ ಕರ್ತ ಗುರು ಉಪದೇಶಿಸಿ] 
ರಕ್ಷಿಸಲಿ ಬೇಕೆನ್ನ ಗುರುವೆ 1೩1 


ಜಡದೈವದೊಡೆಯನೆ ಉಳುಹಿ ತಡಿಗೆ ಹಾಕು ನಿಮ್ಮ 
ಆಡಿಯವಂದಿ[ಸುವೆ] ಬಿಡದೆ 

ಬಿಡಗುರಿಯ ಮಾಡಯ್ಯ ಗುಣಮಣಿದೇವನೆ 

ಒಡೆಯ ಎನ್ನಪರಾಧ ಕ್ಷಮಿಸಿ ಸೈರಿಸು ಗುರುವೆ T 


ನಂಬಿದ ಭಕ್ತರನು ಇಂಬುದೋರಿ [ಸಿ] ನೀನು 

ಶಂಭು ಶಂಕರಲಿಂಗ ಸಂಗಮೇಶ್ವರನೆ 

ಡಂಬಕದಾಟಿವನು 

ನಂಬು ಮಬ ತೋರಿದಯ್ಯ ಗುರುವೆ I æ Il 


ಕರುಣ ಕೃಪೆಯಲಿ ಸ ಶರ ನೆ 
ಮ 


ನೆರೆ ನಂಬಿದೆನಯ್ಯ ಗುರುವೆ : Wal 


ಮಂದಮತಿ ಮಾಯಾಪಾಶದೊಳು ಬಿದ್ದು ಒರ- 

ಳ್ಯಾಡುವೆನು ಶುದ್ಧ [ಸಿದ್ಧ ಪ್ರಸಿದ್ಧವರಿಯದಲಿ 

ಒಂದುಗುಣವನು ಬಿಡದೆ ಹೊಂದಿದೆನು ನಿಮ್ಮನು 

ಕಂದನಿಗೆ ದಯವಾಗೊ ಗುರುವೆ Wen 


ಆರುದರುಶನ ಮೀರಿ ಈ ಭುವನದೊಳು 

ಮೂರು ಆರನು ಏಕಮಾಡಿ 

ತೋರುವ ಘನಸೂತ್ರ ಮೀರಿದ ಪದವಿಯ[ದು] 

ಆರಿಗಳವಲ್ಲ ಗುರುವೆ : lel 


[ಭವಿಯ] ಜನ್ಮದಿ ಪುಟ್ಟಿ ಬಳಲಿ ಬೆಂದೆನು ನಾನು ಈ 
ಭವಕೆ ಎನ್ನೊಡೆಯ  ದಯವಾಗೊ 
ತ್ರಿಜಗ ಚೈಳಗಿದಿ ಐಕ್ಯಸ್ಥಲದೊ!ಡೆಯ] ನೆ 
Q 
ಅಜಾತ ನಿರ್ವಾಣಿಚೆನ್ನಬಸವ ಗುರುವೆ ॥೯॥ 
D D : 


ಸ್ವರವಚನ ಸಂಪುಟ - ೧ ೧೫೩ 


CC-0. Jangamwadi Math Collection, Varanasi. An eGangotri Initiative 


೧೬೯ | 
ರಾಗ : ಶಂಕರಾಭರಣ 


ಆರು ತಿಳಿಯಬಹುದೀ ಘನವ 
ನೀರಜದೊಳಗೊಂದು[ಸಸಿಯುದಯವೆ ಕಂಡೆ] ॥ ಪಲ್ಲ ॥ 


[ಮುಪ್ಪುರಗಳನೆ ಒಂದು 

ಕಪ್ಪೆನುಂಗಿದುದ ಕಂಡೆ 

ಸರ್ಪನ ಹೆಡೆಯ ಮೇಲೆ 

ಕರ್ಪುರದುರಿಯ ಕಂಡೆ lol 


ಪಂಕಜನಾಳದೊಳು ಮಿ 
[ನಾಂಕನ ಬಾಣವ ಕಂಡೆ 
ಕಂಕಣದುಲು] ಹ ನಂದಿ 
ಕಣ್ಣುದೇಕೆದುದ ಕಂಡೆ ॥ ೨॥ 


ಏಳುಕಮಲದೊಳೊಂದು 

ಹೂಳಿರ್ದ ವಸ್ತುವ ಕಂಡೆ 

ಹೇಳಬಾ[ರದಗ್ಗಳಿಯ 

ನಿಶ್ಚಿಂತಶಾಂತನ ಕಂಡೆ] lal 


೧೭೦ 
ರಾಗ : ಶಂಕರಾಭರಣ 
ಎನ್ನ ಕಾಯವೆ ಸೆಜ್ಜೆವನೆಯಲ್ಲದೆ ಬೇಜೆ 
ಇನ್ನು ನಿಮಗೆ ಸೆಚ್ಜಿವನೆಯುಂಟಿ ದೇವ? [| ಪಲ್ಲ i 
ಇದೆ ಶಾಂತಿಸಲಿಲ ಮಜ್ಜನಕೆಳ್‌ವರೆ ಗಂಧ- 
ವಿದೆ ನಿಜವಸ್ತುವಕ್ಬತೆಯಂೆಹೊ?) 


ಇದೆ ಪುಷ್ಪ ನಿಜ ಸಹಸ್ರದಳ ಕಮಲವ 
ಇದೆ ಸದ್ವಾಸನೆ ಸುಖ ನಿಜವಿದೆ ನಿಮಗೆ ಸತ lol 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಜ್ಞಾನಚ್ಯೋತಿಯೆ ದೀಪ ನಿರ್ಮಳವೆನಿಸುವ 

ಧ್ಯಾನ ಮಹಾಮೃತ ನೈವೇದ್ಯವಿದೆಕೊ 

ಏನೆಂಬೆ ಫಲಪದ ರಹಿತ ನಿರಾಸೆಯು 

ತಾನೆ ತಾಂಬೂಲವಿಂತಿದೆ ನಿಜ ನಿಮಗೆ lol 


ಎಡೆದೇಹಿಲ್ಲದಾವಾಗ ಮಾನಸದಿಂದ 


ಒಡರಿಸುವಷ್ಟವಿಧದ ಪೂಚಿಯೊಮ್ಮೆ 


ಬಿಡದೆನ್ನೊಳಗೆಯಿಹು[ದಳೆದು ನೀಲಗ್ರೀನ 
ಕಡೆಯಲಾವುದು ಪೂಜೆಯೆಂಬುದು ನಿಮಗೆ lal 


೧೬೧ 
ಬಸವ ಬಸವಯೆಂದರೆ 
ಅಸಮಲಿಂಗಾಂಗಿಯಾತನಹುದೆಲೆಯಾತ್ಮ ॥ ಪಲ್ಲ ॥ 


ಬಸವ ತಾ ದೇಹ ಬಸವ ಪ್ರಾಣ ಸುಜ್ಞಾನ 
ಬಸವ ನಿರ್ಮಲ ನಿಜ ಬಸವ ತಾ ನಿರವಯ Lol 


ಬಸವಣ್ಣನಾದಿ ಬಸವಣ್ಣ ನನಾದಿಯು 
ಬಸವಣ್ಣ ಪರಮಾತ್ಮ ಬಸವಣ್ಣ ಪರಬ್ರಹ್ಮ lol 


ಬಸವನೆ ಗುರು ಚೆನ್ನಬಸವನೆ ಲಿಂಗವಾ 
ಬಸವನೆ ಚರ ಪರ ಬಸವ ನೀಲಗ್ರೀಪ lal 


m ಡಿ 


೧೭೨ 
ಬಿಡಲಾರೆನಕ್ಕ ಈ ದೇವನ ಚೆಲ್ವ 
ಕಡುಸ್ನೇಹದಿಂದೆನ್ನೊಡಗೂಡುತಿರ್ಪೆ (ಸ! 
ಸ್ನೊಡೆಯ ಕೊಟ್ಟೂರೇಶನಡಿದಾವರೆಯನು ॥ ಪಲ್ಲ 
ತನ್ನದಯದಿ ತಾನೆ ಬಂದನೆ ಕಣ್ಣ e 


ಸನೆ, ್ನೆಯಿಂದಲಿ ಎನ್ನ ಕರೆದನೆ 
ರನ್ನದುಂಗುತಿವನು ತೋರಿ ಎಮ್ಮವರಿಗೆ ಮಾರಿ ' 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಎನ್ನಯ ಮಾತು ಮೀರಿ ಎಚ್ಚರವೆಂದು ಸಾರಿ 
ಆದರಗಳ ಬೀರಿ ಮೈಯೊಲು ಮದವೇರಿ 
ಕುಚಕೆ ನಖ ಊರಿ ಮೆಲ್ಲನೆ ಮಂಚವೇರಿದನಕ್ಕೆ lol 


ತೆಗದಪ್ಪಿಕೊಂಡು ಮುಂಡಾಡಿದ ಮುದ್ದು 


ಮೊಗ ನೋಡಿ ಬುದ್ಧಿಯ ಹೇಳಿದ 

ಜಗದೊಳು ಭಕ್ತರ ದೇವ ಈತಗೆ ಸರಿಯಾವ 

ಇಷ್ಟಾರ್ಥವನೀವ ಲಿಂಗದ ಮೇಲೆ ಮೋಹ 

ಜಂಗಮದಲ್ಲಿ ಜೀವ ಗುಣದ ಲೇಸಭಾವ 

ಈರೇಳರ ಕಾಯ್ದ ಕಾಣಕ್ಕೆ ಕ 1 ೨॥ 


ಸರಸಿಜವದನೆ ಬಾರೆಂ 

ಅರೆಗಳಿಗೆ ಬಿಟ್ಟಿರಲಾರೆನೆಂದನ 

ಬರುದೆ ಬಾಯಾರುವಳಲ್ಲ ವಿವೇಕವ ಬಲ್ಲ 
ಪುರುಷರೊಳಗೆಲ್ಲಪಾಪಕೆ ಗುರಿಯಲ್ಲ '[ನಂಬಿದ] 
ವರ ಕೊಲ್ಲ ಸರ್ವರಿಗೆಲ್ಲ ಬೆಲ್ಲ 


ಬಸವಲಿಂಗ ಚೆಲ್ವ ಕಾಣಕ್ಕ lal 
D n 
೧೭೩ 
ಭಿಕ್ಷ ಬೇಡಿದನೆಂದು ನಿಂದಿಸುವ ಜಡ ನರರ. 
ಶಿಕ್ಚಿಸದೆ ಬಿಡುವನೆ ಗುರುವರ ಫಕೀರ ॥ ಪಲ್ಲ ॥ 


ಈರೇಳು ಲೋಕದರಸೆನಿಪ ಶ್ರೀ ಮಹಾದೇವ 
ಈರೈದು ಮನಿಮನಿಯ ಸಿರಿದುಂಡನು 


ಸಾರಿಯಷ್ಟಾಪರಣ ನಿಷ್ಠೆಯೊಳು ಮನ ಬಲಿದು 


ವರ ಲಕ್ಷ್ಮಿಪತಿಯೆನಿಪ ಹರಿಯು ಕೊಳಲನು ಪಿಡಿದು 

ಸರಿಗಮಪದನಿಸೆಂಬ ಸುಸ್ವರದ 

. ಪರಿಪರಿಯ ರಾಗ ರಚನೆಯದೋರಿ ನುಡಿಸುತ | 
ಹರುಷದಿಂ ಮನಿಮನಿಯ ತಿರಿದ ಮಹಮಹಿಮ Isl 


ಸ್ವರವಚನ ಸಂಪುಟಿ - ೧ 


CC-0. Jangamwadi Math Collection, Varanasi. An eGangotri Initiative 


ಬಿಕ್ಷ ಬೇಡುವ ಪಥವ ಮೋಕ್ಬಮಾರ್ಗವಿದೆಂದು ಭಾ 
Tog ಪೇಳಿದ ಶ್ರುತಿಯ ನೋಡಿ ತಿಳಿದು 
ತ್ರಕ್ಚಗಣ ಭಕ್ತ ಬಾಹದರಖಾನ ಭೂಮಿಪನು 


ಭಿಕ್ಷವನು ಬೇಡಿ ಗುರುಚರವ ಪೂಜಿಸಿದ lal 
m) Q : 
೧೭೪ 


ಬಂದು ಬಂದು ಪೋದನಮ್ಮ ನಿಂದುದಿಲ್ಲ ಒಂದು ಗಳಿಗಿ- 
ನಿಂದು ಜೂಟ ಸಿದ್ಧಮಲ್ಲೇಶ 


ಒಂದು ಕಣ್ಣು ಕಂಡಡೆ ಮತ್ತೊಂದು ಕಣ್ಣು ಕಾಣಲಿಲ್ಲ 
ತಂದು ತೋರೆ ಪ್ರಾಣಕಾಂತನ ॥ ಪಲ್ಲ ॥ 


ಕಾಲ ರುಳಿಯ ಕೊರಳ ಕಂಠಮಾಲೆ ಮುತ್ತು ರನ್ನ ಪಚ್ಚಿ 

ನೀಲಗಡುಕು ಕಿವಿಯೊಳೊಲೆಪುತ 

ನೀಲುವಲ್ಲಿಯನು ಕಟಿ ಮೇಲೆ ಹೊದ್ದು ತಾವರೆಯ 

ಕೋಲು ಕುಸುಮಗಳ ತಿರುಹುತ lol 


ಸಣ್ಣ ಪಾಗು ಶಿಖೆಗೊಳೊರ್ನ ಬಣ್ಣದೊಲ್ಳಿ ಕಸ್ತುರಿಯ 

ತಿಣ್ಣ ಬೊಟ್ಟು ಫಣೆಯೊಲೆಸೆವುತ 

ಚೆನ್ನಸರ ಚಪುಕುಳಿಯ ಕನ್ನಡಿಯಿಂದಲಿ ನೋಡಿ 

ಪನ್ನೆ ಮೀಸೆಗಳ ತಿದ್ದುತ 

ಹೊನ್ನ ಹಾಪುಗೆಯು ನಲಿವುತಲ್ಲಿ ಕಣ್ಣುಸನ್ನೆಯನು ಮಾಡಿ 

ಮನ್ಮಥ ಮಲ್ಲಿಕಾರ್ಜುನ lol 


ಸುತ್ತಿನ ಚೆಮ್ಮುರಿಮಾಲೆ ಮುತ್ತಿನ ಕುಚ್ಚು ಫಣೆಯೊಳು 

ಕಸ್ತುರಿ ಲೇಪಸ ಮೈಯ್ಯೊಳು 

ಒತ್ತಿದ ಗಂಧವು ಗಲ್ಲ ಹಸ್ತದುಗುರು ದಂತ 

ಹತ್ತಿವತ್ತಿಕೊಳುತ ವಿಲಾಸದಿಂದಲಿ 

ಮತ್ತಯವ್ಪನೆಯರು ಕಂಡು ಹತ್ತೆಗರೆದು ಹರುಷದಿಂದ 

ಪತ್ತಿಕೊಳ್ಳಲೆಂಬ ಸಮಯಕೆ 

ಚಿತ್ತಜಾರಿಯರು ಬೆಂಬತ್ತಿ ಬಂದುವತ್ತಿಕೊಳ್ಳಿ 

ಚೆತ್ತಜಾರಿ ಜಗುಳು ನಗುತಲಿ lal 


ಸ್ವರವಚನ ಸಂಪುಟ - ೧ ೧೫೭ 


CC-0. Jangamwadi Math Collection, Varanasi. An eGangotri Initiative 


ಮಲ್ಲಿಗೆಮಾಲೆಯ ತಲೆಯಲ್ಲಿ ಸುತ್ತಿ ಚುಂಗು ಫಣೆಯಲ್ಲಿ 

ಭಸ್ಮರೇಖೆ ogs 

ವಲ್ಸಿಯಂ ಕಂಕುಳೊಳಿಟ್ಟು ಮೆಲ್ಲಡಿವಿಡಿದು ಬಿಗಿವ 

ಚಿಲ್ಲಣವ ತಿದ್ದಿಕೊಳ್ಳುತ 

ಗಲ್ಲದ ವೀಳ್ಯವು ಹಸ್ತಪಲ್ಲವದ ಬಿಳಿಯೆಲೆ 

ಚೆಲ್ಲೆಗಣ್ಣು ಕೆಂಪು ಬೊಂಬೆಯ ಉಲ್ಲಾಸದಿಂದಲಿ ಕರ 

ಹಲ್ಲು ಹೊಗರ್ಮುಖವ ಚೆಲ್ಬ ಚೆಲ್ಪಕೊಳುತ ಮಲ್ಲಿಕಾರ್ಜುನ Nel 


ಸಾರ ಸಾರಲಿಕೆ ಸೂಳೆಗೇರಿಗೆಯ್ದು ಮೂರುದಿನ” 

ವಾರನಾರಿಯರ ಕೂಡಿದ 

ತೋರಕುಚದವೆದೆಯ ಗಾಯ ಸಾರಗಂಧ ಕುಂಕುಮವ 
ಸೂರೆಗೊಂಡನಂಗರಂಗವ 

ಮಾರಕಲಹದಿಂದಲಿ ಮಾರುಕೊಂಡ ಮತ್ತ ಎನ್ನ 

ಸಾರ ಹೃದಯ ಮಲ್ಲಿಕಾರ್ಜುನ ಸೇರಿಕೊಳ್ಳಲಿ ಬಂದು 

ಸಾರಿದ ಬುಕ್ಕಾಂಬುಧಿ ಆರಾಧ್ಯ ಮಲ್ಲಿಕಾರ್ಜುನ ॥ æ li 
m) ಡಿ 


೧೭೫ 
ಲಿಂಗ ಬಂದಾನೆ ಗುರು ಚರಲಿಂಗಯ್ಯ ಬಂದಾನೆ i 
ಮಂಗಲಾತ್ಮಕ ಮುಕ್ತಿ ದಯ ಬುಕ್ಕಾಂಬುಧಿ ಸಂಗಯ್ಯ ॥ ಪಲ್ಲ ॥ 
ಬಾಲಕರ ಲೀಲೆಯಲಿ ಭಕ್ತರ ಆಲಯದೊಳು ಪೊಕ್ಕು 
ಪಾಲು ಸಕ್ಕರೆಗಳ ಸವಿವುತ ತ್ರಿಜಗ ಪಾಲಿಪ ಗುರುರಾಯ - ॥ ೧॥ 


ಅಮ್ಮವ್ವೆಯ ಮೊಲೆಯ ಉಂಬುತ ಅಮ್ಮಮ್ಮ 
ಎಮ್ಮಯ್ಯನು ದಮ್ಮೈಯ್ಯನು ಮುಕ್ತಿಯ ಮುಮ್ಮೆ ಉಳ್ಳ ಸಿರಿವಂತ॥ ೨ ॥ 


ಅರಳೆಲೆ ಉರಿಗಣ್ಣು ಕುಂಡಲ ಕೊರಳಪದಕ ಹಾರ 
ಬೆರಳುಂಗರ ಕಂಕಣ ಕಟಿಸೂತ್ರದವರ ಮೂರುತಿಗೊಲಿದ lal 


ಚೆಲ್ಲೆಗಂಗಳ ನೋಟ ಅಮೃತ ಚೆಲ್ಲುವ ಮುದ್ದು ಮೊಗ 
ಗಲ್ಲದರೇಖೆಯು ವಲ್ಲಿಯ ಶೃಂಗಾರ ಲಲ್ಲೆ ಮಾತಿನ ಚಿದುರ ॥ ೪॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕಿರುನಗೆ ನಗುವುತಲಿ ಮಂಡೆಯ ಕಿರುಜಡೆ ಒಲಿವುತಲಿ 


ರುಣರುಣರೆಂಬ ಪಾದದ ಗೆಜ್ಜೆ ಗುರು ಬುಕ್ಕಾಂಬುಧೀಶ Il æ ll 
m) m) 
೧೭೬ 


ಇಂದು ಎನ್ನ ರಕ್ಟಿಸಲ್ಕೆ ಬಂದ ಶಿವನೆಂದು 
ಚಂದ್ರಧರ [ಮುರಿಗಿಸಯ ಶಾಂತನ ಕಂದ 
ಬೂದಿಯ ಬಸವರಾಜೇಂದ್ರ Il ಪಲ್ಲ Il 


ನಿತ್ಯ ಪವಾಡವ ಗೆಲಿದಂಥ ದೇವ 
ನಿಶ್ಚಸಿದ ಭಕ್ತರಿಗೊಲಿದೊಲಿದೀವ 
ಅಚ್ಯುತ ಅಜ ಸುರ ಅಖಿಳರ ಕಾವ 
ಮಚ್ಚೆ ಮಾನಿನಿಯು ಮುಡಿಯೊಳಿಪ್ಪಭವ lol 


ಕರಿಗೊರಳ ಉರಿನಯನ ಕರದಿ ಕಪಾಲ 

ಕೀಖಜೆಡೆಗೆ ಉರಗನ ಧರಿಸಿದ ಬಾಲ 

ಕರಿಚರ್ಮಾಂಬರ ಪೊದ್ಧ ಕರುಣದೆಲುಮಾಲ 

ಮುರಿಗಿಯ ಶಾಂತನ ಮಗನಿವ ಲೋಲ ॥ ೨॥ 


ಕಾಮನನುರುಹಿದ ಸೋಮಧರೇಶ 

ಭೂಮಿಗೆ ಜಾಳೇಂದ್ರನಾಳಿದ ಮಹೇಶ 

ಪ್ರೇಮದಿ ತ್ರಿಪುರವನುರುಹಿ ಶಾಂತೇಶ 

ಈ ಮಹಿಮೆಯನುಳ್ಳ ಬೂದಿಬಸವೇಶ lak 


ಚನ್ನಯ್ಯನೊಡನುಂಡ ಕನ್ನಪ್ಪಗೊಲಿದ 
ಟಿನ್ನಿಯ ಪುರುಷನ ಪ್ರಾಣವ ಪಡೆದ 
ಚಿನ್ನಬಸವನ ಭಕ್ತಿ ನೋಡಲ್ಲಿ ನಡದ 
ತನ್ನ ಸಿರಕೆ ಸತ್ತ ಕರು ಹೊತ್ತು ಮೆರದ tel 


ಧರೆಯೊಳಧಿಕವಾದ ವರ ಗೊಬ್ಬೂರಿಂದ 
ಮುರಿಗಿಯ ಶಾಂತನ ಮಗನಿವ ಕಂದ 


ಹರಶರಣರ ಕಾಯ್ವುದು ಪರಿ ಚಂದ 
` ನೆರೆ ಧೂಳಿಬಸವನ ಸಲಹುತ ಬಂದ 


O 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೭೭ 
ಆರಿಗೆ ಆರಿಲ್ಲ ಲಿಂಗವೆ ಮತ್ತಿ 
ನ್ವಾರಾದರೇನಯ್ಯ ಲಿಂಗವೆ 
ಮಾರಹರ ನಿಮ್ಮ ಕರುಣ ತಪ್ಪಿದ ಮ್ಯಾಲೆ 
ದೂರೆಷ್ಟು ನಾನಾದೆ ಲಿಂಗವೆ 


ತಂದೆ ತಾಯಿ ನೀನು ಲಿಂಗನೆ 
ಬಂಧು ಬಳಗ ನೀಪು ಲಿಂಗವೆ 
ಬಂದಂಥ ದುರಿತವ ಪರಿಹಾರ ಮಾಡಯ್ಯ 


ಚಂದ್ರಶೇಖರ ಲಿಂಗವೆ 


ಮುನ್ನಮಾಡಿದಕರ್ಮ ಲಿಂಗವೆ 


ಎನ್ನ ಚನ್ನಪ್ಪ ಬಿಡದೈಯ್ಯ ಲಿಂಗವ 


ಇನ್ನಾದರ ನಮ್ಮ ಕೃಪೆಯಿಟ್ಟು ಸಲಹೃಯ್ಯ 


ಚನ್ನ ಚೆನ್ಮಯರೂಪ ಲಿಂಗವೆ 


ನೊಂದೆನು ಹಲವಂಗದಲ್ಲಿ ಲಿಂಗವೆ ಬಹಳ 
ಬಂಧನ ಬಿಡಿಸೈಯ ಲಿಂಗವೆ 

ಬಂದಂಥ ನೋವುಗಳ ಪರಿಹಾರ ಮಾಡಯ್ಯ 
ಇಂದ್ರಪೂಜಿತ ಲಿಂಗವೆ 


ಅರಿಷಡುವರ್ಗಕೆ ಲಿಂಗವೆ ಎನ್ನ 
ಗುರಿಮಾ[ಡದಿ]ರಿಸೈೆಯ ಲಿಂಗವೆ 
ಗುರುಪಾದ ಗತಿಯೆಂದು ನಂಬಿದ ಭಕ್ತರ 


ಚರಣದೊಳಿರಿಸೈಯ್ಯ ಲಿಂಗವೆ 

ತೊಟ್ಟು ಹುಟ್ಟಿದ ಫಲವು ಲಿಂಗವೆ ಬಾಯಿ 
ಬಿಟ್ಟರೆ ಸಲ್ಲವೇನೊ ಲಿಂಗವೆ 

ಸಿಬ್ಬಿಲಿ ಶಿವನ ಬೈದರೆ ಆ ಪಾಪ ಬೆ- 
ನ್ನಟ್ಟ, ಬಿಡದೈಯ್ಯ ಲಿಂಗವೆ 
ಆಡಿಯಲೋದರೆ ಇಲ್ಲ ಲಿಂಗವೆ ಮೇಲೆ 
ಹಿಡಿಲಿಕ್ಕೆ ಕೊಂಬಲ್ಲ ಲಿಂಗವೆ 


lol 


॥ ೨॥ 


lal 


॥ ೪॥ 


Nal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನಡುಸಮುದ್ರದೊಳು ಹಡಗು ಮುಳುಗದಂತೆ 
ತಡಿಯ ಸೇರಿಸಯ್ಯ ಲಿಂಗವೆ lel 


ಮನವೆ ಮಜ್ಜನಸಾಲಿ ಲಿಂಗವೆ ಎನ್ನ 

ತನುವೆ ಧೂಪಾರ್ತಿಯು ಲಿಂಗವೆ 

ಮನದೊಳಗಿರುವಂಥ ಎಳೆಯ ಹೊಂಬಾಳೆಯ 

ನಿನಗೆ ತಂದರ್ಪಿಸುವೆ ಲಿಂಗವೆ Isl 


ಗಂಧಾಕ್ಷತ ಪುಷ್ಪ ಲಿಂಗವೆ ನಾವು 
ತಂದೀವಿ ಪುಷ್ಪವು ಲಿಂಗವೆ ಎಂದಿ- 
ನಂದದಿ ನಿಮಗೆ ತಂದು ಅರ್ಪಿಸುವೆ 


ತಂದೆಯಾಗಿ ಸಲಹಯ ಲಿಂಗವೆ uel 
ಕೋಳಿ ಕೂಗದಮುನ್ನ ಲಿಂಗವೆ. ಇನ್ನು ಮಾನವ- 

ರೇಳದ ಮುನ್ನ ಲಿಂಗವೆ 

ಏಳೆಂಟು ವ್ಯಾಳ್ಯದಲ್ಲಿ ಶಿವಪೂಚಿ ಮಾಡುವರ 

ಆಳಿನ ಆಳಾಗಿಯಿರಿಸೈಯ ಲಿಂಗವೆ ॥ ೧೦॥ 


ಇಕ್ಷಚಾಪನ [ಗೆ] ಲಿದ ಲಿಂಗವೆ ಎನ್ನ 
ರಕ್ಷಿಸು ಅನುದಿನ ಲಿಂಗವೆ 
ಅಕ್ಟ[ಯ] ಪದ [ನೀವ] ಮಹಂತ ಮಲ್ಲೇಶ್ವರ 


ಭಿಕ್ಚದ ಸೋಮೇಶಲಿಂಗವೆ Il ೧೧॥ 
Q Q 

೧೭೮ 

ರಾಗ : ನೀಲಾಂಬರಿ 


ಮದಗಜಗಮನೆಯರೆಲ್ಲ ಪದಕೆರಗಿ ಸ್ತುತಿ ಮಾಡಿರೆ 
ಹೃದಯದ [ಲಿ] ಧ್ಯಾನಿಸೆ ಫಲಪದವಿಯನೀವ 
ಸದಯ ಸದ್ಗುರು ಪರಾತ್ವರ[ನಾಗಗಿ ಚರಿಸುವ ॥ ಪಲ್ಲ ॥ 


ರೂಪಿನಿಂದಿರುತಿಹನ ಸರ್ವಜೀವ ದಯಾಪರನಾಗಿಹನ 
ತಾಪಸಜನಹೃದಯ ಸ್ಥಾಪನ ಜಗಜಾಲ : 
ಕಾಪಾಲಧರ ಪರಮಪಾವನಮೂರ್ತಿಯ lol 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೬೨ 


ಧರ್ಮಾಧಿಕರ. ಭಕ್ತರ ಕರ್ಮಪಾಶವ ಹರಿದ 
ನಿರ್ಮಲ ಶಂಭುವ ಮರ್ಮಜ್ಞನೆಂದೆನಿಸಿ 
ಮಹಾಮಹಿಮೆವಡೆದವನ 


ದೇಶಕಧಿಕವಾದಂಥ ಶೀಲದುರ್ಗದಿ 
ವಾಸವಾಗಿರುತಿಹನ 
ಶ್ರೀಷಡುಸ್ಫಲಾಧೀಶನಾದ ಮದ್ಭಾನೀಶ 
ಭಾಷೆಪಾಲಕದೇವ ಭವರೋಗವೈದ್ಯನ . 


೧೩೯ 
ಮಂಗಲಂ ಮಂಗಲಂ: ಭವಂತು ತೇ ಮಂಗಲಂ 
ಮಂಗಲಂ ಮಾಂ ಪಾಲಯ ಮಂಗಲಂ ಮಂಗಲಂ 


. ಸುರಮುನಿಗಣನುತ ಖೆರಮಪಾವನಕ್ಯತ 


ಹರಭಕ್ತ ಗಣರಿಗೆ ಕರುಣಿ ನೀ ಶಾಂತ 
ವರ ಸದ್ಗುಣ ಧೃತ ಸದಯ ಸುಖಾಮೃತ 
ಪರಿಪೂರ್ಣ ನಿಶ್ಚಲ ಪದವೀವ ಧಾತ 
ಕಾಷಾಯಾಂಬರ ಈಷಣತ್ರಯದೂರ 
ಶೇಷಭೂಷಣ ಮಾಹೇಶ ಸರ್ವೇಶ! 
ಭೂಷಣ ಭಸಿತಾಕ್ಷ ಪ್ರಣವ ಸ್ವರೂಪನೆ 
ಕೇಶವಾರ್ಚಿತ ಪರಮೇಶ ಪರಿತೋಷ , 
ಪೊಡವಿಯೊಳ್‌ ಶೀಲದುರ್ಗಪುರವಾಸ ಶ್ರೀಗುರು 
ಷಡುಸ್ಥಲಧೀಶ ಮದ್ದಾನೀಶ ಸಾಂಬ 
ನಡಿಗಳಿಗೆರಗಿ ನಾ ಪಿಡಿವೆನಾರತಿಯನು 
ಕೊಡು ವರಗಳ ನಿಮ್ಮ ಬೇಡುವೆನಭವ ' 
Q Q 


೧೮೦ 


ಶಿವನ ನೆನೆವನೆ ಅಜ್ಞಾನಿ ಪಾಪವ ಮಾಡಿ 
ಭವಕ್ಕೆ ಸಿಲ್ಕುವನೆ ಸುಜ್ಞಾನಿ 


॥ ೨॥ 


lal. - 

ECEE 
lc 
॥೨॥ 


lal 


Il ಪಲ್ಲ ll 


ಸ್ವರವಚನ ಸಂಪುಟ - z 


CC-0. Jangamwadi Math Collection, Varanasi. An eGangotri Initiative 


ಪುಣ್ಯವ ಪಡವೊನೆ ಪಾಪಿ ಎರಡು 
ಕಣ್ಣುಳ್ಳ ಚಲನೆ ಕುರುಡ ಕುರೂಪಿ 

ಕಣ್ಣಿಲ್ಲದವನೆ ಸುರೂಪಿ ಮನ 

ತಣ್ಣಗೆ ನುಡಿವನೆ ಹುಚ್ಚುಮುಂಗೋಪಿ lol 


ಮಾತ ಬಲ್ಲಾತನೆ ಮೂಕ ಬಹು 

ನೀತಿ ಮಾರ್ಗದಲಿರುವನೆ ಬಹುಪೋಕ 

ಜಾತಿಯ ನುಡಿವನೆ ಕೂಕ ರಣ 

ಭೀತಿ ಗಂಜದೆ ನಿಲುವನೆ ಲಂಡಿಪಾಕ lol 


ಇಲ್ಲಯೆಂಬೋನೆ ಬಹುತ್ಯಾಗಿ ಕಾಮ 
ವಿಲ್ಲದಿರುವನೆ ಹೆಣ್ಣುಗಳೊಳು ಭೋಗಿ 
ಮಲ್ಲಿಕಾರ್ಜುನ ಭಕ್ತನಾಗಿ ಮುಕ್ತಿ 


ವೊಲ್ಲೆನೆಂಬೊನೆ ಪರಮಾನಂದ ಯೋಗಿ lal 
೧೮೧೫ ಇತರಾ 

"ಶಿವನು pE ಬಂದ ನೀಡು ಬಾರೆ ತಂಗಿ 

ಇವನಂಥ ಚೆಲುವರಿಲ್ಲ ನೋಡು ಬಾರೆ " || ಪಲ್ಲ ॥ 


ಒಂದು ಕೈಯಲಿ ಅಜನ ಕಪಾಲ ಕಾಣೆ ಬೆನ್ನ - 

ಹಿಂದೆ ಕಟ್ಟದ ತ್ರಿಶೂಲ ಕಾಣೆ 

ನಂದಿಯಕೋಲು ಪತಾಕೆ ಕಾಣೆ ಮ 

ತ್ತೊಂದು ಪಾದದಲ್ಲಿ ಒಂಟಿ ಜಂಗು ಕಾಣೆ ` il o ll 


ಅಲ್ಲಿಗಲ್ಲಿಗೆ ಮೃಗದ ರಲ್ಲಿ ಕಾಣೆ ಎದೆ 

ಕಲ್ಲಚಿಸುವ ಢಕ್ಕೆ ಸಾಶ ಕಾಡೆ 

ಹುಲ್ಲಿಗಂಗಳೆ ಹುಸಿಯಲ್ಲ ಕಾಣೆ ಪಾದ 

ದಲ್ಲಿ ಸುತ್ತಿರುವ ಗೆಚ್ಚಿಸರವು ಕಾಣೆ ॥ ೨॥ 


ಹೆಗಲಲ್ಲಿ ಮಾತಿನರಗಿಣಿಯು ಕಾಣೆ ಕೆ 
ಮ್ಮುಗಿಲಂತೆ ಕಾವಿಯವಲ್ಲಿ ಕಾಣೆ 
ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನಗೆಮುಖದ ಮುಂಬಲ್ಲು ಚೆಂದ ಕಾಣೆ ಅರೆ . 
ತೆಗೆದ ವಿಭೂತಿ ಕಪ್ಪುಗೊರಳು ಕಾಣೆ 


ಹುಣ್ಣಿಮೆ ಚಂದ್ರಮ ಮುಡಿಯಲ್ಲಿ ಕಾಣೆ ಹೊಸ 
ಹೆಣ್ಣು ಗಂಗಮ್ಮ ಜಿಡೆಯಲ್ಲಿ ಕಾಣೆ 
ಕಣ್ಣು ಹತ್ತೈದು ಕೆಂಡಗಣ್ಣು. ಕಾಡೆ ಸು 


ವರ್ಣಮೆಖ್ಸಿರ್ದ ಸ್ಟ್ರಿರತ್ನ ಕಾಣೆ 


ಮೈಯ್ಯೆಲ್ಲ ಹಾವಿನ ಪುತ್ತ ಕಾಣೆ ಬಲ 
ಗೈಯ್ಯಲ್ಲಿ ನಾಗಬೆತ್ತ ಕಾಣೆ. 
ವೈಯ್ಯಾರಿ ಮೂರು ಲೋಕದಕರ್ತ ಕಾಣೆ 
ತೈಯಿಶೈಯೆಂಬೊಂದರ್ತಿ ಕಾಣೆ 


ಅಬ್ಬರಿಸುವ ರುಂಡಮಾಲೆ ಕಾಣೆ 
ಹೆಬ್ಬುಲಿ ಚರ್ಮದ ಸಿದ್ಧ ಕಾಣೆ 
ಒಬ್ಬಳೆ ನೋಡಲಂಜುವೆ ಕಾಣೆ ದೊಡ್ಡ 
ಹಬ್ಬ ಊರೊಳಗೊಂದರ್ಶಿ ಕಾಣೆ ' 


ಕಟ್ಟಿದಲಿಂಗ ಉರದಲ್ಲಿ ಕಾಣೆ ಆತ 
DAR ಪಾವುಗೆ ಪವಳ ಕಾಣೆ 
ಬಿಟ್ಟ ಕೆಂಚಿಡೆ ಕೆಮ್ಮೀಸೆ ಕಾಣೆ ಅವರು 
ಕೊಟ್ಟ ನಂಬುಗೆ ಸ್ಥಿರವಂತೆ ಕಾಣೆ 


ಕಟ್ಟಾಣೆಮುತ್ತಿನ ಕಂಥೆ ಕಾಣೆ ಅಳ 
ಪಟ್ಟ su ಮದನರೂಪ ಕಾಣೆ 
ನೆಟ್ಟನೆ ಪರಶಿವನಂತೆ ಕಾಣೆ ಆತ 
ಪಟ್ಟದರಸು ತಾನಂತೆ ಕಾಣಿ 


ತೊಡರು ಪೆಂಡೆಯ ಸರಪಣಿಯು ಕಾಣೆ ಮೇಲೆ 
ಹಿಡಿವಸಶ್ತಿಗೆ ಮುನ್ನೂರು ಕಾಣೆ. 

ನಡೆವ ಪ್ರಮಥರ ಪರಿವಾರ ಕಾಣೆ ಮುಂದೆ 
ಪೊಡೆವ ರಹುಡೆ ಜಾಗಟಿಯು ಕಾಣೆ 


lal 


॥ ell 


il æ ll 


lal 


læ ll 


Wel 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನಕ್ಷತ್ರ ಹೂವಿನಮಾಲೆ ಕಾಣೆಡದ 
ಕಕ್ಷದೊಳಗೆ ಜೋಳಿಗೆಯು ಕಾಣೆ 
ಭಿಕ್ಷಾಟಿಣಕೆ ಬಂದರಂತೆ ಕಾಣೆ ರು 


ಉಗ್ಗಡಿಸುವ ರಣಗಾಳೆ ಕಾಣೆ ನೆಲ 

ತಗ್ಗುವ ಗತಿಗೆ ಚಪ್ಪರ ಕಾಣೆ 

ಕಗ್ಗದ ಕಲಿ ವೀರಭದ್ರನಂತೆ ಕಾಣೆ ಮೂರು 

ದುರ್ಗವ ಗೆಲಿದ ಮಾಹೇಶ ಕಾಣೆ i ೧೧॥ 


ಬಾಗಿದಹುಬ್ಬು ಸಿಂಗಾಡಿ ಕಾಣೆ ಆತ 
ದೂಗಿನೋಡುವ ನೋಟ ಚಂದ ಕಾಣೆ 
ಸೋಗೆಗರಿಯ ನವಿಲದೊಂದೆ ಕಾಣೆ ಮೈ 
ಬಾಗಿನಡೆವದೊಂದರ್ತಿ ಕಾಣೆ I as I 


ಆದಿಮಲ್ಲೇಶ್ವರನಂತೆ ಕಾಣೆ ನಡು 

ಬೀದಿಯೊಳಗೆ ಬರುವ ಚಂದ ಕಾಣೆ 

ಪಾದವ ತೊಳೆಯಬೇಕಂತೆ ಕಾಣೆ ಅಷ್ಟ 

ಗಂಧವ ಪೂಸ ಬೇಕಂತೆ ಕಾಣೆ ॥ ೧೩॥ 


ಮನೆ ಮನೆ ಮುಂದೆ ಧಿಮ್ಮಿಸಾಲೆ ಕಾಣೆ ಈಶಗೆ 

ಹಣ ಹೊನ್ನ ಕೊಟ್ಟರೆ ಒಲ್ಲನಂತೆ ಕಾಣೆ , 

ತನಿವಣ್ಣ ನೀಡಬೇಕಂತೆ ಕಾಣೆ ಅವರು 

ಮನಸು ಬಿಟ್ಟಿರಲಾರರಂತೆ ಕಾಣೆ ॥ ov ll 


ನೋಡಬಂದವರೊಂದು ಹಿಂಡು ಕಾಣೆ ಹಸ್ತ(ವ] 

ನೀಡಿ ಪಾದವ ತೊಳೆಯಬೇಕಂತೆ ಕಾಣೆ 

ನಾಡೆ ಹರಕೆಯ ಕೊಡುವರಂತೆ ಕಾಣೆ ಮಾತ 

ನಾಡಿಸಿ ನಗಿಸುವರಂತೆ ಕಾಣೆ ॥ ೧೫ ॥ 
ತೋರ ಮಾದಲದಹಣ್ಣಿನಂತೆ ಕಾಣೆ ಫಲ 
ಹಾರವ ನೀಡಬೇಕಂತೆ ಕಾಣೆ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಆರತಿ ಎತ್ತಬೇಕಂತೆ ಕಾಣೆ ಉಪ 
ಚಾರವ ಮಾಡಬೇಕಂತೆ ಕಾಣೆ 


ವರ ಹಿರಿ ಮುರಿಗೆವೊಡೆಯರಂತೆ ಕಾಣೆ ಅವರು 
. ಕರೆದು ಮೋಕ್ಷವ ಕೊಡುವರಂತೆ ಕಾಣೆ 


ಕರುಣಾಸಾಗರ ಮಹಲಿಂಗ ಕಾಣೆ ನಮ್ಮ 
ಗುರುವು ಮಲ್ಲೇಶ್ವರನಂತೆ ಕಾಣೆ 
D ಪ] 


೧೮೨ 
ಎಂತು ಮರೆಯಲ್ಲಿ ಶಿವ ಶಿವ ಶ್ರೀಮನ್ಮ 
ಹಂತಖಾನೇಂದ್ರನಿರವ ನಾನು 
ಎಂತು ಮರೆಯಲಿ ಶಿವ ಶಿವ 


ಕಂದ ಬಾರೆಂದು ಕರದು ಮುದವಿಡಿದು 
ಛಂದದಿಂ ಪೂಜೆ ಮಾಡಿ ನೋಡಿ 
ಕಂದುಗೊರಳನ ಗಣರಿಗೆ ಬಹುವಿಧದಾ 
ನಂದ ಭೋಜನ ನೀಡುವ ಛಲವ 


ಹಿಂಡುಮನ್ನೆಯರ ಗಂಡ ಕಲಹ ಪ್ರ 
ಚಂಡ ಎರಮಲೆ ಹೆಬ್ಬುಲಿಯೆಂದು 
ಚಂಡಕೀರ್ತಿಗಳೀಗಲು ಘೋಷಿಪರು 


ಪುಂಡ ವೀರಾಧಿವೀರ ವಜೇರ 


ಕೊಟ್ಟಭಾಷೆಗೆ ತಪ್ಪುವ ರಾಜರೆದೆ 
ಮೆಚಿನಿಲ್ಲುವುದಾರ ಧೀರ 


ಕೆಟ್ಟ ಆರಿಭೂಪ ಬಲವ ಕಡಿದು ಸದೆ 


ಭಸಿತ ರುದ್ರಾಕ್ಷೆಗಳನು ಹಸನಾಗಿ 


ಒಸೆದಂಗೆದಲಿ ಧರಿಸಿ ಸ್ಮರಿಸಿ 
ಎಸೆವ ಪಂಚಾಕ್ಟರಿಯನು ನುಡಿನುಡಿಗೆ 
ಪಸರಿಸುವ ರಾಜಯೋಗಿ ಭೋಗಿ 


॥ ೧೬॥ 


॥ ೧೭॥ 


॥ ಪಲ್ಲ ॥ 


I ol 


1 ೨॥ 


lan 


॥ ೪॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಪರಮಗುರುವೆಂದನಿಸುವ ಪರತರ ಪ 
ಬೀರ ಪರಬ್ರಹ್ಮದಲ್ಲಿ ತನುವ ಬೆರದು 
ಬೇರಿಲ್ಲದಂತೆ ಉರಿಯುಂಡ 


ಕರ್ಪುರದ ತೆರದಿ ಖಾನ ಧ್ಯಾನ LET 
ü ü 
೧೮೩ | 
` ಮಂಗಳ ಮುದ್ವೀರದೇವಗೆ ಜಯ 
ಮಂಗಳ ವಿಲಸ[ತ್‌] ಸಮ್ಮೋದಪ್ರದನಿಗೆ ॥ ಪಲ್ಪ ॥ 


i ದ್ವಿಜರಾಜ ಜೂಟಗೆ ದ್ವಿಜರಾಜ ವದನಗೆ 
ಗಜತನುಜಾರಿಗೆ ಜಯನಿಗೆ ' 
ಗಜಮುಖಜನಕೆಗೆ ಗಜಕುಂಭ ಕುಚೆಯಳ್ಳೆ 
ಭುಜಗ ಭೂಷಣಗೆ ಭುಜಗವೇಣಿಗೆ lol 


ಗಿರಿರಾಜಮಿತ್ರಗೆ ಗಿರಿರಾಜ ಪುತ್ರಿಗೆ 
ಗಿರಿಕೋದಂಡಗೆ ಗಿರಿವರ ಶ್ರೋಣಿಗೆ 
ಹರಿಣಕಾಲಬ್ಧಗೆ ಹರಿಣಾಯತಾಕ್ಸಿಗೆ 
ಪರಮ ಪುರುಷಗೆ ಪರಾಶಕ್ತಿಗೆ lol 


ಕಾಮೇಷ್ಠದಗೆ ಸುರರಮಾಳಿ ವರದಗೆ 
ಶಮಗಾಳಿಗೆ (7) ಘನ ಶಾಮಾಂಗಿಗೆ 
ಯೋಮಕೇಶಗೆ ಯಮನಿಭತನು ಮಧ್ಯೆಗೆ 
ಕಾಮಹರಗೆ ಕಾಮಪಾಲಿನಿಗೆ 


ಮಂಗಳ ಮುದ್ವೀರದೇವಗೆ lal 
o) - ಔಡ 
೧೮೪ 


ಪಾಲಿತ ಸುರಮುನಿ ಜಾಲ ಪರಾಕು 
ನೀಲಕಂಧರ ಕಾಲಕಾಲ ಪರಾಕು 

ಮೂಲ ಪಂಚಾಕ್ಷರಿ ಲೋಲ ಪರಾಕು 

ಭೀಲ ಭೀಲ ಭೂಷಿತ ವ್ಯಾಲ ಶೀಲ ಪರಾಕೆಂದು 
ನೀಲಾಳಕಿಯರು ಹಸೆಗೆ ಕರೆದಾರು 


ಸ್ವರವಚನ ಸಂಪುಟ - ೧ 


॥ ಪಲ್ಲ ॥ 


CC-0. Jangamwadi Math Collection, Varanasi. An eGangotri Initiative 


ಪರತರ ಪರಮಗೌರೀಶ ಪರಾಕು 
ಶರಣ ಹೃನ್ನಳಿನದೀಶ ಪರಾಕು 
ಮರಡಾದಿರಹಿತ ಸರ್ವೇಶ ಪರಾಕು 
ತರಣಿ ಶಾಂತ ಶರೀರ ಪರಾಕೆಂದು 
ಹರಿಣಾಕ್ಷೆಯರು ಹಸೆಗೆ ಕರೆದಾರು 


ಕಮಲಸಂಭವ ನುತಿಮೋದ ಪರಾಕು 
ಕಮಲಸಖವಾಹ ನುತವೇದ ಪರಾಕು 
ಕಮಲವಾಹ ನುತವಿನೋದ ಪರಾಕು 
ಕಮಲ ವಿರಾಜಿತ ಪಾದ ಪರಾಕೆಂದು 
ಕಮಲಾಕ್ಟಿಯರು ಹಸೆಗೆ ಕರೆದಾರು 


ಕರುಣರಸಾಂಚಿತಾಪಾಂಗ ಪರಾಕು 
ಪರಮತಭೇಕ ಭುಜಂಗ ಪರಾಕು 
ಮುರಿಗೇಂದ್ರ ಕರಕಂಜತುಂಗ ಪರಾಕು 
ಗುರುವರ ಮುದ್ವೀರಲಿಂಗ ಪರಾಕೆಂದು 
ತರಳಾಕ್ಟಿಯರು ಹಸೆಗೆ ಕರೆದಾರು ಸೋಬನವೆ 


Q Q 


೧೮೫ 
ಏನೆಂದು ತಿಳಿಯಲಮ್ಮ ಸದ್ಗುರುರಾಯ ಬಾರ- 
ದೇತಕಗಲಿ ಪೋದ ನಾನು ನೀನೆನ್ನದೆ ಜ್ಞಾನಮಾರ್ಗವ ತೋರಿ 
ತಾನೇಕೆ ಮುನಿದು, ಪೋದ ಏನ್ಹೇಳಲಿ ॥ 


ಸಾಧು ಸಜ್ಜನರ ಸಂಗ ಪೇಳುವ ಕೇಳುವದೀಕ್ಷಣದಿ 
ನೀರೊಳು ತಾವರೆ ಉರಿವೈರಲು ಕಂಡು 
. ಸಾರೆವೈದರೆ ಮುಂದೆ ಪೇಳುವದೊಂದೆ 


ಸತ್ಯವ [ನುಡಿಯ] ಬೇಕು ' ಜಂಗಮದಲ್ಲಿ 
ಭಕ್ತಿಯೊಳ್ಳಜಿಸಬೇಕು 

ಸತ್ಯವಂತರ ಸಂಗ ಸಕಲ ವಿವೇಕದಿ 
ಪ್ರತ್ಯೇಕವಾದಿತಲ್ಲ ಶಿವನೆ ಬಲ್ಲ 


ಸ್ವರವಚನ ಸಂಪುಟ - © 


CC-0. Jangamwadi Math Collection, Varanasi. An eGangotri Initiative 


Noll 


॥ ೨॥ 


lal 


ಪಲ್ಲ Il 


Lol 


॥ ೨॥ 


ನರಮಾನವರ ಕೈಯ್ಯಲಿ ನಮ್ಮನ್ನು ಮುಂದೆ 

ಬಿಡದೆ ಸಿಲ್ಕಿಸಬೇಡವೊ ಗುರುರಾಯ 

ದೊರೆಗಳವೊಲಿದು ಪಾಲಿಸು ಕಂಡ್ಯ 

ಗುರುವೆ ಪಾಲಿಸು ಮುದ್ದೀರಾತ್ಮಕ ಚೆನ್ನವೀರ lal 
m) 


೧೮೬ 
ಯೋಗಿ ಬಂದ ನೋಡೆ ಪರಮ ಶಿವಯೋಗಿ ಬಂದ ಕಾಣೆ 
ರಾಗದಿ ಚನ್ನ ಕಿನ್ನರಿ ನುಡಿಸುತ 
ಸಾಗಿರಲೇಕ ಚೈರವಸಿದ್ಧನೆನುತಲಿ ॥ ಪಲ್ಲ ॥ 


ಮೂಲಪೀಠವನೊಲಿದೊಲಿದು ಷೋಡಶಾಚಾರಧಾರಿಗಳ 
ಸಾಲುಗೊಳಿಸಿ ಸುಸುಮ್ನದೊಳಹಿನೊಳು 
ಕೀಲಿಸಿ ದೃಷ್ಟಿಯುಗಳವೆಂಬಲಾಬುವ ಯೋಗಿ lol 


ಮೂರು ತಂತಿಗಳ ಕುಂಭಕವೆಂಬ ಸಾರ ಸೂಲದ ಕಟ್ಟಿಗೆ 
ಸೇರಿಸುತಾಗ ಸಾಕಾಣರೆಡೆಗಳ ನಾರೈದು 
ಪ್ರಣವನಾದದ ಸುತಿಗೊಡುತ I 9 


ಕರಣಾಂಗುಲಿಗಳನಿಟ್ಟು ರಾಜಿಸುತಿಹ ವರ 
ಶಿರಪುರ ಮಧ್ಯದಿ ಮೆರವ ಸುಧಾರಸ ಭಿಕ್ಚನ ಗ್ರಹಿಸುತ 


ಗುರು ಮುದ್ದೀರಾತ್ಮಕ ಚೆನ್ನವೀರ ಚೋಗಿ ಬಂದ ನೋಡೆ lal 
Q ಡಿ 
೧೮೭ 


ನಿಮ್ಮಯ ಕರ ಚರಣಕಮಲವೆಂಬುವ 


ಬ್ರಹ್ಮಜ್ಞಾನದ ಕನಕರತ್ನದ್ದೂವನುತಂದು 
ನಮ್ಮ ಸುಮಸ್ತಕ ಲಿಂಗದ ಪೀಠದಿ 
ಸುಮ್ಮನೆ ಧರಿಧರಿಸೋಗಿರಯ್ಯ ಬಹುಮಾತೇನು ॥ ಪಲ್ಲ ॥ 


'ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಲಿಂಗವೆ ತಾನಾದ್ಯೋಗಿಯ 
ಇಂಗಿತವನು ತಿಳಿದು ಸರ್ವಾಂಗುಪಚಾರವ 
ಹಿಂಗದೆ ಮಾಡುವ ಆಪ್ತರ 
ಸಂಗತೊಂದೆರಡು ಮಾತು ಬಹುಮಾತಕಿಲ್ಲ 


ಬಹುಮಂದಿಯು ಬಂದಾತನ 

ಬಹು ಮಾತನಾಡಿಸಲು ಗಿರಿಜೆ ಯೋಗೀಶ್ವರನ 
ಮಹಲಿಂಗದ ಸುಖ ತಪ್ಪದು 

ಮಹದೋಷ ಬಂದಹ್ಹಾಂಗ ನೋಡ್ಬೋಗುವದು 


ನನ್ನ ಶಿವಾಂಗದ ಚಿನ್ಮೂಲಾದ್ರಿಯ 
ಉನ್ನತ ಶಿವಚ್ಞಾನ ಚಿನ್ನ ಬೃಹನ್ಮಕದೀ 
ಚೆನ್ನಾಗಿರುವನು ಮುರಿಗಾಗರು ತಾ 
ಇನ್ನೆಲ್ಲಿಯ ದುರ್ಗವಣ್ಣ ಪುಸಿ ದುರ್ಗಣ್ಣ 


ಖಂಡಿತವಾದರೆ ಇದ್ದಲ್ಲಿಯಿರುವನ- 
ಖಂಡಿತ ಗುರುವು ತಾನು ಏಕಿಹನಲ್ಲಿ 


ಮಂಡಿಸಿದಂ ಚಿದಬೃಹನ್ಮಕದೆನ್ನ 
DAY ಒರೆಯಂತೆ ತಾನೆ ಬರೆ ಮಠವಿಹುದು 


ವರ ಕನಕಾಚಲ ಬುಡದ ಶಿವಪುತ್ರಗೆ 
ಅರುಣಾಚಲಬುಡದ ರಾಮಾಪತಿಲಿಂಗೋದ್ಭವ 
ಬರೆಯಲಿ ಬಹುದೆ ಹಿರತ್ರೈಜಗದ್ಗುರು 


ಹರಹರ ಶ್ರೀ ಸ್ವಯಂಭು ಲಿಂಗೋದ್ಭವಗೆ 
oa o 
೧೮೮ 


ಹಾರವನು ಧರಿಸಿರೆ ಹರದಿಯರು ನೆರದು 
ಮೂರುಲೋಕವನಾಳ್ವ ಮುಕ್ತಿದಾಯಕಗೆ 


ಸರಸಿಜ ವದನೆಯರು ಸರ್ವರು ನೆರದು 
ಥರಥರದ ಮೌಕ್ತಿಕ ಹರಿವಾಣ ಪಿಡಿದು 


Hal 
1 9 l 
lal 


॥ ೪॥ 


॥ ಪಲ್ಲ H 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಪರಮ ಶ್ರೀಗುರುಮೂರ್ತಿ ಧ್ಯಾನವನು ಬಲಿದು 
ಧರಿಸಿ ಮೇನಕೆಯ ಆತ್ಮಚಿಯ ವರಗೊಲಿದು loll 


ಹಸ್ತಕಂಕಣ ಚೂಡೆ ಹರಡಿ ಕೈ ಕಟ್ಟು 
`` ಮಸ್ತಕದಿ ಮೊಲ್ಲೆ ಮಲ್ಲಿಗೆ ಜಾಜಿನಿಟ್ಟು 
ವಿಸ್ತರದಿ ಸೀರೆಗಳ ವಿನಯದಿಂದುಟ್ಟು 
ಸ್ವಸ್ಥದಿಂ ಶಿವಗೆ ತನುಮನ ಧನವ ಕೊಟ್ಟು Nol 


“ಹರಗೆ ಶಂಕರಗೆ ಪುರಹರಗೆ ಪರಶಿವಗೆ 

ಹರುಷದಿಂ Ada ಗುಹ ಗಣಪ ವೀಕನಿಗೆ 

ಪರಿಪರಿಯ ಪುಷ್ಪದಾಭರಣಗಳ ಧರಿಸಿ 

ಕರುಣಿ ಶ್ರೀ ಗುರು ಮುರಿಗಾ ಗುರುಬಸವಯತಿವರಗೆ lal 


ಟ್ರ ..೬ 


೧೮೯ 
ಮುರಿಗಾಸ್ಟಾಮಿಯೆಂಬುವರ್ಯಾರೆ ಸತಿಯರು ನೀವು ತೋರೆ 
ಮುರಿಗಾಸ್ಟಾಮಿಯೆಂಬುವರ್ಯಾರೆ ॥ ಪಲ್ಲ ॥ 


ಅಂದಣದೊಳು ಬಹು ಚಂದದಿ ಮೂರ್ತಿಸೆ 
ಸುಂದರಗಾಂಬುವರೀಗೆ 
ನೋಡು ತಡಮಾಡಬೇಡ ಬೇಗೆ 


`ಮುರಿಗಾಸ್ಟಾಮಿಯೆಂಬುವರ್ಯಾರೆ ॥ ೧॥ 


ಮತ್ತೊಬ್ಬ ಕಾಮಿನಿ ಅತ್ಯಂತ ಹರುಷದಿ 
ಚಿಂತಿಷ್ಟ ಕಾಣುತ ದೇಹಸ್ಮ ತಿದಪ್ಪಿಹೋಗೆ 
ಮುರಿಗಾಸ್ಟಾಮಿಯೆಂಬುವರ್ಯಾರೆ Il ೨॥ 


ಪ್ರಾಯದ ನೀರೇರು ಅವಸರದಲಿ 
ಬಾಯ ತೆರದುಕೊಂಡು ನೋಡೆ ಇಂಥ ಭ್ರಾಂತಿಯ ಕೂಡೆ 


ಮುರಿಗಾಸ್ವಾಮಿಯೆಂಬುವರ್ಯಾರೆ lal. 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಹಸಿವು ನೀರಡಿಕೆ ನಿದ್ರೆಯ ಬಿಟ್ಟು ನಾರಿಯ- 


ರೊಸೆದು ಬರುವರೆಲ್ಲೆ ಕಾಂತೆ ಕೇಳೆ ಸದ್ಗುಣವಂತೆ 


ಮುರಿಗಾಸ್ಟಾಮಿಯೆಂಬುವರ್ಯಾರೆ 


ಧರೆಯೊಳು ಚಿನ್ಮೂಲಗಿರಿಯರಸರು ಮಹ 


ಗುರು ಮುರಿಗೇಂದ್ರರು ` ರನ್ನೆ ರೂಪದಲಿ ಸಂಪನ್ನೆ 


ಮುರಿಗಾಸ್ಟಾಮಿಯೆಂಬುವರ್ಯಾರೆ 
ಡಿ D 
೧೯೦ 


ಚಂದವಾಯಿತು ಮುರಿಗೆ ಕರಿಬಸವರಾಜೇಂದ್ರ 
ಬಂದ ಪ್ರಸ್ಥವು ಭಕ್ತಜನ ರಕ್ಸಿಸಲು 


ಭಕ್ತವತ್ಸಲ ಮುರಿಗೆ ಭವರೋಗಹರ ಮುರಿಗೆ 
ನಿತ್ಯ ನಿರ್ಮಲ ಮುರಿಗೆ ನಿಜದ ಮುರಿಗೆ ಸ- 
ಚ್ಚಿತಾನಂದದಲಿ ತೊಳಗಿ ಬೆಳಗುವ ಮುರಿಗೆ 
ಮಚ್ಚರಿಪರೆದೆಯ ಮರ್ದನ ನಿಮ್ಮ ಮುರಿಗೆ 


ಭವದಬಳ್ಳಿಯನೆಲ್ಲ ಹರಿಯಕುಟ್ಟುವ ಮುರಿಗೆ 
ಶಿವನೊಳಗೆಕಾರ್ಥದಲಿ ಬೆರದ ಮುರಿಗೆ 

ಕವಿ ಗಮಕಿ ವಾದಿ ವಾಗ್ಮಿಕರು ಕಾಣದ ಮುರಿಗೆ 
ಭುವನತ್ರಯದಧಿಪತಿಯು ಶಿವ ನಿಮ್ಮ ಮರಿಗೆ 


ಅಷ್ಟದಿಕ್ಕಿನೊಳಧಿಕ ಶ್ರೇಷ್ಠನಾದಾಚಾರ್ಯ 

ದೃಷ್ಟ ಮೂರುತಿಯು ಕರಿಬಸವರಾಜೀಂದ್ರ 
ಮುಚ್ಚಿ ನುತಿಸಿದನು ಕವಿ ಶಿವಲಿಂಗದೇವರಿಗೆ 
ಇಷ್ಟಾರ್ಥಸಿದ್ಧಿಗಳ ಕೊಟ್ಟು ರ[ಕ್ಚಿಸುವ ಮುಿಗೆ] 


m) m 


Wl 


॥ ಪಲ್ಲ ॥ 


lol 


॥ ೨॥ 


lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೯೧ 
ಚೆಲುವ ಕೋವಿದ ರನ್ನ ನಿನ್ನ ನಂಬಿ 
ದೊಲವಿಂದೆ ಸಲಹುವ 
ಛಲದಂತೆ ಮಾಯೆಯ ಮುನ್ನ ಭಂಗ 
ಸಿದ /ಪ್ರಜನ ಪ್ರಸನ್ನ `॥ ಪಲ್ಪ 


ರತಿಯ ರಮಣನಂಗಲೋಪ ಗೋಪ. 

ಸುತನ ಜಾಣ್ಮೆಯ ಗೆಲಲಾಪ 

ಮತಿವಂತ ಮಧುರ ಸಲ್ಲಾಪ ಸೈಪ 

ಪ್ರತಿಪಾಲಸೆನಗೆ ಬೆದ್ರೂಪ lol 


ನಳಿನನಂದನ ನುತಿಪಾತ್ರ ಪಾದ 

ಜಲಜ ನಿರ್ಮಲ ನಿಜಗಾತ್ರ 

ಸುಲಲಿತ ಗುಣಮಣಿ ಸೂತ್ರ ಕಾಯೊ 

ಕಲುಷ ತಿಮಿರ ಭಾನುನೇತ್ರ ॥ ೨॥ 


ಮುರಿಗೆ ಕರಿಬಸವೇಶ ಈಶ 
ಪರತರ ಮಹಿಮಘನಾಶ 
ಗುರುವೆ ರಕ್ಷಿಪುದು ಮಹೇಶ ಹೇಮ 

'_ಗಿರಿಯದೇವನ ಗರ್ಭವಾಸ lal 


Q m) 


೧೯೨ 


ರಾಗ : ಕಲ್ಯಾಣಿ 
ಎಂತು ನುತಿಸುವೆ ನಿನ್ನ ಯೋಗಿವರಿಯ 
ಚಿಂತಿತಾರ್ಥನೆ ಮುರಿಗೆ ಗುರುಸಿದ್ಧದೇವ ॥ ಪಲ್ಲ ॥ 


ಕಾಮಮುಖ ಷಡ್ವರ್ಗ ತಿಮಿರ ಮಾರ್ತಾಂಡನೆ!0ಬೆ]ನೆ 

ಕಾಮಿನಿ ಕುವಲಯಕೆ ಮಿತ್ರನಾದೆ 

ಸೋಮನಂದದಿ ಶಾಂತನೆಂಬೆನೆ ಬುಧವದನ ಹ 
ತಾಮರಸಗಳ್ಗೆ ಉಲ್ಲಾಸಕರನಾದೆ lol 


ಸ್ವರವಚನ ಸಂಪುಟ - ೧ 


- 


CC-0. Jangamwadi Math Collection, Varanasi. An eGangotri Initiative 


ಪರವಾದಿ ಮತ್ತಗಜ ಮೃಗರಾಜನೆಂಬುದಕೆ 
ಶರಭಾವತಾರ ಸ್ವರೂಪನಾದೆ 
ಪರಮಪಾವನನಂತೆ ಪರಿಶುದ್ಧನೆಂಬೆನೆ 
ಶರಣಾಗತರ್ಗೆ ಕರುಣಾಂಬುನಿಧಿಯಾದೆ 


ಮೇದಿನಿಯೊಳು ನೀನು ಕಲ್ಪತರುವೆಂಬೆನೆ 

ಭೇದಮತಗೆ ಜಯವ ಕೊಡುವನಲ್ಲ 

ಆದರದಿಂದನ್ನ ಅನುದಿನವು ರಕ್ಷಿಸ 

ನಾದರೂಪನೆ ಮುರಿಗೆ ಗುರುಸಿದ್ಧದೇವ lal 


॥ ೨॥ 


೧೯೩ 
ರಾಗ : ಆಹರಿ 


ಪೊಡವಿಯೊಳಗೆಣೆಗಾಣೆ ನಿನಗೆ ಚೆಲ್ವ ಯಿ- 
ರ್ಮಡಿ ಮುರಿಗೆ ಗುರುಸಿದ್ಧ ತಾಪಸವರೇಣ್ಯ ॥ ಪಲ್ಲ ॥ 


ಭೇದವಾದಿಸ್ತೋಮ ಭೂಮಿಧರ ಸುತ್ರಾಮ 

ಬೋಧವಾದಿಗಣಕಾಂತಾರ ಭೇದ ಕುಠಾರ 

ಬೋದವಾದಿವ್ರಾತ ಜಲಧಿ ಕಲಶೋದ್ಯೂತ 

ಭೇದವಾದಿ ಮತ್ತಗಚೀಂದ್ರ ಕುಂಭ ಸಂ- 

ಭೇದನ 'ವಿಚಕ್ಷಣ ಮೃಗೇಂದ್ರ ಗುಣಸಾಂದ್ರ lol 
ಸಕಲವಾದಿ ವಿತಾನ ತಿಮಿರ ad 

ಸಕಲವಾದಿಂದ್ರ ಘನನಿಕರ ಪಾಟನಪವನ ' 

ಸಕಲವಾದಿ ವ್ಯಾಳನಿವಹ ಖಗ ಶಾರ್ದೂಲ 

ಸಕಲವಾದೀಶೋತ್ತಮಾಂಗ ರ ರ 

ನ್ಮಕುಟ ಕೀಲಿತ ರತ್ನರಂಚಿತ ಪದಾಬ್ದ -oal 


ಪರವಾದಿ ಮುಖಕಮಲಸ್ತೋಮ ಶಿಕ್ಷಿತ ಕಾಮ ' 

ಪರವಾದಿ BADO ಸೇನ (ಶ್ಯೇನ ?) ರಕ್ಷಿತ ದೀನ 

ಪರವಾದಿ ಕೇಸರಕಲಾಪ ಶರಭಸುರೂಪ 

ಪರವಾದಿ ಹೃದಯ ದೃಢಶೂಲ ಭಳಿರೆ) a 
ಮುರಿಗೆ ಗುರುಸಿದ್ಧೇಂದ್ರ ಮುನಿವಂಶಚಂದ್ರ lal 


ಡಿ n 


ಸ್ವರವಚನ ಸಂಪುಟ - 9 


CC-0. Jangamwadi Math Collection, Varanasi. An eGangotri Initiative 


೧೯೪ 
'ಬೆಳಗಿರೆ ಆರತಿಯ ಸಖೆಯರು 
ಬೆಳಗಿರೆ ಆರತಿಯ ಆರತಿ 
ಬೆಳಗಿರೆ ಮೂಜಗದೊಡೆಯಗೆ ಮೂ 
ರುಲೋಚನವನುಳ್ಳ ಮುರಿಗೆಯದೇವನಿಗೆ ॥ ಪಲ್ಲ ॥ 


ಭಾಮಿನಿ ಪೊತ್ತ ಭಕ್ತವತ್ಸಲ ಪರಾಕು 

ಭಾವಾತೀತನೆ ಭವರೋಗವೈದ್ಯ ಪರಾಕು 

ಭಾ[ವ]ಜನ ಸಂಹಾರ ಪರಾಕು 

ಭಾವಜರಿಪು ವಂದ್ಯ ಪಾದ ಪರಾಕೆಂದು 

ಬಾವನ್ನಗಂಧಿಯ?[ರು] ಬೆಳಗಿರೆ ಆರತಿಯ lol 


ಕಸುಲವೈರಿಯ ಕರನೈಯಿ xx 
ಕಮಲಜ ವಂದಿತ ಪಾದ ಪರಾಕು 

ಕಮಲರಿಪು) ಕರಿಕಂಠ ಪರಾಕು 

ಕಮ[ಲಜ ಸಖ] ವಿಮಲ ಪರಾಕೆಂದು | 

ಕಮಲಗಂಧಿಯರು ಬೆಳಗಿರೆ ಆರತಿಯ ॥೨॥ 


ನಾಗ [ಕುಂಡಲ] ಕರ್ನಹಾರ ಪರಾಕು 

ನಾಗಶಯನನ ಸುತನ ಸಂಹಾರ ಪರಾಕು 

ನಾಗಸೂರನ ಚರ್ಮಾಂಬರನೆ ಪರಾಕು 

ನಾಗಾರಿ ಇನ ವಹ್ನಿ ನಯನ ಪರಾಕೆಂದು 

ನಾಗಾರಿಮುಖಿಯರು ಬೆಳಗಿರೆ ಆರತಿಯ lal 


ಪಂಕಜಸುತ ಶಿರ ಕವ್ಯ ಪರಾಕು 
ಪಂಕಜನಾಭ ಸು ಭೀಕರ ಶೂಲ ಪರಾಕು 

ಪಂಕಜವೈರಿಯ 

ಪಂಕಜಸಖಸುತ ಘನ ಪವನ 200೭ ಪರಾಕೆಂದು 

ಪಂಕಜವಕ್ಕೈೆಯರು ಬೆಳಗಿರೆ ಆರತಿಯ A il 


ಜಂಗಮ ಜಗದ್ವಂದ್ಯ ಪರಾಕು 
ಗಂಗೆಯಧರನೆ ಘನಮಹಿಮ ಪರಾಕು 


ಸೈರವಚನ 'ಸಂಪುಟ --೧ 


CC-0. Jangamwadi Math Collection, Varanasi. An eGangotri Initiative 


ಲಿಂಗವಂತರ ಸಂಗ ಪ್ರಿಯ ಪರಾಕು 
ಮಂಗಳಮಯವಿಷ್ಯಲಿಂಗ ಪರಾಕೆಂದು 


` ಮಂಗಳಮುಖಿಯರು ಬೆಳಗಿರಾರತಿಯ 


ಡಿ ಡಿ 


೧೯೫ 
ಈತನೆ ತಂಗಿ ಈತನೆ ದೇವರದೇವ 
ಈತನೆ ತಂಗಿ ಈಶನೆ ಪರಮಪ್ರಖ್ಯಾತಮೂರ್ತಿ 


ನೀತಿಯನರುಪಿದ ಕೀರ್ತಿ [ವುಳ್ಳ ರಾಯತಾನೀತನೆ ತಂಗಿ ಈತನೆ...] 


ಮಂಗಳಮಯ ಮಹಿಮನೆ ತ 
ದಂಗ ಮೃಡಾಂಗ ಸಂಗೀತಲೋಲನೆ 
ಸಂಗನಶರಣರ ಅಂಗೈಯೊಳಿರುವನೆ 


ರಂಗನ ನಯನ ಪಾದಾಂಫ್ರಿಯೊಳ್‌ ನಮಿಸಿ ಕೊಂ 


ಡೀತನೆ ತಂಗಿ ಈತನೆ......... 


ಎಲ್ಲ ದೇವರದೇವನೆ ಸಲ್ಲೀಲೆಯಿಂ- 
ದಲ್ಲಮಪ್ರಭುರಾಯನೆ 

ಬಲ್ಲಿದ ಮಾಯೆಯ ತಲ್ಲಣಗೊಳಿಸಿದ 
ಅಲ್ಲಿ ಮದ್ದಳೆ ಬಿಟ್ಟು ನಿಲ್ಲದೆ ಪೋದಾತ- 


ಅಜನ ಕಪಾಲ ಮಹಿಮನೆ ನಿಜ ಗಿ- 
ರಿಜೇಶ ಭುಜಗಭೂಷಣದೇವನೆ 


೧೯೬ 
ನಂಜ ಬಾರನಲ್ಲಿ ಮನಿಗೆ ಏನ ಮಾಡಲಿ 


ಮತ್ತೇನೆಂದು ಕರೆಯಲಮ್ಮ ರೂಢಿಗೀಶ್ವರನು 
ನಮ್ಮ ಮುರಿಗೆಯ ಶಾಂತವೀರ 


lol 


॥ ೨॥ 


Wal 


॥ ಪಲ್ಲ ॥ 


ಸ್ವತವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಚೆಕ್ಕೆಂದುಮೊದಲು ತೋ 
ತೆಕ್ಕೆಯೊಳೆನ್ನನಗಲಲಿಲ್ಲ 
ಅಕ್ಕರು D ಸ್ವಾಮಿ 
ಸಿಕ್ಕಿ ಮರುಳಾದೆನಮ್ಮ le ll 


ನೆನ್ನೆ ಮೊದ[ಲಾಗಿ] ಎನ 

ಗನ್ನವೆ ಸೇರದು 

ತನ್ನಯ ಕಾಣದೆ 

ಎನ್ನ ಮನಸು ತಲ್ಲಣಗೊಳುತಿದೆ lol 


ಧರೆಯೊಳಧಿಕವಾದ ನಿಜ 
ವರದ ಚೆನ್ನಮಲ್ಲಿಕಾರ್ಜುನ 
ತರಳ ಪ್ರಾಯದಿ ಎನ್ನ , 


ಮರುಳು ಮಾಡಿದ ಮುರಿಗೆಯ ರುದ್ರ Ila 
ಡಿ ಡಿ 
೧೯೭ 
ಮಂಗಳಮೂರ್ತಿಗೆ ಮಂಗಳಂ ಶಾಂತ 
ಲಿಂಗರಾಚೀಂದ್ರಗೆ ಮಂಗಳಂ ॥ ಪಲ್ಲ ॥ 


ಗರ್ವಾಂಧಕಾರಿಗೆ ಗುಣಮಣಿಹಾರಗೆ 

ಪರ್ವತರಾಜಗೆ ಪಾವನಾಂಗಗೆ 

ಸರ್ವಲೊಕೇಶಗೆ ಸರಸವಿತಾಗೆ[ನ] : 
ಗೀರ್ವಾಣವಂದ್ಯಗೆ ಮಂಗಳಂ : ॥೧॥ 


ಗಂಗೆಯರಮಣಗೆ ಭಂಗವಿನಾಶಗೆ 
ಭವದೂರಗೆ 


ಲಿಂಗಾನುಭಾವಿಗೆ ಲಯಗಮ?ನ]ದೂರಗೆ 
ಅಂಗಜವೈರಿಗೆ ಮಂಗಳಂ well 


ಸ್ವರವಚನ ಸಂಪುಟ -೧ ೬ 


CC-0. Jangamwadi Math Collection, Varanasi. An eGangotri Initiative 


ಸುರಗಿರಿಚಾಪಗೆ ಸುಗುಣಕಳಾಪಗೆ 
ತರುಣೇಂದುಮಾಳಿಗೆ ತಪದೂರಗೆ 
ಪರತರಬ್ರಹ್ಮಗೆ ಪಾಪವಿಲೋಪಗೆ 


ಮುರಿಗೆಯಸ್ವಾಮಿಗೆ ಮಂಗಳಂ lan 
m) Q 
೧೯೮ 


ಕಾಣೆ ನಾನಯ್ಯೋ nm ಪ್ರಾಣಕಾಂತನ 
ಕ್ಷೋಡೆಯೊಳಗೆ ತ್ರಿಣಯನಂತೆ ಮೆರದನಾದಿಶರಣನ 
ಜಾಣೆ ತೋರೆ ಮುರಿಗೆ ಶಾಂತವೀರ ಪ್ರಣಮರೂಪನ ॥ ga ॥ 


ಚಿತ್ತಜಾರಿಯ ಚಿದ್ರಮಣ ನಿತ್ಯ ಮುಕ್ತಿಮೂರ್ತಿಯ 
ಕರ್ತನಾಗಿ ಎನಗೆ ಪ್ರಣವಮಂತ್ರವಿತ್ತ ಮಹಿಮನ 
ಎತ್ತ ಹೋದ ಯತಿಗಳರಸು ಸತ್ಯ ಸದಮಲಾತ್ಮನ 


ಚಿತ್ತದಲ್ಲಿ ನೆನದು ಮತ್ತೆ ಮರೆಯಲಾರೆನಯ್ಯಯ್ಯೋ. 


ಸತ್ತು ಚಿತ್ತಾನಂದದಿಂದ ಮುಕ್ತನಾದ ದೇವನ lel 


ಪಂಥಗಾರನು ಭಾವಕೆ ತೋರೆ ಅಂತ[ಕಾಂತ] ಕಾರಿಯ 
ಚೆಂತೆರಹಿತ ಹಿಡಿದ ಛಲನ ಬಿಡದ ಹೊಂತಕಾರಿಯ 
ಎಂತು ಪೇಳೆ ಯಶಿಸಂತತಿಗಳಂತರಂಗವಾಸನ 
ಕಂತುಹರನ ಭಕ್ತಜನರ ಚೆಂತಿತಾರ್ಥವೀವನ 


ಸಂತತೆನ್ನ ಸಲಹಿ ಮೂಲಮಂತ್ರದೊಳಗೆ ಬೆರದನ tail 


ಸಿಂಧುಜೂಟನ ಚಂದಿರವದನೆ ಸೌಂದರಾಂಗನ 

ಚಂದ್ರ ಸೂರ್ಯ ಅಗ್ನಿ ನೇತ್ರಾನಂದ ಜ್ಞಾನಚಂದ್ರನ 

ಕಂದುಗೊರಲನು ಧರೆಗೆ ಬಂದ ಮಹಿಮಾಭರಣನ 

ಜೆಂದವಾಗಿ ಯೋಗೀಶ್ವರರ ವೃಂದದೊಳಗೆ ಮೆರೆದನ 

ಮುಂದೆ ಎನಗೆ ಲಿಂಗವಾಗಿ ಬಂದ ಪಾವನಾಂಗನ lal 


ಕಾಮನಾಶನ ಕಾಮಿನಿ ತೋರೆ ಸೋಮಭೂಷಣ[ನ] 
ತಾಮಸದೆ ಕರ್ಮಹರ ನಿರ್ಮೋಹಿ ನಿತ್ಯ ತೃಪ್ತನ 
ನೇಮದಿಂದ ನೆನೆದವರ್ಗೆ ಕಾಮಿತಾರ್ಥವೀವನ 


ಸ್ವರವಚನ ಸಂಪು * 9 


CC-0. Jangamwadi Math Collection, Varanasi. An eGangotri Initiative 


ನಾಮರೂಪತೀತನೆನ್ನ ಸ್ಟಾಮಿ ಭಾನುಜೂಟನ 
ಪ್ರೇಮಿ ಎನ್ನೊಳಡಗಿ ಮುಕ್ತಿ ಸ್ತೋಮದಾಮವಾದನ ‘Wel 


ಮಂಗಳಾತ್ಮನ ಮಾನಿನಿ ಮಹಲಿಂಗದೇವನ 

ಅಂಗವೆಲ್ಲ ಲಿಂಗವಾಗಿ ಹಿಂಗದೆನ್ನೊಳಿರುವನ 

ತಿಂಗಳು ಸೂಡಿದದೇವ ಕಂಗಳು ಮೂರುಳ್ಳನ 

ಲಿಂಗಸಂಗಿ ಬಸವಲಿಂಗರಾಜನಾಳ್ವ ರಮಣನ 

ಲಿಂಗವಾದ ಮುನಿಗೆ ಶಾಂತವೀರ ಕರುಣಪಾಂಗನ lel 


೧೯೯ 


ಮಂಗಳಾರತಿ ಪದ 

ಮಂಗಳಾರತಿಯ ಬೆಳಗಿರೆ ಭವ 

ಭಂಗ ಮುರಿಗೆ ಶಾಂತವೀರೇಶಗೆ 

ಮಂಗಳಾರತಿಯ ಬೆಳಗಿರೆ ॥ ಪಲ್ಲ ॥ 


ದಕ್ಷಗೆ ದಕ್ಷ ವಿರೂಪಾಕ್ಟಗೆ 

ಅಕ್ಷಯಗುಣ ನಿಬಲಾಕ್ಟನಿಗೆ 

ಲಕ್ಷ ವಾಹನನಿಗೆ ರುಕ್ಷ ಫಾ ಹ 
ಲಾಕ್ಟಗೆ ಶ್ರೀಯಕ್ಷ ಮುರಿಗೆ ಶಾಂತವೀರೇಶಗೆ bol 


ಸಗುಣ ನಿರ್ಗುಣನಿಗೆ ಅಗಣಿತಮಹಿಮಗೆ 

ಐಗರುಚಿನಿಭ ಜಟಿಜೂಟಿನಿಗೆ 

ನಿಗಮ ತುರಂಗಗೆ ನಗಜಾಸುಸಂಗಗೆ 

ಸುಗುಣ ಮುರಿಗೆ ಶಾಂತವೀರೇಶಗೆ 1 ೨॥ 


ಸುರನತಚರಣಗೆ ಹರಿಣಾಂಕಾಭರಣಗೆ 
ತರಣೇಂದುಕೋಟ ಪ್ರಶಾಶನಿಗೆ 

ಮರಣವಿದೂರಗೆ ಪರತರಧೀರಗೆ 

ಮಂಗಳಾರತಿಯ ಬೆಳಗಿರೆ lal 


ಡಿ ü 


Qda ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೩೯ 


೧೮೦ 


೨೦೦ 
ಊಟಕೆ ಬಂದೆವು ನಾವು ನಿಮ್ಮ ಕೋಟಳೆಗಳ 
ಬಿಟ್ಟು ಅಡಿಗೆಮಾಡಮ್ಮ 
ಊಟಿಕೆ ಬಂದೆವು ನಾವು 


ಕತ್ತಲಿಟ್ಟವು ನಮ್ಮ ಕಣ್ಣು ಜು 

ಮ್ಮಿಟ್ಟು ಬರುತಲದೆ ಕೈ ಕಾಲು ಜುಮ್ಮು 
ಹೊತ್ತು ಹೋಗಿಸಬೇಡವಮ್ಮ ಒಂದು 
ತುತ್ತನಾದರೆ ನೀಡಿ ನೀಕಳುವೇನಮ್ಮಮ್ಮ 
ಊಟಕೆ ಬಂದೆವು ನಾವು ............. 


ಒಡಲೊಳುಕಿಚ್ಚದಾಗುವದು ಅರಗಳಿಗೆಯು 
ತಡೆದರೆ ಪ್ರಾಣಹೋಗುವುದು 

ನುಡಿದರೆ ನಿಮಗೆ ತಾಕುವುದು ಒಂದು 
ಪಡಿಯಕ್ಕಿಗಾಗಿ ಅಪಕೀರ್ತಿ ಬಹುದು 


ಹೊನ್ನರಾಸಿಯ ತಂದು ಸುರಿಯ ಕೋಪಿ 
ಕನ್ಯಾದಾನ ಮಾಡಿತೃಸೆ ಧರೆಯರಿಯೆ 
ಅನ್ನದಾನಕೆಯಿದು ಸರಿಯೆ ಪ್ರ- 


ಧನ ಕನಕ ವಸನಂಗಳು ವಾಹನವು 
ಘನತೆ ವನಿತೆಯರ ಪರಮಸುಖವು 


- ತನುನರನುಜರ ಮಂದಿರ ಗಾಂಧರ್ವ 


ಘನವಿದ್ಯ ಮೊದಲಾದವು ಬಯಸಿ 


॥ ಪಲ್ಲ Il 


lol 


Il ೨॥ 


lal 


hzo, Il 


llo Il 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಪ್ರಾರಬ್ಧಕರ್ಮಫಲವು ಕಲ್ಪಗಳು 
ನೂರುಕೋಹಿ [ಗ]ಳಾದರೆ ಉಣ್ಣದೆ 
ಆರಿಗಾದರು ತೀರದುವಿಂ[ತಿ]ದು 
ಸಾರುತಿಹ ಶಾಸ್ತ್ರ ಶತಿಯು ಸತತ 


2ರಃಳವ ತುದಿಯ ರಸ ಜೇನ ಇಚ್ಛೆ ಸಿ 
ಬಳಲು [ತಿಹು]ದದೀ ಲೋಕದಿ ಭಾಗ್ಯ ' 
ದೊಳು ಜೀವಿಸುವ[ವ]ರು ಕಳವಳ 
ದೊಳಗೆ ಮುರಿಗೇಶನಡಿಯ ಮರದು 


AN 

೨೦.೨ 
ಜಯ ಜಯ ಶ್ರೀ ಮುರಿಗೇಶ 
ಜಯ ಜಯ ಜಂಗಮದೀಶ 
ಶಯಧೃತಲಿಂಗ ಶಮಿತಾನಂದ 
ಕುಯಮಿಭಂಗ ಕುಧರೋತ್ತುಂಗ 
ವಿಯದಾಕಾರ ವಿದ್ಯಾಧಾರ 
ಭಯತತಿದೂರ ಭಜಕಮಂದಾರ 


ಕುಂಜರ ಗದ ಸುದಪಾದ 

ಕಂಜಾರ ಕಲಿಮಲ ಭೇದ 
ಮಂಜುಳಕಾಯ ಮಹಿಮ ನಿಕಾಯ 
ಭಂಜಿತ ಬೌದ್ಧ ಭಯ ಮೃತಿ ಕೃದ್ಧ 
ಪುಂಜೆ[ತ] ಪುಣ್ಯವ ಪುಂಗವಗಣ್ಯ 
ಸಂಚಿತ ಕಾಲಸ ಕಲಿಕಾಲಾಲಾ[?] 


ನಿಂದಿ[ತ] ವಾದಿ ಸಿದ್ಧಾಂತ 

ನಂದಿತ ಶೈವರಾದ್ಧಾಂತ 
ಸುಂದರರೂಪ ಸುಜನ ಮಹಿಪ 
ವಂದಿತ ಚರಣ ವರಗುರು ಶರಣ 
ನಂದಿಪತಾಕ ನತಜನ ಶೋಕ 
ವೃಂತ ಸಂಹರ ರವಿ ಬುಧೋದ್ಧಾರ 


ಸ್ವರವಚನ ಸಂಪುಟ - ೧ 


Hs ll 


lal 


॥ ಪಲ್ಲ ॥ 


Ilol 


CC-0. Jangamwadi Math Collection, Varanasi. An eGangotri Initiative 


೧೮೨ 


ಚಿನ್ಮೂಲಶೈಲ ನಿವಾಸ 


ಚಿನ್ಮಯ ಚಂದ್ರಿಕೆ ಹಾಸ 
ಮನ್ಮಥರಾಜ ಮ?[ನು]ಮುನಿರಾಜ 


ಸನ್ಮುನಿಸ್ತುತ್ಯ ಸಾಧಿತ ಸತ್ಯ 
ಜನ್ಮಾತಿಕರಣ ನಿಜಾಂತಃಕರಣ 
ಮನ್ಮದಿರಾಮ ಮುಕ್ತಿಸುರಾಮ 


೨೦೩ 
ಮಂಗಲ ಜಯ ಜಯ ಪಾರ್ವತಿನಾಥಗೆ ಪಾಪವಿನಾಶಗೆ 


ಸುರವರನಾಥಗೆ ವರಗುಣಖ್ಯಾತಗೆ 
ಭರಿತ ತ್ರಿಲೋಕಗೆ ಪರಮ ದಯಾಳಗೆ 


ಹರಿಯಜ ಸೇವ್ಯಗೆ ಸುರಮುನಿ ಭವ್ಯಗೆ 
ಕರುಣಕಟಾಕೃಗೆ ಗುರುಜನ ಮೋದಗೆ 


ಮುರಹರ ನಿರುತಗೆ ಪರತರ ಶೀಲಗೆ 
ಪರಮ ವಿರಕ್ತರ ಗುರು ಮುರಿಗೇಶಗೆ 


೨೦೪ 
ಮುತ್ತಿನಾರತಿ ಎತ್ತಿರಿ ಮುಕ್ತಿವರಗೆ ಸರ್ವೇಶ್ವರಗೆ 


lal 


॥ ಪಲ್ಲ ॥ 
Non 


1 ೨॥ 


lal 


ಮುತ್ತಿನಂತೆ ಥಳಥಳಿಸುವ ಧವಲಾಂಗನಿಗೆ ಯತಿತುಂಗನಿಗೆ ॥ za ॥ 


ಜಡೆಮುಡಿಯೊಳು ಗಂಗೆಯ ಧರಿಸಿದ ನಿರ್ಜರಗೆ ನಿರ್ಮಲ ಮೃಡಗೆ 


ಎಡದೊಡೆಯೊಳು ಗೌರಿಯ ಮಡಗಿದ ಶಂಕರಗೆ ಭೃತ್‌ 
ಬಡವರ ಭಕ್ತಿಗೆ ಮೆಚ್ಚಿದ ದಯವಂತನಿಗೆ ನಿಶ್ಚಿಂತನಿಗೆ 


ಕೆಂಕರಗೆ 


ಪೊಡವಿಯೊಳು ಕಡುಗಲಿಯೆನಿಸಿಹ [ಹ]ಾಶರಗೆ xsi ॥ ೧॥ 


ಶ್ರುತಿತತಿಗತಿ ದುರ್ಲಭನೆನಿಸಿದ ಈಶನಿಗೆ ಭಾವ[ಜ]ನಾಶನಿಗೆ 


ನುತಿಸಿದ ಬುಧ ಸನ್ನುತ ಗುಣಮಣಿಹಾರನಿಗೆ ಸತತ ಸೂರನಿಗೆ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕ್ಬಿತಿಯರಿಯಲು ಚೆನ್ನಯ್ಯನ ಕೂಡುಂಡನಿಗೆ ಚಿತ್ಚಿಂಡನಿಗೆ 
ಕ್ರತುಭುಜ ತನುದಹಿಸುವ ಗಳವಳವನಾಂತನಿಗೆ ಬಹುಶಾಂತನಿಗೆ ॥ ೨ ॥ 


ಧರಣಿಯ ರಥವನು ಮಾಡಿದ ಗಣನಾಯಕಗೆ ಫಲದಾಯಕಗೆ 
ಸ್ಮರನಂಗವ ನಿಮಿಷದಿ ಕೋಪದಿ ಸುಟ್ಟನಿಗೆ ಬಹು ಧಿಟ್ಟನಿಗೆ 

ಹರಿ ಪರಮೇಷ್ಠಿ ಸುರಾಸುರನತ ಚರಣನಿಗೆ ಜಿತ ಮರಣನಿಗೆ 
ವಿರೂಪಾಕ್ಷೇಶ್ವರನೆನಿಸಿದ ಮುರಿಗೇಂದ್ರನಿಗೆ ಧೃತಚಂದ್ರನಿಗೆ al 
Q Q 


೨೦೫ 
ಜ್ಯೋತಿ ಬೆಳಗುವೆ ದೀಪದ ಕಲಿಯರಿಗೆ ಮುರಿಗೇಂದ್ರರಡಿಗೆ 
ಜ್ಯೋತಿ, ಬೆಳಗುವೆ 
ಮಾತುಮಾತಿಗೆ ಮಂತ್ರವ ನುಡಿವ ನೀತಿವಂತ ಅಜಗಣಯ್ಯನಿಗೆ 
ಓತು] ಸೂಲಿಗೆ ಪುಷ್ಪವ ತರುವರಿಗೆ ನಿಜಲಿಂಗೈಕ್ಕರಿಗೆ ॥ ಪಲ್ಲ ॥ 


ಗುಡ್ಡದ ಬ್ರಹ್ಮದೇವಯ್ಯಗಳಿಗೆ ಸಗರದ ಬ್ರಹ್ಮನಿಗೆ 

ಖಡ್ಕದ ಬ್ರಹ್ಮ ಓಲೆ ಬ್ರಹ್ಮನಿಗೆ ಸೂನಿಯ ಬ್ರಹ್ಮನಿಗೆ 

ಎಡ್ಡ ಸೋಮ ರಕ್ಕಸ ಬ್ರಹ್ಮಯ್ಯನಿಗ ಕಿರವೂರ ಬ್ರಹ್ಯರಿಗ 

ಮಿಂಡಸಂಗನ ರಾಜಾನ್ನ ಬ್ರಹ್ಮಗೆ ದೊಡ್ಡ ಕನ್ನದ ಬ್ರಹ್ಮನಿಗೆ 

ಸೊಡ್ಡಳ ಬಾಚರಸರೆ ಮೊದಲಾದ ಶರಣರಡಿಗಳಿಗೆ ಈ ಗಣತಿಂತಿಣಿಗೆ! ೧ ॥ 


ಮಾಟಕೂಟ ಮಲ್ಲಿಯನಾಥಯ್ಯನಿಗೆ ಬಳ್ಳೇಶ ಮಲ್ಲನಿಗೆ 

ಜ್ಯಾಟೂರ ಸೋಮಯ್ಯದೇವರಿಗೆ Bala ಬ್ರಹ್ಮನಿಗೆ ' 

ಕಾಟಕೂಟ ಗೊಲ್ಲಳರಾಯನಿಗೆ ಮೋಳಿಗೆ ಮಾರನಿಗೆ 

Bio) ಮಾರಗೆ ಶಂಕರದಾಸ್ಮಗೆ ಕಾಟಕೂಟ ಕಾಲಾಗ್ದಿಯ ರುದ್ರಗೆ 
ನೋಟಿ ಪರುಷದ ಸಂಗಯ್ಯಗಳಿಗೆ ಈ ಶಿವಶರಣರಿಗೆ ॥ ೨॥ 


ಸಲ್ಲಲಿತ ಕಲ್ಯಾಣದ ಬಸವನಿಗೆ ಚೆನ್ನಬಸವೇಶ್ವರಗೆ 

: ಎಲ್ಲ ಪ್ರಮಥಗಣಂಗಳ ಪಾದಕ್ಕೆ ರುದ್ರ ವೃಷಭರಿಗೆ 
ಎಲ್ಲಗುಂಡದರುವತ್ತುಮೂವರಿಗೆ ಷೋಡಶಮರರಿಗೆ 
ಬಲ್ಲಿದ ತೇರಸಗಣಂಗಳು ಇಲ್ಲಿ ಮೋಟಗಿ ಸಿದ್ಧಲಿಂಗಗೆ 
ನಿಲ್ಲದೆ ಮೋಕ್ಟ್ಚವ ಕೊಟ್ಟಂಥವರಿಗೆ ಈ ಹರಶರಣ[ರಿಗಗೆ lal 
ಡಿ D s 


ಸ್ವರವಚನ ಸಂಪುಟ - ೧ : : ೮೩ 


CC-0. Jangamwadi Math Collection, Varanasi. An eGangotri Initiative 


೧೮೪ 


೨೦೬ 
ಬಸವಪುರಾಣವನುಸುರಿದ ಕವಿಗಳ 
ಪೆಸರ್ಗೊಂಬುವೆನಾನಂದದಲಿ 
ಪಶುಪಮತಾರ್ಣವ ಶಶಿಗಳ ಪದಸಾ 
ರಸಗಳಿಗೆರಗುವೆ ಛಂದದಲಿ 


ಬಸವಪುರಾಣವನಾಂದ್ರದಿ ರಚಿಸಿದ- 
ನಸಮ ಸೋಮನಾಥೇಂದ್ರಕವಿ 
ಕುಶಲ ಭೀಮಕವಿ RAADI 
ರ್ಮಿಸಿದ DIA ಕುಲಕುಧರ ಪವಿ 


ಸೂರಿಗಳಿಗೆ ಸವಿ ಸೋಕೆಕೊಡುವ ಸುಖ 
ಸಾರ ಸನ್ನುತರೊಳೊಲಿದು 

ಧೀರ ಶಂಕರಾರಾಧ್ಯ ಕವೀಶ್ವರ 

ಪೂರ ಪೇಳ್ದ ಕವಿತೆಯ ನಲಿದು 


ಬಾಲಚಂದ್ರನಗರಾಲಯ ಶಿವ 
ಮೌಲಿ ಷಡಕ್ಟರಿವರನಂದು 
ಮೇಲೆನಿಸಿದ ವಸ್ತುಕದಿಂ ವಿರಚಿಸ 
[ಲೊಲ್ಲು] ನಲಿಯೆ ಪಂಡಿತ ವೃಂದ 


ಚತುರ್ನಿಧ ಸುಪುರಾಣಗಳಿಗೆ ಶ್ರುತಿ ಸ- 
ಮ್ಮತಿಯಹ` ಗ್ರಂಥಾರ್ಥವ ನಯದಿ 
ಚತುರ ಬಸವಲಿಂಗಾಖ್ಯರು ಪೇಳ್ದರು 
ಯತಿಪುರ ಸಿದ್ಧೇಶನ ದಯದಿ 

Q Q 


೨೦೭ 


ರಾಗ : ಆಹರಿ 
ಕೊಂಡಾಡಲರಿಯೆ ನಿಮ್ಮಿರವ ಮಾಯ 
ಖಂಡಿತನೆ ಬಸವಪ್ರಭುದೇವ ಸಂಜೀವ 


` 


lol 


1೨ ॥ 


lal 


lel 


॥ ಪಲ್ಲವಿ ॥ 


ಸ್ವರವಚನ ಸಂಪುಟ - 6 


CC-0. Jangamwadi Math Collection, Varanasi. An eGangotri Initiative 


ಅಷ್ಟಮದಗಳ ತುಳಿದೆ ಆರುಭ್ರಮೆಗಳ ಕಳಿದೆ 
ಇಷ್ಟಲಿಂಗವ ಪಿಡಿದೆ ಈಶ್ವರಾರ್ಚನೆನಿಡಿದೆ 
ದುಷ್ಠಮಾಯೆಯ ಗೆದ್ದೆ ದೂಷಕರ ನೀ ಹೊದ್ದೆ 
ಕಷ್ಟರರ್ಮಕೆ ಸೋಲೆ ಕಾಲನೆದೆಯನು ಮೇಲೆ 
ಮೆಟ್ಟಿ ಸೂಲದೊಳಿರಿದೆ ಮೆರದು ಮುಂದಕೆವರಿದೆ 
ಸುಟ್ಟು ಮನ್ಮಥನ ಭಸ್ಮವ ಭಸಿತ ವಿಲೇಪ 
ವಿಟ್ಟು ನೀ ಮೆರದು ನಿಂದೆ ದೇವ 


ನಿಷ್ಠೆ ನಿಬ್ಬೆರಗಾದ ಕಾಯ ಎನಗೆ 

ಇಷ್ಟಾರ್ಥವೀವ ಉಪಾಯ ಎಂದು 

ಹುಟ್ಟುವುದು ಇದಕೇಳೊರಾಯ ನಿನ್ನ 

ಬಿಟ್ಟು ಜೀವಿಸಲಾರೆ ಜೇಯ್ಯ ಎನ್ನ 

ಕಟ್ಟವನು ಬಿಡಿಸಯ್ಯ ಕರುಣಿ ಗುರುರಾಯ lol 


ಕಾಲಕರ್ಮವ ಕಳಿದೆ ಕಾಲನಂಡಲೆ ಗೆಲಿದೆ 
ಬಾಲೆಯರ ಶೃಂಗಾರ ಬಯಸದ ಚಿರಿತ ಧೀರ 
ಮೂಲೋಕದೊಳ್ಳೆರೆದೆ ಮೂರುಬಲೆಗಳ ಪರಿದೆ 
ಸಾಲುಮುಖಪಿತನ ಸಾಂಪ್ರದಾಯಕ ಜತನ 
ಮೇಲ ನಿಟ್ಟಿಸಿ ನಿಂದು ಮೆರದು ಮರ್ತ್ಯಕೆ ಬಂದೆ 
ಲೀಲೆಯಿಂದೈತಂದು ಲಿಂಗದೊಳ್ಳನಸಂದು 
ಬಾಲರಂದದಿ ನುಡಿದೆ ಭಕ್ತಜನರೊಳು ನಡೆದೆ 
ಮೂಲೋಕ ವಂದಿತಾಧೀಶ ಕೋಪಿ 

ಬಾಲಾರ್ಕ ತೇಜಪ್ರಕಾಶ ಜಗಕೆ 

ಲೀಲೆಯಿಂ ಬಂದೆ ಮಾಹೇಶ ಎನ್ನ 
ಪಾಲಿಸುವುದೈಯ್ಯ ಭವನಾಶ ಸರ್ವೇಶ ॥ ೨॥ 


ಗುರುವೆ ಜಂಗಮರೂಪದಿರವೆ ನೆನವರ ಮನದೊ- 
ಲಿರುವೆ ಮರ್ತ್ಯರನೆಲ್ಲ ಪೊರೆವೆ ಲಿಂಗಾಂಗದೊಳು 
ಬೆರವೆಯೆನ್ನಯ ಭವವ ಪೊರವೆ ಮಾಯಾಂಸಿಕವ 
ಹರಿವೆ ವಿಕಾರಗಳ ತೊರವೆ donio 
ಜರವೆ ದೇಹದ ಹಮ್ಮು ಮರೆವ ಜ್ಞಾನಾನಂದ- 
ದಿರವೆ ಭಕ್ತರಿಗೆ ಕೃಪೆಗರವೆ ಮೂಲೋಕವನು 
ಹೊರವೆ ನೀನೊಲಿದು ಬಂದೆ ದೇವ 


ಸ್ವರವಚನ ಸಂಪುಟ - ೧ "೧೮೩ 


CC-0. Jangamwadi Math Collection, Varanasi. An eGangotri Initiative 


೧೮೬ 


ಕರುಣದಿಂದಲಿ ಎನ್ನ ನೋಡೊ ನಿಮ್ಮ 
ಚರಣಕಮಲದೊಳೆನ್ನ ಕೂಡೊ ಮುಕ್ತಿ- 
[ಯಿ] ರವ ಕಾಣಿಸುವಂತೆ ಶಾಂತ- 
ಗೊರವಿತ್ತ ದಯ/ದಿ) ನೀ ನೋಡೊ ರಂಗ 
ಪುರವಾಸ ಬಸವಪ್ರಭುದೇವ ಕೃಪೆ ಮಾಡೊ 


u ಡಿ 


೨೦೮ 
ಜಯಮಂಗಳಂ ನಿತ್ಯ ಶುಭಮಂಗಳಂ 
ಕೊಲ್ಲಿಪಾಕಿಯ ಮಹಾಲಿಂಗದ ಕುಮಾರನಿಗೆ 


ಕೊಲ್ಲಾಪುರದ ದೈತೆಯ ಗೆಲಿದ [Ar 
ಅಲ್ಲಾಡುತಿರೆ ಕಂಚಿ ಅಲ್ಲಾಳನ ನಿಲಿಸಿದಗೆ 


ಕಲ್ಲಿ ಸೆಟ್ಟಿಗೆ ಕಣ್ಣನಿತ್ತಾತಗೆ 


ಕುಂಭ[ಜಗೆ] ಶಾಂಭವಯೋಗಂಗಳನರುಹಿದಗೆ ತ್ರಿ 
ಯಂಬಕಾತ್ಮಜ ಶಂಕರಾರ್ಚಕಗೆ 
ಶಂಭುಗೌರಿಯನಿತ್ತ ಗುರುವರಗೆ 

ಕುಂಭಿನಿಪತಿ ವಿಕ್ರಮಾರ್ಕಗೊಲಿದವಗೆ 


ಗೋರಕ್ಷನಂ ಶಿಕ್ಷೆಗೈದು ರಕ್ಷಿಸುತಿಹಗೆ 

ಚಾರು ನವಕೋಪಿಸಿದ್ದರ ಪೊರೆದಗೆ 

ಕ್ರೂರ ಬಿಜ್ಜಳನ ಭಂಗಿಸಿ ಶರಣು ಹೊಗೆ ಕಾಯ 
ದೀರಶೈವಾಂಬುನಿಧಿ ತಾರೇಶಗೆ 2 


ಏಳನೊರೆಪ್ಪತ್ತು ನಿಜಸತಿಯರಿಗೆ ಮೆಚ್ಚಿ 
ಭಾಳಲೋಚನಪುರವ ಕಾಣಿಸಿದಗೆ 
ಪಾ[ಳಿಯಿಂ]ಲೆಂಕಪುರದ ವಿಭೀಷಣಗೆ ಶಶಿ 
ಮೌಳಿಯ ಶ್ರಿಕೋಭಿಲಿಂಗವ[ರ್ಚೆ]ಸಿದಾತಗೆ 


ಭರೆಯೊಳಧಿಕವಾದ ಹೊಸಪುರದ ನೆಲೆವಾಸ 
ದೃಢಭಕ್ತ ಜನರ ರಕ್ಷಿಪ[ಗೆ] 


ಆ 


lal 


॥ ಪಲ್ಲ ॥ 


Noll 


lot 


lal. 


Il el 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಗುರುವರನು ರೇವಣಯತಿ ತೋಂಟದ ಸಿದ್ಧಲಿಂಗೇಶ್ವರಗೆ 


ಸರಸಿಜಾಕ್ಸಿಯರಾರತಿಯೆತ್ತಿರೆ ls 
z ಡಿ 

೨೦೯ 
ಹೂವ ಕೊಡೊ ವೀರ ಹೂವ ಕೊಡೊ ॥ ಪಲ್ಲ ॥ 


ಲಿಂಗಲಿಂಗಾವೇಯೆಂದು ಅಂಗದೊಳಗೆ ಹುಟ್ಟದ 
ಮಂಗಳಮೂರುತಿ ನೀನೆ ಹೂಪ ಕೊಡೊ 


ಸಂಗನ ಶರಣೆ ನಮ್ಮ ಕೆಳದಿ ಚಿನ್ನವ್ವಗೆ 
ಲಿಂಗಕಿಚ್ಛೆಯದೊಂದ ಹೂವ ಕೊಡೊ lol 


ಹರನಕಟಾಕ್ಚದಿ ಕಿಡಿಗಣ್ಣಿನಿಂದಲಿ ಹುಟ್ಟಿದ 


ಪರಮ ವಿರತೈಯ್ಯನೆ ಹೂವ ಕೊಡೊ 
ಧರೆಯೊಳಧಿಕವಾದ ಕೆಳದಿ ಚಿನ್ನವ್ವಗೆ 
ಕರಿಮುಖದೈಯ್ಯನೆ ಹೂವ ಕೊಡೊ ॥ ೨॥ 


ಬಸುರಿಲಿಂದ ಬಂದು ಬಗೆಬಗೆಯಲಿ ನಿಂದು 
ವಿಶೇಷ ಮೂರುತಿಯೆ ನೀನೆ ಹೂವ ಕೊಡೊ 


ಧರೆಗಧಿಕವಾದ ಕೆಳದಿ ಚೆನ್ನವ್ಹಗೆ 
ಲೇಸು ವಿಜಯದೊಂದ ಹೂವ ಕೊಡೊ lal 


ಲಕ್ಷದಮೇಲೆ ತೊಂಬತ್ತಾರು ಸಾವಿರಕ್ಕೆ 

DIS ನೀಡುತಾಳೆ ಹೂವ ಕೊಡೊ 

ಲಕ್ಷಣವುಳ್ಳ ನಮ್ಮ ಕೆಳದಿ ಚಿನ್ನವ್ವಗೆ 

ನಿಚ್ಚ ಪೂಜೆಯದೊಂದ ಹೂವ ಕೊಡೊ ॥ ೪॥ 
ಧರೆಯೊಳಧಿಕವಾದ ಸೋಮಶೇಖರಭೂಪಾಲ 

ನರಸಿ ಬಂದೆಯಿದಳೆ ಹೂವ ಕೊಡೊ 

ಕರಿಮುಖದೈಯ್ಯ ಹೂವ ಕೊಡೊ ಏ ವೀರ 

ಕರಿಮುಖದೈಯ್ಯ ಹೂವ ಕೊಡೊ lgi 


Q ಡಿ 
ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೮೭ 


೨೧೦ 
ಮಾರಿ ಬಂದಿತಲ್ಲ ಮದಮುಖದಜ್ಞಾನ 
ಘೋರಪಾಶಕ ದುರಿತ ಕಾರಣವೆಂಬ 


ಹೊಅವೇಷದೆ ಕೊರಲೊಳು ಲಿಂಗವ dè) 
Der ಭಕ್ತನೆಂದು ಬೆರತು ಕೊಂಡು 
ಮಣ್‌ಯದೆ ಮನೆಯೊಳಗನ್ಯದೈವವ [ನೋಂ2ತು 
ಬಜದೋಟಿಯಲಿ ಹೋಹಲಿಂಗವಂತರಿಗೆಲ್ಲ 


ಕೊಂಡವ್ರತವ ಬಿಟ್ಟು ತೀರ್ಥ ಪ್ರಸಾದಕ್ಕೆ 
ದಿಂಡೆಯತನದಿ ಮನವು ಹೇಸಿ 

ಕಂಡ ಕಾಮಿನಿಯರೊಳುಂಡು ತೊಂಬುಲ ತಿಂಬ 
ಬಂಡ ಜನಂಗಳ ನೋಡಿ ಕೊಂಬುತ 


ಗುರುಸಹಯೋಗಗಕಕ್ಕೆ ಕರ್ಣಮಂತ್ರವ ತುಂಬಿ 


ಪರದೈವ [ಪೊ]ಲ್ಲದ ಕಂಕಣವ ಕಟ್ಟ 
ವರ ಗುರುಶಂಕರನಾಜ್ಞಿಯಂ ಮೀಖವ 
ದೊರೆಗರ್ವದಲ್ಲಿ ನಡವ ಲಿಂಗವಂತರಿಗೆಲ್ಲ 


೨೧೧ 


ಎಮ್ಮಯ್ಯ ದಮ್ಮಯ್ಯ ನಾ ನಿಮ್ಮ 


: ಸೊಮ್ಮಯ್ಯ ಎನ್ನ ಕರಪೀಠಕೆ ಬಾ ಬಾ 


ಅರವಿನಿಂದದ ಮಕರಂದದ ಮಾಲೆಯು 
ಸುರಗಿಯ ನನೆ ಮರುಗದ ಕೊನೆಯು 
ಇರವಂತಿಗೆ ಸೇವಂತಿಗೆಯರಳಿನ 
ಪರಿಮಳವೀವೆ ಕರಪೀಠಕೆ ಬಾ ಬಾ 


ಸುಕರವೆನಿಪ ಕೆಂದಳಿರಂದಣದಿಂ 
ಅಕುಳೆ ಬಕುಳ ಮಾದಳದರಳಿಂ 

ಶುಕ ಪಿಕ ಮಧುಕರ ನಿಕರದ ರವದಿಂ 
ಅಕುಟಿಲ ಕರಪೀಠಕೆ ಬಾ ಬಾ 


- ಪಲ್ಲ ॥ 


I al 


1 ೨॥ 


lal 


॥ ಪಲ್ಲ Il 


loll 


॥ ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಆರತಿಯಂಗನೆ ಸಾರಥಿ ಪಾರ್ಥನೆ 

ಆರತಿ ಮಾಣಿಕದಾರತಿಯಿಂದ 

ಈ ರತಿಯಿಂದಲಿ ಪಿಡಿದೈದೆನೆ ಶರ 

ಣರತಿ ಮಮ ಕರಪೇರಕೆ ಬಾ ಬಾ lal 


ಹರಿಯಜರೆಡಬಲದಲ್ಲಿ ನಡೆ ಸಾರೋ 

ದರುರೆ ಧೀರರುರೆಯೆಂದುಗೃಡಿಸೆ 

ಸುರಪತಿ ಜಯ ಜಯ ನಮೊಯೆನೆ ಸೆಜ್ಜೆ 

ಯರಮನೆಯಿಂ ಕರಪೀಠಕೆ ಬಾ ಬಾ ॥ ೪॥ 


ಲಾಲಿಸಿ ಪಾಲಿಸಿ ಕರಕಮಲದೊಳೊ 
ಡ್ಹೋಲಗವಿತ್ತು ಜಗತ್ರಯವ 
ಆಳುತ ಬಾಳುತ ಶಂಕರಲಿಂಗನೆ 


ಲೀಲಾಸುಖಿಯಾಗಿಹ ಬಾ ಬಾ 1 æ Il 
320.9 

ಬಂದೆನೈಯ್ಯ ಶಿವ ಶಿವ ನೊಂದೆನೈಯ್ಯ ಭವಭವದಿ 

ಬಂಧನದ ಸಟಿಯ ಸಂಭ್ರಮದ ಸಂಸಾರದಿಂದ Il ಪಲ್ಲ Il 


ಮನೆಗೆ ಮಕ್ಕಳಿಗೆ ಮಾನಿನಿಗೆ ದಾಯಾದ್ಯರಿಗೆ 

ಜನನಿ ಜನಕರು ಸಕಲರಿಗೆಲ್ಲ 

ಅನುದಿನ ಕುದಿದು ಕೋಟಿಲೆಗೊಳಗಾದೆ ನಿಮ್ಮ i 
ನೆನೆಯಲೀಯದಿಹ ಬಿನುಗು ಸಂಸಾರದಿಂದ lol 


ಹೊತ್ತಾರೆದ್ದು ಬೈಗುತನಕ ಅತ್ತ ಹೋದೆ ಇತ್ತ ಬಂದೆ 

ಸುತ್ತಿ ಸುಳಿದ ಮೇಲೆ ಇಟ್ಟು ತೊಟ್ಟಿನು 

ಉತ್ತರಕುತ್ತರ ಕೊಟ್ಟಿನು ಬಲ್ಬರ ಬಾಯ 

ಎತ್ತಲೀಸ [ಲಾಗ] ದಿಹ ವ್ಯರ್ಥಸಂಸಾರದಿಂದ ॥ ೨॥ 


ಊರ ಮುಂದೆ ಕುಳಿತೆ ಕೆರೆಯ ಮುಂದೆ ಸುಳಿದೆ ವಿ 

ಚಾರಿಸಿ ಇದನೆ ಎನಿತವಾರವ ತಿದ್ದಿದೆ (2) 

ಹಾರಿದೆ ಹೋರಿದೆ ಸಲೆ ಉಂಡು ಗೆಲಬಾಳ್ದೆ ಎನಗಿನ್ನು 

ಆರು ಸರಿಯಿಲ್ಲಿಂಬ ಅಹಂಕಾರಿ ಸಂಸಾರದಿಂದ lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೮೯ 


ನಾಡ ಬೀಡ ನೋಡಿದೆ ನಾನಾ ವ್ಯವಹಾರಗಳ 
ಮಾಡಿದ ಕೂಡಿದೆ ಕೋಪಿ ಧನವನು 

ಆಡಿದೆ ನೋಡಿದೆ ಲೆತ್ತ ಚದುರಂಗ ಪಗಡೆಯ 
ಆಡಿ ಸೋಲಿಪರಿಲ್ಲೆಂಬ ರೂಢಿ ಸಂಸಾರದಿಂದ 


ಅಟಮಟ Do ಕುಹಕದ ಸಂಸಾರದಿಂದ 
ತಟಿತಟನೆ ತೊಳಲಿ ಬಳ [ಲದ?0ತೆ 

ನಿಪಿಲಲೋಚನ ನಿಮ್ಮ ಪಾದಕಮಲವೆಂಬ 
ಮಟದೊಳಗಿರಿಸು ಕಂಡಯ್ಯ ಶಂಕರಲಿಂಗ 


DE; 
ಹುಸಿಯೊ ಹುಸಿಯೊ ಹುಸಿಮನವೆ 
ಹುಸಿದು ಹುಸಿದು ನೀನು ಮಸಿಮಣ್ಣಾ ದೆಲೊ 


ಗುರು ಹಿರಿಯರ ಕೂಡೆ ಸಾಧು ಸತ್ಯರ ಕೂಡೆ 
ಪರಮ ಪತಿವ್ರತೆಯರ ಕೂಡೆ 

ಶರಣರ ಕೂಡೆ ಸುಧರ್ಮ ಶೀಲರ ಕೂಡೆ 

ಸ್ವರಹಿ ಸ್ವರಹಿ ನೀನು [ಸೋರೆ] ಯೊಡಲಾದೆಲೊ 


ನಿನಗೇಕೆ ಗುರು [ಸೇ)ವೆ ನಿನಗೇಕೆ ಲಿಂಗಪೂಜೆ 
ನಿನಗೇಕೆ ಜಂಗಮ ದಾಸೋಹ 

ನಿನಗೇಕೆ ತ್ರಿವಿಧ ತೀರ್ಥ ಪ್ರ[ಸಾದವು] 
ನಿನಗೇಕೆ ಸತ್ಯ ಸದಾಚಾರವು 


ಒಂದಲ್ಲ ಎರಡಲ್ಲ ಎಂಬತ್ತುನಾಲ್ಕು ಲಕ್ಷ 
[ವೆಂದು] ಜನಿಸಿದೆ ಯೋನಿಮುಖದೊಳಗೆ 
ಬಂದುದ ಸಾಲದೆ ಮತ್ತಿನ್ನೇಕೆ] ಮರದೆಯೊ 
ತಂದೆ ಶಂಕರಲಿಂಗನವತಾರವ 


m) Q 


I el 


॥ ಪಲ್ಲ ॥ 


lol 


ol 


lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೧೪ 
ಗಣಾಷ್ಟೋತ್ತರ 
ಶಿವಪೂಜೆಯಂ ಮಾಡು ಶೀಪ್ರ್‌ದಿಂ ಭಕ್ತಿಯಿಂ 
ಶಿವನೆ ಗುರುಲಿಂಗಜಂಗಮವೆಂದು ಸಲೆ ಸಂದು 
ಶಿವನ ಸದೃಶರಪ್ಪ ಶಿವಶರಣಗಣಾಂಘ್ರುಯನು ಸದ್ಭಾವದಿಂ 
ನೆನವುತ ॥ ಪಲ್ಹ ॥ 


ಪರಮಗುರು ಬಸವರಾಜನು ಚೆನ್ನಬಸವಣ್ಣ 

ನಿರುಪಮಾನಂದನಿಧಿ ಮಹಿಮ ಮಡಿವಳದೇವ 

ಪರಮ ಪ್ರಭುರಾಯ ಪಾವನಮೂರ್ತಿ ಶಿವಸಿದ್ಧರಾಮ ನಿಜಗುಣದೇವನು 

ಮೊರಟದ ಬಂಕಿದೇವನು ಮೊರನ ರೇಮಯ್ಯ 

ಇರಿಭಕ್ತ ವೀರಗುಂಡಯ್ಯ ಬ್ರಹ್ಮಯ್ಯಗಳ 

ಸುರಿಗೆಯ ಚವುಡಯ್ಯ ಶೂಲದ ಬ್ರಹ್ಮಯ್ಯಗಳ ಚರಣ ಕಮಲವ 
ನೆನವುತ ॥ ೧॥ 


ಅಲ್ಲಯ್ಯನಗಜಣ್ಣನಾದಯ್ಯನಿಳೆಹಾಳ 
ಕಲ್ಲಯ್ಯ ಕಾಚೆರಾಜನು ಕದಿರ ರೇಮಯ್ಯ 
ಕೊಲ್ಲಿಪಾಕದ ಮಾರಿದೇವಯ್ಯ ಮಧುವರಸ ಮಲುಹಣನು ಮಾನಕಂಜರ 
ಬಿಲ್ಲೇಶಬೊಮ್ಮಿದೇವನು ಬಿಬ್ಬಿಬಾಚಯ್ಯ 
Rov, ಳೆ ಸೈಭ್ಯ ಚಾರಮ ನಂಬಿ ಬಳ್ಳೇಶ 
ಮಲ್ಲಯ್ಯ ಜಗದೇವ ಮಲ್ಲಿ ಬೊಮ್ಮಣ್ಣಗಳನೆಲ್ಲರ 
$ odia] ನೆನವುತ ॥ ೨॥ 


ಕನ್ನದ ಮಾರಯ್ಯ ಕೈಕೂಲಿ ಚಾಮಯ್ಯ 
ಕಿನ್ನರಿಯ ಬೊಮ್ಮಿತಂದೆಯು ಕೇಶಿರಾಜಯ್ಯ 


ಮನ್ನಣೆಯ ಬಹುರೂಪಿ ಚವುಡಯ್ಯ ಶಬರೇಶ ಕನ್ನಯ್ಯ ಕಲಖ್ಯಾತನು 
ನನ್ನಯ್ಯ ನಾಗಿದೇವಯ್ಯ ನಮಿತಾಂಡಿಯರು 
ಉನ್ನತದ ಮಹಿಮನುದ್ಧಟನೋಹಿಲಗ್ಳಣೆಯ 
ಹೊನ್ನಯ್ಯ ಮಾದಾರ ಚೆನ್ನಯ್ಯ ಪರಮಪ್ರಸನ್ನರಾಂಶ್ರಿಯ 
ನೆನವುತ ॥ ೩ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕಕ್ಕಯ್ಯ ಕಲಿಕಾಮದೇವಯ್ಯ ನಿಜಲಿಂಗ 
ಚಿಕ್ಕಯ್ಯ ಚೀಲಾಳಶಬಟ್ಟ ಸಿರಿಯಾಳಯ್ಯ 
ಒಕ್ಕಲಿಗ ಮುದ್ದಯ್ಯ ವಾಗೀಶ ನೈಸರು ಡಕ್ಕೆಯಾ ಮಾರಯ್ಯನ 
ಚಿಕ್ಕುಲಿಗೆ ನಾಗಿದೇವಯ್ಯ ಚಂದಿಮರಾಜ 
ಬೊಕ್ಕಸದ ಸಂಗಯ್ಯ ಭೋಗಿದೇವಯ್ಯ ನಾ 
ಯ್ದಕ್ಕಿಯಾ ಮಾರಯ್ಯ ಅಮರನೀತಿಗಳಡಿಯ 
ಅಕ್ಕರಿಂದಲಿ ನೆನವುತ ॥ ೪ ॥ 


ಬಾವೂರ ಬ್ರಹ್ಮಯ್ಯ ಬಡಿಹೋರಿ ಬ್ರಹ್ಮಯ್ಯ 
ಕೋವೂರ ಬ್ರಹ್ಮಯ್ಯ ಕೋಡಗದ ಮಾರಯ್ಯ 
ದೀವಿಗೆಯ ಕಲಿಯಾರು ಧೀರನೇಣಾಧೀಶದೇವ ಕಲಿಗಣನಾಥನ 
ಸೋವಣ್ಣ ಸೊಡ್ಡಳಯ್ಯನು ಸೋಮಧರನಣುಗ 
ರೇವಣ್ಣ ರೇಚೆದೇವನು ರಾಚಮಲ್ಲಯ್ಯ 
ಗೋವಿಂದಭಟ್ಟಾರ್ಯ ಗೊಗ್ಗಿದೇವಯ್ಯರಡಿ 
ದಾವರೆಗಳಂ ನೆನವುತ ॥ ೫ ll 


ಅಂಕದಾ ಮಾರಯ್ಯ ಆಚಾರ ಭೀಮಯ್ಯ 

ಸುಂಕದಾ ಬಂಕತಂದೆಯು ಪಾಲಗುರ್ಜರನು 

ಶಂಕರದಾಸಿಮಯ್ಯಂ ಸತ್ಯ ಸರವೂರ ಬಂಕಯ್ಯ ಶಿವರಾತ್ರಿಯಾ 

ಸಂಕಣ್ಣ [ಶ್ವಪಚಯ್ಯ] ಸಾಮವೇದಿ[ಗಳು] ಶಿವ 

ಲೆಂಕಮಂಚಣ್ಣ ಶ್ರೀಧರಪಂಡಿತಾರಾಧ್ಯ 

ಶಂಕರನ ಭಯಕ್ಕೆ ಭಯಂಕರರೆನಿಪ್ಪ ನಿಶ್ಶಂಕರಂಫ್ರಿಯ ನೆನವುತ ॥ ೬॥ 


ಹಡಪದಪ್ಪಣ್ಣಯ್ಯ ಹರಿಗೋಲ ಚವುಡಯ್ಯ 

ಪಡಿಹಾರಿ ಬಸವಯ್ಯ ಪಾರೆಯಾ 

ನಿಡುಗುಡಿಯ ಮಾರಯ್ಯ ನೀಲಕಂಠಯ್ಯ ವಿಂಗಡದ ಗುಪ್ತ ಮಂಚಣ್ಣನ 
ಹೊಡೆಹುಲ್ಲ ಬಂಕತಂದೆಯು ತೆಲುಗು ಜೊಮ್ಮಯ್ಯ 
ಮೃಡನೊಳೇಕಾಂತರಾಮಯ್ಯ ಮೈದುನರಾಮ 

ದೃಢ ಲಿಂಗಸಂಗಿ ಸತ್ಯಣ್ಣ ಶಾಂತಯ್ಯಗಳ ಅಡಿದಾವರೆಯ ನೆನವುತ॥ :೭ ॥ 


ಹಂದಯ್ಯ ಹಂಪಿದೇವಯ್ಯಂ ಹಲಾಯುದನು 
ಸುಂದರದ ನಾಚಯ್ಯ ಸಗರದಾ ಬ್ರಹ್ಮಯ್ಯ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕಂದುಲಿಗಿ ನಾಗಿದೇವಯ್ಯ ಕಾಮಣ್ಣಯ್ಯ ಸಿಂಧುಬಳ್ಳಾಳ ನುಲಿಯ 
ಚಂದಯ್ಯ ಚಾಮಿದೇವಯ್ಯ 'ಚರಮೂರ್ತಿ ಸಾ- 

ನಂದಮುನಿ ಸಿಂಗಿರಾಜನು ವೀರಸಂಗಯ್ಯ 

ನಂದೀಶ ನಗೆಮಾರಿತಂದೆಗಳ ಚರಣಾರವಿಂದ[ಂ] ಗಳಂ ನೆನವುತ ॥ ೮ ॥ 


ಮೇದರಾ ಕೇತಯ್ಯ ಮೆರೆಮಿಂಡದೇವಯ್ಯ 
ಹಾದರದ ಬ್ರಹ್ಮಿತಂದೆಯು ಬಾಲಸಂಗಯ್ಯ 
ಮಾದಾರ ಧೂಳಿದೇವಯ್ಯ ಮಳೆಯರಾಜಯ್ಯ ಸೇದಿರಾಜನು ಜೈನರ 
ವಾದದೊಳು ಉರಿಲಿಂಗವನು ಮಾಡಿ ಮೆರೆದಾ ವಿ 
ನೋದಿ ದೇವರದಾಸಿಮಯ್ಯ ದಸರಯ್ಯ ನಿಜ 
ಸಾಧು ಸಜ್ಜನ ಸತ್ಯೇಂದ್ರಚೋಳ ಸಮೇಳರ 
ಪಾದಪದ್ಮವ ನೆನವುತ ॥ ೯ ॥ 


ಜಾತಿಸೂತಕವಳಿದ ಜಾಣ ಮಧುವಯ್ಯನು![0] 

ಪ್ರೀತಿಯೊಡಸಂದ ಹರಳಯ್ಯನೇಲೇಶ್ವರದ 

ಕೇತಯ್ಯನಮುಗಿದೇವಯ್ಯ ಲದ್ದೆಯ ಸೋಮನಾಥ ವೇಮನಾರಾಧ್ಯರು - 

[ಸಾ]ತಿಶಯಮೂರ್ತಿ ರಕ್ಕಸ ಬೊಮ್ಮಿತಂದೆ ನಿ 

ರ್ಮಿತ ಜೂಜಿನ ಮಾರಿದೇವ ನಿರ್ಗುಣಭವ[ನ] 

ನೀತಿ ನಿಜಭಕ್ತಿಯೊಳುವೋತಿರ್ಪ ಪರಮಪ್ರಖ್ಯಾತ : 
ರಂಫ್ರುಯ ನೆನವುತ ॥ ೧೦॥ 


ಹೆಂಡದಾ ಮಾರಯ್ಯ ಹೇರೂರ ನಾಗಯ್ಯ 
ಪಂಡಿತಾರಾಧ್ಯ ಪಾವನ ಭಕ್ತಿ ಚಾರಿತ್ರ 
ಮಂಡಗಿಯ ಮಾದಿರಾಜನು ಮರುಳಸಿದ್ಧೇಶ ಗಂಡುಗತ್ತರಿ ನಾಚನು 
ಇಂಡೆಯಾ ಶಾಂತಿದೇವನು ವೀರಗೊಲ್ಲಾಳ 
ಚಂಡೇಶ ಚಿಕ್ಕಮಾದಣ್ಣ ಮಸಣಯ್ಯಗಳ 
ಖಂಡಶಶಿಧರನನುದರದೊಳಗಾಂತ ಕೀರ್ತಿ 

ಪ್ರಚಂಡರಂಫ್ರಿಯ ನೆನವುತ ॥ ೧೧ ॥ 


_ ರುದ್ರಪಶುಪತಿ ವೀರಭದ್ರಯ್ಯ ಬಲದೇವ " 


ಸಿದ್ಧ ಗುರುಭಕ್ತಾಂಡಾರಿಯು ಅನುಪಮ ದೈರ್ಯ 
ಮುಗ್ಧನಿಧಿ ಸಂಗಯ್ಯ ಮೋಳಿಗೆಯ ಮಾರಯ್ಯ ಶ್ರದ್ಧ ಘನ ಘಟ್ಟವಾಳ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಮುದ್ದಣ್ಣ ಮರುಳಶಂಕರದೇವನುರಿಲಿಂಗ 
ಪೆದ್ದಣ್ಣ ಪೆರುಮಾಳೆಯರು ಪ್ರೇಮಿದೇವ ಜಗ ; 
ದಾದ್ಯರಂ [ವೇದ್ಯರಂ ಸಾಧ್ಯರಂ] ಕರುಣಾಸಮುದ್ರ 
ರಂಫ್ರುಯ ನೆನವುತ ॥ ೧೨॥ 


ಮಾರಾರಿಯೊಲವಿಂದ ಧಾರುಣೆಯೊಳವತರಿಸಿ 

ವೀರಶೈವಾಗಮಾಚಾರ ಮಾರ್ಗದಿ ನಿಂದು 

ಸಾರ ಸದ್ಗುರು ಲಿಂಗ ಚರಕೆ ತನು ಮನ ಧನವ ಪೂರಾಯದಿಂ ಸಲಿಸುತ 
ಆರುಮತ ಮೊದಲಾದ ಕ್ರೂರದರುಷನಕೆಲ್ಲ 

ಬೀರಿ ಪವಾಡ[07ಗಳ ತೋರಿ ಜಗದೊಳ್ಳೆರೆವ 
ಧೀರರಗಣಿತರನ್ಯಾಚಾರಮತವಡಗಿಸಿದ[ವ7ರ ಚರಣವ 
i ನುತಿಸುತ ॥ ೧೩ ॥ 


ಮುಂತೆ ಬರದೋದಿ ಪಠಣೀಯ ಮಾತ್ರದೊಳತುಳ 
ಸಂತೋಷದಿಂದೆ ಸ್ವರಗೈದು ಪಾಡಿದರಿಗತ್ಯಂತ ಸುಖ ಭೋಗಂಗಳು 
ಚಿಂತೆಯಿಲ್ಲದಲಿಂತು ಸ್ಥಿರಕಾಲ ನಿಜಮುಕ್ತಿ 
ಕಾಂತೆಯನು ಕೈಗೊಳಿಸಿ ಕರುಣದಿಂ ರಕ್ಷಿಸುವ 
ಶಾಂತಮಹಲಿಂಗಮಲ್ಲೀಶ್ವರನು ಸತ್ಯ ಸಿದ್ಧಾಂತವೆಂದು 

ನಂಬಿರುವುದು ॥ ೧೪ ॥ 


೧೯೪ 
ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


| 
| 
| 
| 


ಅಗೃತಿಯ ಹೊನ್ನಯ್ಯ 
ಅಜಗಣ್ಣ 
ಅಮರನೀತಿ 
ಅಮುಗಿದೇವ 
ಅಲ್ಲಯ್ಯ 

ಅಂಕದ ಮಾರಯ್ಯ 
ಆಚಾರ ಭೀಮಯ್ಯ 
ಆದಯ್ಯ 

ಆಯ್ದಕ್ಕಿ ಮಾರಯ್ಯ 
ಇರಿಭಕ್ತ 

ಇಳೆಹಾಳ ಕಲ್ಲಯ್ಯ 
ಇಂಡೆಯ ಶಾಂತಯ್ಯ 
ಉದ್ಭಟ 

ಉರಿಲಿಂಗ ಪೆದ್ದಣ್ಣ 
ಏಕಾಂತ ರಾಮಯ್ಯ 
ಏಡಾಧೀಶ 
ಏಲೇಶ್ವರದ ಕೇತಯ್ಯ 
ಒಕ್ಕಲಿಗ ಮುದ್ದಯ್ಯ 
ಓಹಿಲ 

ಕಕ್ಕಯ್ಯ 

ಕದಿರ ರೇಮಯ್ಯ 
ಕನ್ನದ ಮಾರಯ್ಯ 
ಕನ್ನಯ್ಯ(ಬೇಡರಕಣ್ಣಪ್ಪು) 
ಕಲಿಕಾಮದೇವ 
ಕಲಖ್ಯಾತ 
ಕಲಿಗಣನಾಥ 
ಕಂದುಲಿಗಿ ನಾಗಿದೇವ 
ಕಾಚೆರಾಜ 


ಕಾಮಣ್ಣಯ್ಯ 
ಕಿನ್ನರಿಯ ಬೊಮ್ಮಿತಂದೆ 


: ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಗಣಾಷ್ಟೋತ್ತರದ ಅಕಾರಾದಿ 


೧೦೦ 


>» ab ಈ RP Pap LPL 


ಕೇಶಿರಾಜ 

ಕೈಕೂಲಿ ಚಾಮಯ್ಯ 
ಕೊಲ್ಲಿಪಾಕದ ಮಾರಿದೇವ 
ಕೋಡಗದ ಮಾರಯ್ಯ 
ಕೋವೂರ ಬ್ರಹ್ಮಯ್ಯ 
ಗಂಡಗತ್ತರಿ ನಾಚಿ 
ಗುಪ್ತಮಂಚಣ್ಣ. 
ಗುರುಭಕ್ತಾಂಡಾರಿ 
ಗೊಗ್ಗಿದೇನಯ್ಯ ` 
ಗೊಲ್ಲಾಳ 
ಗೋವಿಂದಚಟ್ಟಾರ್ಯ 
ಘಟ್ಯವಾಳ ಮುದ್ದಣ್ಣ 
ಚಂಡೇಶ 
ಚಂದಿಮರಾಜ ' 
ಚಾಮಿದೇವಯ್ಯ 
ಚಾರಮ 

ಚಿಕ್ಕ ಮಾದಣ್ಣ 
ಚಿಕ್ಕುಲಿಗೆ ನಾಗಿದೇವ 
ಚೇಲಾಳಶೆಬ್ಬ 
ಚಿನ್ನಬಸವಣ್ಣ 
ಜಗದೇವ 

ಜೂಜಿನ ಮಾರಿದೇವ 
ಡಕ್ಕೆಯ ಮಾರಿದೇವ 
ತೆಲುಗು ಜೊಮ್ಮಯ್ಯ 
ದಸರಯ್ಯ 
ದೀವಿಗೆಯ ಕಲಿಯಾರ 


ದೇವರ ದಾಸಿಮಯ್ಯ 
ನಗೆಮಾರಿತಂದೆ 


ನನ್ನಯ್ಯ 
ನಮಿತಾಂಡಿ 


> > Gan ಇ ೧ ೮ 


೧೯೫ 


ನಂದೀಶ 

ನಂಬಿ 

ನಾಗಿದೇವಯ್ಯ 
ನಿಜಗುಣದೇವ 
ನಿಜಲಿಂಗ ಚಿಕ್ಕಯ್ಯ 
ನಿಡುಗುಡಿ ಮಾರಯ್ಯ 
ನೀಲಕಂಠಯ್ಯ 
ನುಲಿಯ ಚಂದಯ್ಯ 
ನೈಸರ 

ಪಡಿಹಾರಿ ಬಸವಯ್ಯ 
ಪಂಡಿತಾರಾಧ್ಯ 
ಪ್ರಭುರಾಯ 
ಪಾರೆಯ ಸಂಗಯ್ಯ 
ಪಾಲಗುರ್ಜರ 
ಪೆರುಮಳೆಯರು 
ಪ್ರೇಮಿದೇವ 


ಬಡಿಹೋರಿ ಬ್ರಹ್ಮಯ್ಯ 
ಬಲದೇವ 


ಬಸವರಾಜ 


ಬಹುರೂಪಿ ಚವುಡಯ್ಯ 


ಬಳ್ಳೇಶ ಮಲ್ಲಯ್ಯ 
ಬ್ರಹ್ಮಯ್ಯ 
ಬಾಲಸಂಗಯ್ಯ 
ಬಾಹೂರ ಬ್ರಹ್ಮಯ್ಯ 
ಬಿಬ್ಬಿಬಾಚಯ್ಯ 
ಬಿಲ್ಲೇಶ ಬೊಮ್ಮಿದೇವ 
ಬೊಕ್ಕಸದ ಸಂಗಯ್ಯ 
ಭೋಗಿದೇವಯ್ಯ 
ಮಡಿವಳದೇವ . 
ಮಧುವಯ್ಯ 
ಮಧುವರಸ 
ಮರುಳಶಂಕರದೇವ 


'೧೯೬ . 


ಣ ೬೪೧ಇ೫೧ಣ೧ಣ ಆಲಿ Ps LA 


2 
D 


D 
ber 


ವ 
ಜಗ ಬ 


DLL LRT LSO nR 


enam, 9 
ಮಲುಹಣ ೨ 
ಮಸಣಯ್ಯ ೧೧ 
ಮಳೆಯರಾಜ € 
ಮಂಡಗಿಯ ಮಾದಿರಾಜ ೧೧ 
ಮಾದಾರ ಚೆನ್ನಯ್ಯ ೩ 
ಮಾದಾರ ಧೂಳಿದೇವ ೯ 
ಮಾನಕಂಜರ ೨ 
ಮುಗ್ಧಸಂಗಯ್ಯ ೧೨ 
ಮೆರೆಮಿಂಡದೇವ ೯ 
ಮೇದರ ಕೇತಯ್ಯ ೯ 
ಮೈದುನ ರಾಮ ೭ 
ಮೊರಟಿದ ಬಂಕಿದೇವ ೧ 
ಮೊರನ ರೇಮಯ್ಯ ೧ 
ಮೋಳಿಗೆ ಮಾರಯ್ಯ ೧೨ 
ರಕ್ಕಸ ಬೊಮ್ಮಿತಂದೆ ೧೦ 
ರಾಚಮಲ್ಲಯ್ಯ ೫ 
ರುದ್ರಪಶುಪತಿ ೧೨ 
ರೇಚಿದೇವ ೫ 
ರೇವಣ್ಣ ಜ 
ಲದ್ದೆಯ ಸೋಮನಾಥ ೧೦ 
ವಾಗೀಶ ೪ 
ವೀರಗುಂಡಯ್ಯ ೧ 
ವೀರ ಗೊಲ್ಲಾಳ ೧೧ 
ವೀರಭದ್ರಯ್ಯ ೧೨ 
ವೀರಸಂಗಯ್ಯ ೮ 
ವೇಮನಾರಾಧ್ಯ ೬ 
ಶಂಕ ೬ 
[ಶೈಪಚೆಯ್ಯ] ೬ 
ಶಾಂತಯ್ಯ ೭ 
ಶಿವರಾತ್ರಿ ಸಂಕಣ್ಣ ೬ 


ಸ್ವರವಚನ ಸಂಪುಟ - ೧' 


CC-0. Jangamwadi Math Collection, Varanasi. An eGangotri Initiative 


ಶಿವಲೆಂಕ ಮಂಚಣ್ಣ 
ಶ್ರೀಧರಪಂಡಿತಾರಾಧ್ಯ 
ಶೂಲದ ಬ್ರಹ್ಮಯ್ಯ 
ಸಗರದ ಬ್ರಹ್ಮಯ್ಯ 

|. ಹತ್ಯಣ್ಣ 

Ki ಸತ್ಯೇಂದ್ರಚೋಳ 
ಸರವೂರ ಬಂಕಯ್ಯ 
ಸಾನಂದಮುನಿ 
ಸಾಮವೇದಿ 
ಸಿದ್ಧರಾಮ 

ax ಸಿರಿಯಾಳಯ್ಯ 
ಸಿಂಗಿರಾಜ 
ಸಿಂಧುಬಲ್ಲಾಳೆ 
ಸುರಿಗೆಯ ಚವುಡಯ್ಯ 
ಸುಂಕದಾ ಬಂಕತಂದೆ 


Q m 


yo 


ಸ್ವರವಚನ ಸಂಪುಟ - ೧ 


೯ ಲಿ ೧ ಇ ೨ ಲಿ ೧ AKAK AIN ೧ 


CC-0. Jangamwadi Math Collection, Varanasi. An eGangotri Initiative 


೧೧ 


ಎ೧೩ 
ತಕ್ಕೆಯನಗಲದಿರೈಯ್ಯ ಏ ದಮ್ಮಯ್ಯ ಬಾರೆ 
ನ್ನಕ್ಕರವಾಗಿ ಅರಸ ದಮ್ಮಯ್ಯ 
ತೆಕ್ಕೆಯನಗಲದಿರೈಯ್ಯ ದಮ್ಮಯ್ಯ 


ಕರಣಂಗಳರೆಯಖ್ಛಿ ಮದಕರಿಗಳ ಸುಟ್ಟು 
ಆರಿಷಡುವರ್ಗವ ಪರಿಹರಿಸಿ 

ನೆರೆ ಸಪ್ತವ್ಯಸನವ ತುರುಗಳ ಬಂಧಿಸಿ 
ಕರುಣದಿಂದಪ್ಪೆನ್ನ ಕರಸ್ಥಲದರಸೆ 


ಪಿಂತಣ ಜಲ್ಮದಿ ಸ್ತುತಿಸಿದ ಕಾರಣದಿಂದ 
ಶಾಂತಲಿಂಗನ ಕಂಡೆ ಕರದಿ 
ಮುಂತಣಗತಿಗೆ ಸಾಯುಜ್ಯಪದವೀವ 


ಕಂತುಮರ್ದನ ಸಲಹೆನ್ನ ಪ್ರಸನ್ನ 


ಪಂಚಿಕಳಸ ಆಯಿರಣೆವೊಡ್ಡಿ ಪ್ರಮಥರ 
ಪಂಚಾಕ್ಷರಿ ಸೇಸೆಯ ಮಂತ್ರದಿಂದ 
ಸಂಚಲವಳಿದು ದರ್ಭೆಯ ಕಂಕಣವ ಕಬ್ಬ 
ಪಂಚಮುಖನೆ ನೀನು ಪತಿಯಾದ ಬಳಿಕಿನ್ನು 


ಎಸಳುಗಳೆಂಟುಳ್ಳ ಮಿಸುಪ ಕಮಲದೊಳು 
ಪಸುಪಖಿ ನಿಮ್ಮ ಚರಣವನು 
ಕುಸಲದಿಂದರ್ಜೆಪೆ ಶರಣನ ಉರದ ಮೇ 
ಲೆಸೆವ ಸದ್ಗುಣವಂತ ಕೇಳು ಪ್ರಾಣಕಾಂತ 


ಬ್ರಹ್ಮರಂಧ್ರದೊಳಿರ್ಪ ಅಮೃತವ 
ನಿರ್ಮಲಮೂರ್ತಿ ನೀ ಸಲಿಸೆನುತ 
ನಿರ್ಮೋಹ ಕವಿಸಿದ್ಧವೀರನ ಪೊರೆವ 


ರೂಪ 
ಸಂಗ ಶು 


ü on 


॥ ಪಲ್ಲ ॥ 


lol 


॥ ೨॥ 


lal 


॥ ೪॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ವಿ೧&೬ 

ರಾಗ : ದೇಶಿ 
ಎನ್ನಿಂದ ಸಿರಿವಂತರಿನ್ಯಾರು ಮರ್ಶ್ಯದೊಳು 
ಪನ್ನಗಧರ ಜನಕನಾದ ಬಳಿಕ : 


ಗಿರಿಕುವರಿ ಎನ್ನನೊಲವಿಂದ ರಕ್ಸಿಪ ಮಾತೆ 
ಕರಿವದನ ಗುಹರೀರ್ವರಣ್ಣೇಂದ್ರರು 

ವರ ಭದ್ರಕಾಳಿಯತ್ತಿಗೆಯಕ್ಕಮಹದೇವಿ 
ಹಿರಿಯಕ್ಕನಮ್ಮವ್ವೆ ಹತ್ತಮ್ಮನು 


ಸೋದರದ ಮಾವ ಮೈದುನರಾಮನೆನ್ನ ಪ್ರಿ 


ಯದ ನಾದಿನಿಯು ಹೇರೂರ ಹೆಣ್ಣು ಕೊಡಗೂಸು : 


ಸೋದರದೊಳಕ್ಕನಾಗಲೆ ಗಂಗೆ ನೀಲಮ್ಮ 
ಭೇದವಿಲ್ಲದೆ ಪೊರೆವ ಸಲುವ ಅತ್ತೆಯರ 


ದಂಡನಾಯಕ ಚೆನ್ನಬಸವ ಕುಲದೈವವು- 
ದ್ವಂಡಲ್ಲಮಪ್ರಭುವ ಗುರುರಾಯನು 
ಖಂಡೇಂದುಧರ ಶಾಂತವೀರೇಶನೊಚ್ಚ[ತ7 
ಗೊಂಡಖಿಲಶರಣರೆ ಮಿತ್ರ ಬಂಧುಗಳು 
m D 


೨೧೭ 

ರಾಗ : ಸೌರಾಷ್ಟ್ರ 
ಮಾಜದೆನ್ನೊಳು ಪೇಳು ಮಾರಾರಿ ನೀ ಕೇಳು 
ಸೋಜಿಗವ ಕಂಡೆ ನಿನ್ನೊಳಿಂದು 
ರಾಜೀವಾನನೆ ಕೇಳು ನೈಜವನುಸುರುವೆ 
[ಮೋ]ಜುವಾಕ್ಯದ ಜಾಣೆ ನಿನ್ನಾಣೆ 


॥ ಪಲ್ಲ ॥ 


lol 


॥೨॥ 


lal 


lae I 


ಜಡೆಯ ಮಧ್ಯೆದೊಳೊರ್ಪೆ ಮಡದಿಯನಡಗಿಸಿಕೊಂಡು 


ಬೆಡಗ ಬೀರುವೆ ಅವಳ್ಯಾರಯ್ಯ ? 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An ಆ 


Gangotri Initiative 


ನ್‌್‌ 


- ಕುಡಿತೆಗಂಗಳೆ ಕುಂಭಕುಚದ ಕೋಮಲೆಯದು 
ಕಿಡಿಗಣ್ಣುಹ್ಹಕೆ ಪೊತ್ತ ಪೊಳೆಯೆ lol 


ಪೊಳೆಯಾದೊಡೆ ಪಾದವು ಕರ ಚರಣಗಳುಂಟಿ ? 

ಅಳುಕದೆ ಪೇಳು ಎನ್ನೊಳು ನಲ್ಲ 

ತಿಳಿಗಾಳಿಯಿಂದೊತ್ತಿದ ಸುಳಿ ತೆರೆ ಕಮಲವು 

ಗಳಹಂಸ ಗಮನೆ ಕೇಳೊಲಿದು ॥೨॥ 


ಗನ್ನ ಗದುಕು ಬೇಡ ಚನ್ನಿಗನೆನ್ನ ಕೂಡ 


ಚೆನ್ನೆಯೊಳ್‌ ಕೂಡಿರು ಹೋಗಯ್ಯಯ್ಯ 
ಸನ್ನುತ ಜನರ ಪೊರೆವ ಗಿರಿರಾಜಪುತ್ರ 
ನಿನ್ನಾಧವೆ (?) ಗಂಗೆಯವಳು al 


ಬೇರೆ ಬಲ್ಲರೆ ಮುಂದೆ ಎಲೆಯ ಶೋರಲಾರೆನು 

ನೀರ ನಿನ್ನ ನೀತಿ ಪೊಸದಾಯಿತು 

ವಾರಿಜಗಂಧಿ ನಿನ್ನನಲ್ಲದೆನ್ನ ಮನವು 

ಬೇರೆ ಮತ್ತೋರ್ವಳಿಲ್ಲ len 


ಬಟ್ಟಚ್ಛಲಿಗನೆಂದರಿಯದೆ ನೆರೆದೆನು 

ಮುಟ್ಟದಿರೆನ್ನ ಕೈಯ್ಯ 

BI ನೀವಿರ್ವರೊಂದಾಗಿ ಶಾಂತನೀರೇಶನ 

ಮುಖ್ಫಿ ಪೂಜಿಸಿ ಮನಸನಳಿಯಿರೆ ॥ ೫॥ 
Q Q 


೨೧೮ 
ನೋಡಿ ಬಾ ನೋಡಿ ಬಾ ಮುದ್ದುಗಿಳಿಯ 
ನೋಡಿ ಬಾ ನೋಡಿ ಬಾ ॥ ಪಲ್ಲ Il 


ಅಂಗವೆ ಲಿಂಗವಾದಮಳ ಚರಿತನ ಲಿಂಗ 

ಸಂಗಿಗಳ ಸಂಗಡದೊಳಿರುವನ 

ಜಂಗಮಲಿಂಗಾವತಾರ ಶಂಕರನ ; | 
ಮಂಗಳಮೂರ್ತಿ ಮುರಿಗೆಯದೇಶಿಕನ lol 


ಸ್ವರವಚನ ಸಂಪುಟ - O 


CC-0. Jangamwadi Math Collection, Varanasi. An eGangotri Initiative 


ಬಾಲೆಯ!ರೆ]7ಸವ ಜಾಲಕೆ ಸೋಲದವನ 

ಕಾಲನ ಗೆಲಿದ ಸುಶೀಲ ಮಹಿಮನ 

ಮೇಲೆನಿಸುವ ಮುಕ್ತಿಲೋಲ ವಿರತನ . 

ಮೂಲೋಕದಯ್ಯ ಮುರಿಗೆಯದೇಶಿಕನ 1 ೨॥ 


ಆದಿ ಷಟ್ಟಿಲದ ಹಾದಿ ತೋಟ್‌ಸಿದನ 

ಬೋಧಿಸಿ ಶರಣಸಂತತಿಯ ಪಾಲಿಪನ 

ವೇದವೇದಾಂತಾದಿ ಶಾಸ್ತ್ರಕೋವಿದನ 

ಮೂದೇವರಾಧ್ಯ ಮುರಿಗೆಯದೇಶಿಕನ Nal 


ಕೋಪ ಮದವನತಿಗಳದ ಗರುವನ 

ತಾಪತತಿಗೆ ನಿಲುಕದ ನಿರುಪಮನ 

ಪಾಪರಹಿತ ಪುಣ್ಯಪುಂಜ ರಂಜಿತನ 

ಶ್ರೀ ಪರಂಜ್ಯೋತಿ ಮುರಿಗೆಯದೇಶಿಕನ ॥ ೪॥ 


ಅಂತರಂಗದೊಳು ಪೂಜಿತ ಪುರಹರನ 

ಬೆಂತರ[ರ]ಹಿತ ಶಿವಯೋಗಿ ಚೆನ್ಮಯನ 

ಸಂತತ ಸರಸಾನುಭಾವಭರಿತನ 

ಶಾಂತವೀರೇಶ ಮುರಿಗೆಯದೇಶಿಕನ ॥ ೫॥ 
ಡಿ - 


೨೧೯ 

೯೬ ಸಕೀಲದ ಜೋಗುಳದ ಪದ 

ಜೋ ಜೋ ಎನ್ನ ಇಷ್ಟಲಿಂಗೇಶ 

ಚೋ ಜೋ ಎನ್ನ ಪ್ರಾಣಲಿಂಗೇಶ 

ಜೋ ಜೋ ಎನ್ನ ಭಾವಲಿಂಗೇಶ ಮೂರು 
ಕಾಯ ಸ್ಟೀಯತ ಗುರುಸಿದ್ಧಲಿಂಗೇಶ ಜೋ ಚೋ ॥೧॥ 


ಜೋ ಜೋ ಎನ್ನಾಚಾರ ಗುರುವೆ 

ಜೋ ಜೋ ಎನ್ನ ಶಿವಜಂಗಮದಿರವೆ 

ಜೋ ಜೋ ಎನ್ನ ಪ್ರಸಾದ ಮಹದರುವೆ 

ಜೋ ಜೋ ಎನ್ನ ಪರದಿಷ್ಯ ಗುರುವೆ asil 


ಸ್ವರವಚನ ಸಂಪುಟ - ೧ Sea 


CC-0. Jangamwadi Math Collection, Varanasi. An eGangotri Initiative 


ವೃತ್ತವು ಕಟಿಯು ವರ್ತುಳವೆನಿಪ 

ಮತ್ತೆ ಗೋಮುಖ ನಾಳ ಮಸ್ತಕವೆನಿಪ 

ನಿತ್ಯ ನಿರ್ಮಲ ಷಡುಸ್ಥಾನಗಳೆನಿಪ ಹೊಂದಿ 
ದತ್ಯಂತ dn a, ಮಹದಿಷ್ಟಲಿಂಗ ಜೋ ಜೋ 


ತಾರಕ ದಂಡಕ ಕುಂಡಲಾಕೃತಿಯ 

ತಾರೇಶ ದರ್ಪಣ ಜೋತಿರಾಕೃತಿಯ 

ಸಾರ ಷಡಕ್ಟರಮಂತ್ರದ ನೆಲೆಯ ಕೂಡಿ 
ಭೋರನೆಯೊಪ್ಪುವ ಮಹದಿಷ್ಟಲಿಂಗ ಜೋ ಜೋ 


ಚಕ್ರವಾಧಾರ ಸ್ಥಾಧಿಷ್ಠ ಚಕ್ರ 
ಚಕ್ರ ಮಣಿಪೂರಕನಾಹತ ಚಕ್ರ 

ಚಕ್ರ ವಿಶುದ್ಧಾಜ್ಞಿ ವರ ಷಡುಚಕ್ರ ಇಂತೀ 
ಚಕ್ರಗಳೊಳಕೊಂಡ ಮಹದಿಷ್ಟಲಿಂಗ ಚೋ ಜೋ 


ಭೆಕ್ತ ಮಾಹೇಶ ಪ್ರಸಾದಿಗಳಂಗಮಸುಲಿಂಗಿ 


ಶರಣೈಕ್ಯ ಸಂಗ 
ಪೃಥ್ವಿ ಜಲಾಗ್ನಿ ಮಾರುತವಿಯದಂಗ ಆತ್ಮ 


ಗೊತ್ತುಗಳೊಳಕೊಂಡ ಮಹದಿಷ್ಟಲಿಂಗ ಜೋ ಜೋ 


ಹಸ್ತ ಹಸ್ತ ಸುಚಿತ್ರ ಸುಬುದ್ಧಿಯು ಹಸ್ತ 

ಹಸ್ತ ನಿರಹಂಕಾರ ಸುಮನ ಹಸ್ತ 

ಹಸ್ತ ಸುಜ್ಞಾನ ಸದ್ಭಾವದ ಹಸ್ತ ಷಡು 
ಹಸ್ತಗಳೊಳಕೊಂಡ ಮಹದಿಷ್ಟಲಿಂಗ ಚೋ ಜೋ 


ಸಾಂಗ ಪ್ರಸಾದಲಿಂಗ ಮಹಲಿಂಗ ಷಡು . 
ಲಿಂಗಗಳೊಳಕೊಂಡ ಮಹದಿಷ್ಕರಿಂಗ ಚೋ ಚೋ 


ಮುಖಫ್ರಾಣ awas 


ಮುಖತ್ವಕ್ಕು ಮುಖಶ್ರೋತ್ರ ಗೋಪ್ಯದಮುಖವ 


lal 


len 


“Wa ll 


il æ ll 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಸುಖಮಯ ಸುಖ ಷಡುತೃಪ್ತಿಯನರಿವ ಷಡು 
ಮುಖಗಳನೊಳಕೊಂಡ ಮಹದಿಷ್ಕಲಿಂಗ ಜೋ ಜೋ ॥೯॥ 


ಕ್ರಿಯಾಶಕ್ತಿ ಜ್ಞಾನಶಕ್ತಿಯ 
ಇಚ್ಛಾಶಕ್ತಾ ದಿ ಶಕ್ತಿಯ 
ವ್ಯಕ್ತದ ಪರ ಚಿಚ್ಚಕ್ತಿಯ ನೆಲೆಯ ಷಡು 


ಶಕ್ತಿಗಳೊಳಕೊಂಡ ಮಹದಿಷ್ಟಲಿಂಗ ಜೋ ಜೋ ॥ oo Il 


ಭಕ್ತಿಯು. ಶ್ರದ್ಧಾ ನೈಷ್ಠಿಕ ಭಕ್ತಿಯ 

ಭಕ್ತಿಯು ಸಾವಧಾನ ಸುಭಾವ ಭಕ್ತಿಯು 

ಭಕ್ತಿಯಾನಂದ ಸಮರಸಭಕ್ತಿಯು ಷಡು- 

ಭಕ್ತಿಗಳೊಳಕೊಂಡ ಮಹದಿಷ್ಟಲಿಂಗ ಜೋ ಜೋ I ೧೧॥ 


ಸುಗಂಧ ಪದಾರ್ಥ ಸುರಸಪದಾರ್ಥ 

ಸೊಗಯಿಪ ಸುರೂಪು -ಸುಸ್ಪರ್ಶನಪದಾರ್ಥ 

ಮಿಗಿಲಾದ ಸುಶಬ್ದ ಸುತೃಪ್ತಿಪದಾರ್ಥ ಷಡುಪದಾ 

ರ್ಥಗಳೊಳಕೊಂಡ ಮಹದಿಷ್ಠಲಿಂಗ ಜೋ ಜೋ ॥ ೧೨॥ 


ಗಂಧ ಪ್ರಸಾದ ರಸಪ್ರಸಾದ | 
ಚಂದದ ರೂಪು ಸ್ಪರ್ಶನ ಪ್ರಸಾದ 

ಬಂಧುರ ಶಬ್ದ ತೃಪ್ತಿಪ್ರಸಾದ ಷಡುಪ್ರ 
ಸಾದಾರ್ಥಗಳೊಳಕೊಂಡ ಮಹದಿಷ್ಟಲಿಂಗ ಚೋ ಜೋ ॥ oa l 


ಕಲೆಯು ನಿವೃತ್ತಿ ಕಲೆ ಪ್ರತಿಷ್ಠೆಯ- 

ಕಲೆ ವಿದ್ಯಾಕಲೆ ಶಾಂತಿ ಶಾಂತತೀತೆಯ 

ಒಲವಿನ ಕಲೆ ಶಾಂತತೀತ್ತೋರಕಲೆಯ ಷಡು 

ಕಲೆಗಳನೊಳಕೊಂಡ ಮಹದಿಷ್ಟಲಿಂಗ ಜೋ ಜೋ ॥ ov Il 


ಸಾದಾಖ್ಯ ಕರ್ಮ ಕರ್ತೃ ಸಾದಾಖ್ಯ 

ಸಾದಾಖ್ಯ ಮೂರ್ತಿಯಮೂರ್ತಿ ಸಾದಾಖ್ಯ 

ಸಾದಾಖ್ಯ ಶಿವಮಹಾಮಹಿತ ಸಾದಾಖ್ಯ ಷಡು- 
ಸಾದಾಖ್ಯ[ಗಳ]7ನೊಳಗೊಂಡ ಮಹದಿಷ್ಟಲಿಂಗ ಜೋ ಜೋ ॥ ೧೫ Il 


ಸ್ವರವಚನ ಸಂಪುಟ - ೧ ೨೦೩ 


CC-0. Jangamwadi Math Collection, Varanasi. An eGangotri Initiative 


ನ್‌ 


ಲಕ್ಷಣ ಸತ್ತು ಚಿತ್ತು ಲಕ್ಷಣವ 
ಲಖಡಾನಂದ ನಿತ್ಯ ಲಕ್ಷಣವ 

ಣ ಪರಿಪೂರ್ಣಖಂಡಲಕ್ಷಣವ ಷಡು- 
ಲಕ್ಷಣವನೊಳಕೊಂಡ ಮಹದಿಷ್ಟಲಿಂಗ ಜೋ ಜೋ 


ಸಂಜ್ಞೆಯು ಪರವೆಂಬ ಗೂಢ ಸಂಜ್ಞೆಯ 

ಸಂಜ್ಞೆ, ಶರೀರ ಸುಲಿಂಗಕ್ಷೇತ್ರ ಸಂಜ್ಞೆಯು 
ಸಂಜ್ಞೆಯನಾದಿವನ್ನಪದ ಸಂಜ್ಞೆಯ ಷಡು 
ಸಂಜ್ಞೆಯನೊಳಕೊಂಡ ಮಹದಿಷ್ಟಲಿಂಗ ಜೋ ಜೋ 


ಬೋಧಿಪ ಖುಗ್ಬೊದೆಜುರ್ವೇದವ 
ವೇದ ಸಾಮಥರ್ವಣೆನಿಪ ವೇದವ 
ಸಾಧಿಪ ಅಜಪೆಗಾಯತ್ರಿವೇದವ ಷಡು 


ವೇದಗಳೊಳಕೊಂಡ ಮಹದಿಷ್ಟಲಿಂಗ ಜೋ ಜೋ 


ಇಂತು ತೊಂಬತ್ತಾರು ಸಕೀಲವನೆಲ್ಲ 

ಸಂತತ ಬೆರದು ಮೆರವುದ ಬಲ್ಲ 

ಶಾಂತ ಸದ್ಗುರು ಸಿದ್ಧಲಿಂಗೇಶನೆಲ್ಲ ಎ- 
ನ್ನಂತರಂಗದೊಳಿರ್ದವನಿಯ ರಕ್ಸಿಪುದುದೆಲ್ಲ ಜೋ ಜೋ 


ಚೋ ಜೋ ಗುರುಲಿಂಗ ನಿಜಾಂಗ 

ಜೋ ಜೋ ಶಿವಲಿಂಗ ಚಿದಂಗ 

ಜೋ ಜೋ ಚಿರಜಂಗಮಲಿಂಗ ನಿತ್ಯ 

ಜೋ ಜೋ ಎನ್ನ ವರದಿಷ್ಟಲಿಂಗ ಚೋ ಚೋ 


ಜೋ ಜೋ ಗುರುಶಾಂತವೀರೇಶ 

ಜೋ ಚೋ ಗುರುಚಿನ್ಹಬಸವೇಶ 

ಜೋ ಚೋ ಗುರುಮಹಂತದೇವೇಶ ನಿತ್ಯ 
ಜೋ ಜೋ ಗುರುಶಾಂತಮಲ್ಲೇಶ ಚೋ ಚೋ 


ಗುರುಸಿದ್ಧಲಿಂಗನ ಕರುಣವ ಪಡದು. 
ಗುರುಲಿಂಗಜಂಗಮ ಭಕ್ತಿಯ ತಳೆದು 


| ೧೬ ॥ 


Il ೧೭ 


॥ ೧೮ ॥ 


॥ oF Il 


॥ ೨೦॥ 


॥ ೨೧॥ 


ಸ್ವರವಚನ ಸಂಪುಟ - O 


CC-0. Jangamwadi Math Collection, Varanasi. An eGangotri Initiative 


ಪರಿಣಾಮಿಸುವ ಭಕ್ತ ಮಾಹೇಶ್ವರರೊಲಿದು ನಮ್ಮ 
ಪೊರೆವುದು ಪರಿಭವಭವಗಳ ಹರಿದು ಚೋ ಜೋ ॥ ೨೨॥ 


ಇಂತು ತೊಬತ್ತಾರುಸಕೀಲದ ಪದವ 
ಸಂತತ ಬರದೋದಿ ಅರ್ಥೈಸಿ ಕೇಳುವ- 
ರಂತರಂಗದೊಳಿರ್ದು ಚಿಂತೆಯ ಹರಿವ ನಮ್ಮ 


ಶಾಂತ ಸದ್ಗುರು ಸಿದ್ಧಲಿಂಗೇಶದೇವ ಜೋ ಜೋ ॥ ೨೩॥ 
ಡಿ Q 
೨೨೦- 


ಗೋಪತಿ ಶಿವಕರ ಗೋಕರ್ಣಕುಂಡಲ 

ಗೋಪವಾಹನ ಗೋಧರನೆ 

ಗೋಪದವಾಂತ ಗೋಪದಾರ್ಜೆತದೇವ 

ಗೋವಾಸಿ ದಿವಿಜರೊಂದಿತನೆ lol 


ಹರಿಯಸತಿಯೊಳೊಡಹುಟ್ಟಿದವನ ನುಂಗಿ 

ತಿರುಗುಗುಳ್ಹವನ ವೈರಿಯನು 

ನೆರೆವಾಹನದಿಂದೆ ಮೆರೆವಾರುಮುಖದವನ | 
ವರ ಪಿತಗೆರಗಿ ವಂದಿಸುವೆ ॥ ೨॥ 


ಹರಿಯಹಾರವ ಮಾಡಿಕೊಂಡ ಹರಿಯರರು 
ವೆರಳುಂಗುರಕೆ ಮನವೆಳಸಿ 
ಧರಿಸಿ ಮೆರವ ದೇವಿಗರೆಮೆಯ್ಯನಿತ್ತ ಶಂ 


ಕರಲಿಂಗ ಸಲಹು ಸತ್ಯದೊಳು Wal 
ನಾಗಾಸುರನ ಚರ್ಮಾಂಬರ ದೇವನೆ 

ನಾಗಕಂಕಣ ನಾಗಧರನೆ 

ನಾಗಲೋಚನ ಲಲಾಮದಿ ಸುಟ್ಟವನ ಭಸಿತನಿಟ್ಟಿ . 

ನಾಗಭೂಷಣ ಸಲಹೆನ್ನ ? Wel 


ಲಲಾಮಪತಿಯ ಪಿತನ ನೇತ್ರಾರ್ಜಿತಪಾದ 
ಲಲಾಮ ವಹನ ಲಲಾಮ 


ಸ್ವರವಚನ ಸಂಪುಟ - ೧ ೨೦೫ 


CC-0. Jangamwadi Math Collection, Varanasi. An eGangotri Initiative 


ಲಲಾಮನೇತ್ರ ಎನ್ನ ಕರಸ್ಫ್ಥಲದಯ್ಯ 
ಲಲಾಮವಿತ್ತು ಸಲಹೆನ್ನ læ ll 


ಹರಿಯ ಹದಿನಾರನು ಹಸಮಾಡಿಕೊಂಡು ತಾ 
ಮರೆವ ಮನ್ಮಥನ ಸುಟ್ಟವನ 
ಉರೆ ಕರಸ್ಫಲಕೆನ್ನ ಗುರುತೋರಿಕೊಟ್ಟಗೆ 


ನೆರೆ ನಂಬಿದೆನು ಶಂಕರನ ॥೬ ॥ 


ಸತ್ವಪತಿಯ ಸತ್ವ ಮುಡಿಯೊಳಗಿಂಬಿಟ್ಟು 
ಸತ್ವವಧರನ ಪೊತ್ತವನ 
ಸತ್ವಚಾಪಕೆ ಶರನಿಟ್ಟು ಹರಿಬಾಣದಿಂ 


ಸತ್ವದಿಂದೆಚ್ಚೆ ತ್ರಿಪುರವ I al 


ಕಾಳಂಬವಾಹನನ ಸಿರವ ಚಿವುಟಿದದೇವ 

ಕಾಳಂಬಸಖನೇತ್ರ ಗಾತ್ರ 

ಕಾಳಂಬನ ವೈರಿಯ ಆಭರಣ ತ್ರಾಣ ಬ 
ಕಾಳಂಬನೇತ್ರಗೆ ಚಕ್ರವಿತ್ತೆ ॥ ೮॥ 


ಮಾರನ ಪಿತನ ಮಡದಿಯನುಜನ ಪೆತ್ತ 
ಸಾರ ಹೃದಯಳ ಸವತಿಯ 
ತೋರದೊಡೆಯೊಳಿಟ್ಟು ಮೂರೂರ ನೆರೆ ಸುಟ್ಟು 


ತೋರಿದೆನ್ನಯ ಕರಸ್ಕಲದಿ lel 


ಹರಿಯವಾಹನನ ಮಾತೆಯ ಸೆರೆವಿಡಿದೊಯಿದು 

`ತರುವನದೊಳಗಿಟ್ಟವನ 

ಪುರವನು ಸುಟ್ಟವನ ಕಸವತದ 

ಮರೆವ ಶಂಕರನೆ ಸಲಹೆನ್ನ . ॥ ೧೦॥ 


ಮಾವನಳಿಯನ ಪಿತನಸತಿಯನುಜನ 


ಭಾವದಣ್ಣನ ಸಖನಾದ 


ತಾವರೆಗಣ್ಣನ ತನುಜನ ಶಿರಕರ . 
ದೇವ ನೀನಹುದೊ ಲಿಂಗಯ್ಯ ‘loo Il 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotrt initiative 


ಪಂಕಜಮುಖಿ ಪಾರ್ವತಿಯ ಪತಿಯೆ ಮೀ 

ನಾಂಕನ ಸುಟ್ಟ ಭಸಿತವ 

ಶಂಕೆಯಿಲ್ಲದೆ ಸರ್ವಾಂಗಕ್ಕೆ ಧರಿಸಿದ 

ಶಂಕರನೆ ಎನ್ನ ರಕ್ಷಿಪುದು ॥ ೧೨॥ 


ಪುಂಡರೀಕಾಜನ ಶಿರಕರಪಾತ್ರನೆ 

ಪುಂಜರೀಕನ ಸಖನೇತ್ರ 

ಹೆಂಡಿರು ಮಕ್ಕಳು ಸೊಸೆ ದಾಸಿ ಬಂಟನಿಂ 

ತೊಂಡರಾದವರಿಗೆರಗುವೆಂ l ॥ ೧೩॥ 


ದಶಾವತಾರದಿಂದೆಸೆವನ ಸಿಸುವನು 

ನೊಸಲಕಣ್ಣಿಂದೆ ಸುಟ್ಟವನೆ 

ಬಸವ ಮುಂತಾದ ಭಾವದ ಭಕ್ತರೆಡಕಾದ 

ಕುಶಲ ನೀನಹುದೊ ಲಿಂಗಯ್ಯ : Il ೧೪ ll 


ಭೀಮನನುಜನೊಳು ಭೀಮ ರೂಪಿಲಿ ಕಾದಿ 

ಭೀಮನ ಬಿಲ್ಲ ಪೆಟ್ಟಿನೊಳು 

ಪ್ರೇಮದಿಂ ನೊಂದೆನೆಂದು ಕರದೊಳಿಡಿ 

ಮಹಿಮಂಗೆರಗುವೆನು ' I ೧೫ Il 


ಕ್ಷೀರಾಬ್ಧಿಯೊಳು RA ಲಕ್ಷ್ಮಿಯನುಜನ 
ಮೂರರೊಳೊಂದು ನೇತ್ರವನು 
ತೋರಿ ಮೆರೆದದೇವ ವೀರಶೈವದಭಾವ 


ದಾರೂಢನಹುದೊ ಲಿಂಗಯ್ಯ I oè Il 
ಕಂಸಹಾರನ ಕರ್ಣಕುಂಡಲ ಧರಿಸಿದ 

ಕಂಸಗಮನ ನಿಜಪಿತಗೆ 

ಕಂಸಸಖನೇತ್ರಗಾತ್ರನ ಕರದೊಳಗಾಂತ 

ಕಂಸತೇಜಂಗೆರಗುವೆನು l ೧೭॥ 


ಹರಿನಾಲ್ಕು ಮೂರನು ಹರುಷದಿಂ ರಥಕಿಟ್ಟು 
ಹರಿವೇಗದಿಂ ಚೆರಿಸುವನ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನೆರೆ: ಧರಿಸಿದವನ ನೇಮದ ಕರದೊಳಗಾಂತ 
ಪರಮಭಕ್ಷಗೆರಗುವೆನು 


ಶಿಹಿಯನಯನನೆ ಕೊದವನೆಂದು ಕೋಪದೆ 
ಶಿಖಿಕುಂಡವ ರಚಿಸಿದನ 
ಮುಖವ ಬದಲಿಸಿಟ್ಟವನಣ್ಣನ ನಿಜಪಿತ 


Sn ogogo 


ವನಧರನ ಕಂಡು ಪಾತ್ರವನಾಡು 
ಪನವೈರಿವೈರಿಯಾದನ 
ವನಜನಯನಾರ್ಜಿತಪಾದವುಂಟಾದ 


ತ್ರಿಣೆಯನನ್ನ ಕೈವಶವಾದ 


ಕಮಲಬಾಣನ ಸುಟ್ಟ ಕ್ರಮದಿಂದೆ ಭಸಿತವ 
ವಿವ:ಲಾ:ಗದೊಳು ಧರಿಸಿದನೆ 

ಸುಮನಸ ವಂದಿತ ಸುಗುಣ ಸ್ವಯಂಜ್ಯೋತಶಿ 
ಉಮಾವರನೆ ಸಲಹೊ ಶಾಂತೇಶ 

Q Q 


೨೨೧ 
ಹತ್ತುಸಾವಿರಶಾಸ್ತ್ರವನೋದಿ ಫಲವೇನು 
ಚಿತ್ರದಲಿ ಲಿಂಗ ನಾಟ ನೆಲೆಗೊಳ್ಳದನಕ 


ಕಡು ಚಪಳತೆಯಿಂದ ಬಹುಪಾಠಕನಾಗಿ 
ನುಡಿದಲ್ಲಿ ಫಲವೇನು ಬಯಲದ್ದೆ ಅವ 


ಅಗಣಿತ ನದಿಯು ಇರೆ ಜಲವೆಲ್ಲ ಸಮವೆಂದು 
ಅಗಳ ನೀರನೆ ಪೊಕ್ಕು ಮೊಗದೊಳೆವಂತೆ 


ಘನ ಶಾಂತೇಶ ನಿಮ್ಮನರಿಯದವನ ಭಕ್ತಿಗೇನು ಕಡಮೆ 
ಅಗಳ ದಾಂಓ ರುರಿಯ ಬಿದ್ದಂತೆ 


a an 


Il ೧೮ ॥ 


Il ೧೯॥ 


॥೨೦॥ 


॥ ೨೧॥ 


Il ಪಲ್ಲ ll 
lol 
ol 


lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೨೨ 
ಬಸವನೆ ಗುರುವೆನಗೆ ಸಂಗನ 
ಬಸವನೆ ಪರ[ವೆನಗೆ] ॥ ಪಲ್ಲ ॥ 


ಭಕ್ತಿಯ ಮಾಡೆಂದು ಸಾರಿದನು ನಿಜ 

ಮುಕ್ತಿಯಿದೆಯೆಂದು ತೋರಿದನು 

ತೀರ್ಥಪ್ರಸಾದವನರುಹಿದನು ಶಿವ 

ಶರಣರ ಚರಣದೊಳಿರಿಸಿದನು lio ll 


ಹರಣದಿ ಲಿಂಗವ ಧರಿಸಿದನು 

ಕರಡೇಂದ್ರಿಯಗಳ ಕೆಡಿಸಿದನು 

ಪರಮ ಪದವನರುಹಿದನು ಶಿವ 

ಶರಣರ ಚರಣದೊಳಿರಿಸಿದನು Wot 


ನಾದ ಬಿಂದು ಕಳೆಗತಿಶಯನು 
ವೇದಪುರಾಣಕ್ಕೆ ನಿಲುಕದನು 
ಮೂದೇವರುಗಳ ಕಾಣ್ಬುದನು 


ಭೇದಿಸಿ ಕೊಟ್ಟನು ಶಾಂತೇಶ್ವರನು Wal 
B Q 

೨.೨೩ 

ರಾಗ : ದ್ವಿಜಂತಿ 


ಪಾಲಿಸು ಪರಮದಯಾಳು ಪಾವನ ಗುರು 
ಮೂಲಮೂರುತಿ ಮುನಿಲೋಲನೆ 
ಕಾಲಗೆ ಭಯವೀವ ಮುರಿಗ್ಯಾ ಶ್ರೀ ಶಿವಲಿಂಗಾ 
ಪಾಲಿಸು ಎನ್ನಯ ಸ್ತುತಿಯನು ಕರುಣದಿ 
- .. ಪಾಲಿಸು ಪರಮದಯಾಳು ಪಾವನ ಗುರು 
ಮೂಲಮೂರುತಿ ಮುನಿಲೋಲನೆ ॥ ಪಲ್ಲ'॥' 


ಆನ೦ದನಾಮ ವತ್ಸರ ಚೆಯಿತ್ರ ಶುದ್ಧದ 
ಭಾನು ಉದಯ ಭರ್ಗವಾಸರ 


ಸ್ವರವಚನ ಸಂಪುಟ - ೧ ೨೦೪ 


CC-0. Jangamwadi Math Collection, Varanasi. An eGangotri Initiative 


ನೀನು ಪ್ರತಿಪದೆಯಲ್ಲಿ ಬಯಲನೈದಿದೆ ದೇವ 
ಮಾನಸದಿಯೆ ನಾನು ಮರೆಯದೆ : 

ಧ್ಯಾನಿಸುತಿರುವೆನು ಆನಂದಸಿಂಧುವೆ 

ಕೂನೇನು ಅರಿಯೆನು ಕುಹಕಿ ನಾನೆಲೆ ದೇವ 

ಪಾಲಿಸು ಪರಮದಯಾಳು ಪಾವನ ಗುರು 

ಮೂಲಮೂರುತಿ ॥೧॥ 


ಬಂದ ಭಕ್ತರು. [ಬಾಗಿಲಲಿ] ನಿಂದಿಹುದೀಗಳು 

ಚಂದದಿ ನೋಡ್ಯೆನ್ನ ತಂದೆಯೆ 

ಸಂದೇಹವಿಲ್ಲದೆ ವರವಿತ್ತು ಪಾಲಿಸು 

ಸುಂದರಾಂಗನೆ ಮುನಿಪುಂಗ[ವ7ನೆ 

ಬಂದೆನು ನಾನು ದಯದಿಂ ಕರೆದು ನೀನು 

ಹೆಂದದಾನಂದವೀವೆನು ಭಯ ಬ್ಯಾಡೆಂದು 

ಪಾಲಿಸು ಪರಮದಯಾಳು ॥ ೨॥ 


ಭಾವ ಸುದ್ಧದಿ ಭಜಿಸುವ ಭಕ್ತವಾಸನೆ 

ಮಾವರಾಜನ ಗುಣವಿನಾಶನೆ 

ಜಾವ ಜಾವಕ್ಕೆ ನಿಮ್ಮ ಚರಣವ ಸ್ಮರಿಸುವ 

ಸಾವಧಾನರಿಗಿಷ್ಕನೀವನೆ 

ಪಾವನ ಮೂರುತಿ ಪರತರ ಶಿವಪೂಜಿ 

ದೇವ ವೃದ್ಧಾಖ್ಯನ ಬಿಡದೆ ಪೊರೆವುದೈಯ್ಯ 

ಪಾಲಿಸು ಪರಮದಯಾಳು ಪಾವನ ಗುರು lal 
D ಡಿ 


೨.೨೪ 

ರಾಗ : ನೀಲಾಂಬಗಿ] 
ಕಾಂತೆ ಕರದು ತಾರೆ ಕಾಂತನ ನಾ ತಾಳಲಾರೆ 
. ಚಿಂತೆ ಬಿಡಿಸೆ ನನ್ನ ಮನಸಿನ 


ಭ್ರಾಂತಿ ಬಿಡಿಸಿ ಕೊಡುವಂಥ ಹೊಂತಕಾರಿ ಕಾಮಶರಕೆ 
ಇಂತಾ ಗುರಿಯ ಮಾಡುದೊಳ್ಳಿತೆ ನೀ ಕೇಳೆ ವನಿತೆ ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಸಾರ ಹೃದಯಧೀಶನಂಗವ ಕೂಡದೆ ಈಗ 

ಸೂರೆಯಾದೆ ಕ್ರೂರ ಕಾಮಗೆ 

[ಸಾ7ರಿ ಅವನ ಬಳಿಗೆ ಬ್ಯಾಗದಿಂದೆ ವನಿತೆ ನೀನು 

ಶೂರಗೆರೆಗಿ ಪೇಳೆ ಮಾತನು 

ಧೀರತನದಿ ಬಂದು ತಾನು 

ಪೋರಿ ನನ್ನ ಕುಚವಮುಟ್ಟ- 

ಪಾರ ಸುಖವ ಕೊಟ್ಟು ಪೋಗದೆ ಹೀಗಿರುವುದೇನೆ ? Won 


ಜಾರತನದ ನಾರೆರಲ್ಲಿಯೇ ತಾ ಸುಗುಣೆಯೆಂದು 
ತೋರಿ ಮೆರೆವ ಗ[ರ್ಷದಲ್ಲಿಯೇ 

ಶೌರಿ ಗೆಲುವ ಎಂದ ಕಾಂಶನು ತಾ ಬಾರದಾದ 
ಮಾರನಾನೆ xx ತಾರೆಲೆ 


ಕಾಂತೆ................ 1 ೨॥ 


ಬ್ಯಾರೆನೊಂದನೆಸಗಿ ಸಾರಿದ 
ನಾರಿ ಅಧರ ನಾರ ಮಾಡಿದ ಮತ್ಯಲ್ಲ ತಾನು 
ಸಾರವ್ಯಾಕೆಯೆಂದು ಇರಿಸಿದ 
ಪೋರಿ ನಿನಗೆ ಒತ್ತೆಯೆಂದು 
ನಾರಿ ಕರಕೆ ಕೊಟ್ಟು ಮೆರೆದ 
ಪೂರ ಗಾರುಡವನು ಬೀರಿದ ಅತ್ತಿತ್ತ ಸಾರಿದ i lal 


ತನ್ನ. ಕರುಣ ಇಲ್ಲವೇನೆ ಸಖಿ ಇಂತಾದುದ್ಯನಗೆ 
ಇನ್ನು ಮನಕೆ ಮಚ್ಚಿದ[ವೆನಿಗೆ ; 
ಸನ್ನುತದಲಿ ಸಾರ್ವಭೌಮನು ಫಾತಕವ' ಮಾಡಿ 
ನನ್ನ ಜರಿದು ಪೋಪುದೊಳ್ಳಿತೆ ? 
ಮನ್ನಣೆಯಲಿ ಬಂದು ತಾನು 
ಎನ್ನ ಕರವ ಪಿಡಿದರೊಳಿತು 
ಚೆನ್ನೈ[ನಿ7ನಗೆ ಪೇಳ್ವೆ ಕೇಳೆಲೆ ಹಿರಿಯರೊಳು ದೂರುವೆ Mell 


ಸ್ವರವಚನ ಸಂಪುಟ - ೧ ೨೧೧ 


CC-0. Jangamwadi Math Collection, Varanasi. An eGangotri Initiative 


ಧಾತ್ರೆಯುಪರಿಯಲ್ಲಿ ಶೋಭಿಪ ತಾವರೆಯ ಒಳಗೆ 
ಚಿತ್ತಧಾರಿ [ಪ]ರವ ನೀಡ 

ಅರ್ತಿಗೃಹದ ಅಂತರಾಳದಿ ಮಾರ್ಪೊಳೆವುತಿರುವ 
ಸೂತ್ರಧಾರಿಯೇಕೆ ಬಾರನೆ ? 

ಗಾತ್ತಿಮೆರೆವ ಗೋತ್ರಸ್ಥಾನದಲಾತ್ಮ ನುಡಿಯೆ 
ಕಾಂತೆ ನೀನು ಕರ್ತು ಶಿವಪೂಜೇಶನಡಿಯ 


ತೋರುವುದು ನೀನು ಕಾಂತೆ ಕರದು ॥೫॥ 
ಡಿ OQ 

೨೨೫ 
ಕಂಡೆನು ಶಿವಲಿಂಗವ ಗಣಂಗಳಪಾದವ ನೆನವುತ ॥ ಪಲ್ಲ ॥ 


ದಂಡನಾಯಕ ಬಸವೇಶನಪ್ಪಣ್ಣ ಬ್ರ- 

ಹ್ಮಾಂಡಭರಿತ ಪ್ರಭುವಿನ ಪಾದವ 

ಮಂಡೆಯೊಳಗೆ ಪೊತ್ತು ಮರಣ ಭಯವ ಗೆದ್ದು 

ಕೊಂಡಾಡಿ ಅನುದಿನ ನೆನವುತ nol 


ಮೋಳಿಗೆ ಮಾರಯ್ಯ ಮಡಿವಳ ಮಾಚಯ್ಯ 

ಏಲೇಶ್ವರದ ಕೇತಯ್ಯನ 

ಹೇಳಲೆನ್ನಳವಲ್ಲ ಮಳೆಯರಾಜಯ್ಯನ 

ಆಳಿನಾಳೆಂದು ನೆನವುತ ॥ ೨॥ 


ಚಂದಯ್ಯ ಕಲಿಕಾಮದೇವನು ನಿಜಗುಣ 

ಚಂದಿಮರಸನಜಗಣ್ಣನ 

ಹಂದಯ್ಯ ಸಿಂಧುಬಲ್ಲಾಳನ ಮೋಹದ 

ಕಂದನು ನಾನೆಂದು ನೆನವುತ la ॥ 


ಕಕ್ಕಯ್ಯ ಕಣ್ಣಪ್ಪ ಕಲಿಗಣನಾಥನು 

ಚೆಕ್ಕುಲಿಗೆಯ' ನಾಗಮೈಯ್ಯನ 

ರಕ್ಕಸಬ್ರಹ್ಮಯ್ಯ ನಿಜಲಿಂಗಚಿಕ್ಕನ 

ಅಕ್ಕರದಿಂದಲಿ ಕೊಂಡಾಡುತ ॥ ೪॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕದ್ನದಮಾರಯ್ಯ ಕಲಕೇತಬ್ರಹ್ಮ 

ಸೊನ್ನಲಿಗೆಯ ಸಿದ್ಧರಾಮಯ್ಯನ 

ಕಿನ್ನರಯ್ಯನು ಕೇಶಿರಾಜನು ಮಾದರ 

ಚೆನ್ನನ ಪದವ ನೆನಪುತ ॥ ೫ 
Q ಡಿ 


೨.೨೬ 
ಬಾರೊ ಬೋ ಇಷ್ಟಲಿಂಗ ನೀ ಎನ್ನ ಧ್ಯಾನಕೆ 
ಬಾರೊ ಬಾ ಶಿವಲಿಂಗ 
ಪರಮಪಾವನ ನಂದಿಯನೇರಿ 
ವರ ಭೃಂಗೀಶ್ವರ ಪ್ರಮಥರುಗೂಡಿ 
ಹರಗಣ ತಿಂಥಿಣಿ ಉಫ್‌ ಉಫ್‌ ಎನುತಲಿ 
ನಿರುತ ಎನ್ನ ಶ್ರೀಕರಕಮಲಕೆ 
ಬಾರೊ ಬಾ ಇಷ್ಟಲಿಂಗ lo i 


ಭಾಳಲೋಚನ ವ್ಯಾಳಾಭರಣ 
. ನೀಲಕಂಠ ನಿತ್ಯಾನಂದ 
ಬಾರೊ ಬಾ ಇಷ್ಟಲಿಂಗ ॥ ೨॥ 


ಸತ್ತು ಚಿತ್ತು ನಿತ್ಯಾನಂದ ಭಕ್ತ- 
ವತ್ಸಲ ಭವಗಿರಿ ವಜ್ರ ಭಕ್ತಿ 
ಮುಕ್ತಿ ಸಂಪದಗಳ ಕೊಡುವ 
ಕರ್ತು ಎನ್ನ ಗುರು ಇಷ್ಟಲಿಂಗ 


ಬಾರೊ ಬಾ ಇಷ್ಟಲಿಂಗ ಎನ್ನ ಧ್ಯಾನಕೆ 
ಬಾರೊ ಬಾ ಶಿವಲಿಂಗ lal 


ಡಿ Q 


೨.೨೭ 


ಶರಣರಾಚರಣೆಗಳ ಪರಿ ಬೇರೆ ಛೋದ್ಯ 
ಪುರಹರನಲ್ಲದುಳಿದ ಮಾನವರರಿವರೆ ? Il ಪಲ್ಲ Il 


ಸ್ವರವಚನ ಸಂಪುಟ - ೧ ೨೧೩ 


CC-0. Jangamwadi Math Collection, Varanasi. An eGangotri Initiative 


ಸ್ಮರನಪೂವಿನಂಬ ಮುರಿದು ಧರೆಯೊಳು 
ಮೆರದ ಗುರುಸಿದ್ಧರಾಮಯ್ಯ ನಂಬೆಣ್ಣನು 
ತರುಣಿಯರ ಸುರತಸುಖದನುಭವದೊಳಾಗಲಘ 
ಹರನ ಕೈಯಿಂದ ಹಡಪವ ಹೊರಿಸಿದ 


ಪ್ರಾಣಿಗಳು ನೋವನೆನುತಾರೈಪುತಡಿಯಿಡುವ 

ಜಾಣ ದಸರಯ್ಯನು ಜೊಮ್ಮಣ್ಣನು 

ಪ್ರಾಚಿಯಂಗಳ ಕೋಟಿಯನು ಕೊಂದು ಶರಜಿತ ಪಂಚೆ 
ಬಾಣನ ಶರಣರ ಕವಳಿಗೆಗೆ ಸಂದ 


ಹರಪೂಜಿಯುಪಕರಣ ತಾಗೆ ತರಿದನು ತನ್ನ 
ಚರಣಗಳ ಮುನಿದು ಮಾರಗೊಂಡನು 
ಧರೆಯರಿಯೆ ಕೆರಹುಗಾಲಲಿ ಲಿಂಗಮಸ್ತಕವ 
ನರಸಿ ಕಣ್ಣಪ್ಪು ಸಲೆ ಕಣ್ಣಿತ್ತು ಮೆರವ 


ಕಾಲಹರನೊಳಷ್ಟನಿಧ ಪೂಜೆಗೈವನು 
ಕಾಲಕಾಲದಿ ಕೇಶಿರಾಜಯ್ಯನು 

ಕಾಲಿನೊಳು ಲಿಂಗವನು ಕಟ್ಟಿಲದನಡೆಸಿದ ಸರ್ವ 
ಕಾಲದೊಳು ಸಲೆ ಘಟ್ಟವಾಳಯ್ಯನು 


ಲಿಂಗವಂಗವನಗಲೆ ಪೋಗಿರೆ ಬಂದನು 

ತುಂಗ ಸತ್ಯಣ್ಣನಸುವಿಳೆಯರಿಯಲು 

ಲಿಂಗ ಮಡುವಿನೊಳಳಿಯ ಬಿಟ್ಟು ಬಂದನು ತನ್ನ 
ಜಂಗಮಾರ್ಚನೆಗೆಂದು ಚಂದಯ್ಯನು 


ವಿವಿಧ ಭಾವವನಳಿದು ವಿರತಿಯನೆ ಕೈಕೊಂಡು 
ಶಿಪನನರ್ಚಿಸಿದನೋಹಿಲದೇವನು 

ವಿವಿಧ ಭೋಗದೊಳಿರ್ದು ಯುವತಿಯರನೊಡಗೂಡಿ 
ಶಿವಪುರವ ಪೊಕ್ಕ ಗುರ್ಜರರಾಯನು 


ಮೆಚ್ಚುವೆಣ್ಣುಗಳೊಳೊಂದು ಪರಿ ಬೇಟಗಳು 
ಮಚ್ಚಿರ್ದ ಪತಿಗೆ ಸುಖವಪ್ಪ ತೆರದಿ 


1೧॥ 


॥ ೨॥ 


lal 


1೪॥ 


Wall 


ಸ್ವರವಚನ ಸಂಪುಟಿ - ೧ 


CC-0. Jangamwadi Math Collection, Varanasi. An eGangotri Initiative 


| ಅಚ್ಚ ಶರಣರ ಫಲವು ವಿವಿಧ ಚಾರಿತ್ರಗಳ 


ಸಚ್ಚಿದಾನಂದ ಶಿವಲಿಂಗಕೊಪ್ಪಿಹುದು Me 
a u 
೨.೨೮ 


ರಾಗ : ಯರಕಲ ಕಾಂಬೋದಿ 
ಕರದು ತಂದು ತೋರೆ ಸೈರಿಸಲಾರೆ ಸರಸಿಜನಯನೆ 
ಹರಿ ವಿಧಿ ಸುರ ವಂದ್ಯ ಗುರುಕುಲತಿಲಕನ 
ವರ ಮುನಿಗಳ ಮನೋವನಜ ದಿನೇಶನ - ॥ಪಲ್ಲ ॥ 


ಚಿಕ್ಕಪ್ರಾಯದೊಳು ಎನ್ನನು ತನ್ನ ತೆಕ್ಕೆಯೊಳಮರ್ದು 
ಚೊಕ್ಕೆ ಸಕಲಕಲೆಗಳು ಉಕ್ಕಿ ಸೂಸುತೆ 
ಅಕ್ಕರಿಂದಲಿ ತಾಂಬೂಲವ ಗುಟುಕೀವನ lol 


ರಾಜಾಧಿರಾಜ ನಮಿತ ಸುರಭೂಜನೆನಿಪನ 
ವೋಜೆಯಿಂ ಕರತಾರೆ ನಾ ಸೈರಿಸಲಾರೆ 
ಸೋಜಿಗವಾಗಿದೆ ಸುಗುಣ ಸಂಪನ್ನನ 1 ೨॥ 


ಪರಸತಿಯರನು ಮುಟ್ಟದ ಪಂಥಗಾರನೆಂದೆನಿಪ 
- ಮರೆಹೊಕ್ಕರನು ಕಾಯ್ದ ಮಾರಾಂತರನುಗೆಲ್ಪ 
ಪರವಾದಿಗಿರಿವಜ್ರದಂಡ ಪ್ರಚಂಡನ tal 


ಪಂತವೆ ತನಗೆ ನಂಬಿದಂಥ ಹೊಂತಕಾರಿಯೊಳು 
ಕಾಂತೆ ನೀ ಕರತಾರೆ ನಾ ಸೈರಿಸಲಾರೆ 
ಅಂತರಾಂತರದಜರಂದ್ರ ನಿವಾಸಕೆ Wel 


ಸತ್ಯದಾಚರಣೆಯ [ನನ]ವರತ ನಿತ್ಯವೆಂದರಿದು 
ಕೃತ್ಯದಕೃತ್ಯಗಳ ನೋಡಿ ಮುರಿದ ವಿ- 


ರಕ್ತ ಮುರಿಗೆ ಗುರುಸಿದ್ದೇಶ ಚಿತ್ಕೋಶನ © aml 
Bel 


ಸ್ವರವಚನ ಸಂಪುಟ - ೧ - ೨೧೫ 


CC-0. Jangamwadi Math Collection, Varanasi. An eGangotri Initiative 


೨೨೯ 
ಜಯ ಜಯ ಮಂಗಳಮಹಿಮಗೆ ಗೌರೀ 
ಪ್ರಿಯ ವರ ವರ ಮುರಿಗೆಯ ಸಿದ್ದೇಶ್ವರನಿಗೆ ಪಲ್ಲ ॥ 


ಪಂಚಬಾಣನ ಸುಟ್ಟು ತಿಲಕವನೊಲಿದಿಟ್ಟು 
ಪಂಚವರ್ನದ ಮಂತ್ರದೊಳಳವಟ್ಟು 
ಪಂಚಮುಖದೊಳ್ಳೆದು ಸತ್ತ್ವಂಗಳ ಪೆತ್ತು 


ಪಂಚಮಹಾಬ್ರಹ್ಮವೆನಿಸಿದಗೆ ॥೧॥ 


ಚಂದ್ರಕಳಾಪಗೆ ಚಂದ್ರಾದ್ರಿಚಾಪಗೆ 

ಚಂದ್ರಧವಳ ಶುಭಕೀರ್ಶಿಗೆ 

ಚಂದ್ರಮಾತುಳ ಹೋಮ ಸಂಹರನಿಗೆ ರಾಮ 

ಚಂದ್ರಗೆ ಶಿವಗೀತೆಯನರುಹಿದಗೆ 1 ೨॥ 


ಕೃಷ್ಣನಿಗೀಶ್ಚರಗೀತೆಯ ತಿಳುಪಿದ 

ಕೃಷ್ಣಪುರೋಗಮ ಮುನಿವಂದ್ಯಗೆ 

ಕೃಷ್ಣಗರಳ ಬಂಧುರ ಕಂಧರನಿಗೆ ಬಾಲ 

ಕೃಷ್ಣ ನೀರಾಜಿತ ಕರಕಂಜಗೆ Ila ll 


ನಾಗಭೂಷಣನಿಗೆ ನಗೆಮೊಗದೈಯ್ಯಗೆ 

ನಾಗಚರ್ಮಾಂಬರಧರನಿಗೆ 

ನಾಗವದನ ಶಿಖಿವಾಹನ ಜನಕಂಗೆ 

ನಾಗಶಯನ ನೇತ್ರ ಪಾದನಿಗೆ len 


ದಕ್ಷಿಣ ಕೈಲಾಸವೆನಿಪ ಚೆಮ್ಮುಲಗಿರಿ 

ಸುಕ್ಷೇತ್ರದಲ್ಲಿ ನೆಲಸಿ ಶರಣ 

ರಕ್ಷ ಕಣ್ಣಪ್ಪನ ಕುಲದೀಪ ಜಂಗಮ 

ಪಕ್ಷ ಶ್ರೀ ಬ್ರಹ್ಮಭೂಪಾಲ ವರದನಿಗೆ ii æ Il 


ಸ್ವರವಚನ ಸಂಪುಟ - O 


CC-0. Jangamwadi Math Collection, Varanasi. An eGangotri Initiative 


೨೩೦ 
ಮಾತೆ ಪೊರೆ ಗಿರಿಜಾತೆ ನೀನೆನ್ನ 
ಜಾತಿ ಲಲನಾಜನ ಶಿರೋಮಣಿ ' 
ನೂತನಾತುಳ ರೂಪಿಣಿ k ॥ ಪಲ್ಲ ॥ 


ಕುಂದದತಿಶಯದಿಂದ ರಾಜಿಪ 
ಮಂದಗಮನೆ ಮುಕುಂದ ವಂದಿತೆ 
ಮಂದರಾಚಲ ಮಂದಿರೆ lol 


ಸೀಮಾರಹಿತೆ ಸುತ್ರಾಮ ಸೇವಿತೆ 
ಕಾಮಹರ ಕಮನೀಯ ಶಂಕರ 
ವಾಮಭಾಗ ವಿರಾಜಿತೆ ॥ ೨॥ 


ಬಿಂಬಾಧರೆ ನೆರೆ ನಂಬಿದೆ ನಾ ನಿನ್ನ 
ಕಂಬುಕಂಧರೆ ಕಮಲಲೋಚನೆ 
ತುಂಬೆಗುರುಳ ನಿತಂಬಿನಿ Wa 


ಧೀರೆ ವರ ಗುಣಹಾರೆ ನಿರುಪಮ 

ನೀರಜಾನನೆ ನಿಗಮ ಸನ್ನುತೆ 

ಸೂರಿಜನ ಸುರವಲ್ಲರಿ wivi 
ಶಾಂತವೀರ ನಿಶ್ಚಿಂತ ಕಾಂತನ 

ಕಾಂತೆ ಕೋಕಿಲವಾಣಿ ಕರುಣೆಯ 


ಡಿ - 
೨೩೧ 


ಕೂಸ ಕಂಡಿರ ಜ್ಞಾನಿಗಳೆಲ್ಲ ಕೂಸ ಕಂಡಿರ 
ಸಾಸಿರನಾಮದ ಶತಕೋಟಿತೇಜದ 
ಸೂಸುವ ಜ್ಞಾನದ ಸುಖದಲಿದ್ದನ ॥ ಪಲ್ಲ ॥ 


ಜ್ಞಾನ ಸಮುದ್ರದೊಳಾಡುವ ಕೂಸು 
ಜ್ಞಾನಿ ಹೃದಯದೊಳಡಗಿದ ಕೂಸು 


ಸ್ವರವಚನ ಸಂಪುಟ - ೧ ಪ್ಯು 


CC-0. Jangamwadi Math Collection, Varanasi. An eGangotri Initiative 


ಏನೆಂದರಿಯದ ಮೋನದ ಕೂಸು 
ತಾನೆ ಬಲ್ಲುದು ತನ್ನ ಮಹಿಮೆಯ ಕೂಸು ೨ Hol 


ಲೋಕತ್ರಯವನೆಲ್ಲ ನೋಡುವ ಕೂಸು 

ಬೇಕಾದ ಮನೆಯೊಳಾಗಾಡುವ ಕೂಸು 

ಆಕಾರಬಿಟ್ಟ ನಿರಾಕಾರ ಕೂಸು 

ಸಾಕಾರ ದೃಷ್ಟಿಗೆ ನಿಲುಕದ ಕೂಸು ॥ ೨॥ 


ಅನುದಿನ ಮನೆಯೊಳು ಕುಳಿತಿದ್ದ ಕೂಸು 
ಘನವಾದ ಹೆಚ್ಚಿನ ಚೆಲುವಿನ ಕೂಸು 
ಬಿನುಗುಬುದ್ಧಿಗಳಿಗೆ ನಿಲುಕದ ಕೂಸು 


ಘನ ಗುರು ಶಾಂತವೀರೇಶನೆಂಬ ಕೂಸು I al 
D D 
-294.9 


ತೋರಿಸೆ ಶ್ರೀ ಗುರುದೇವನ ei ನೀರೆ ನೀನನ್ನಯ ಪ್ರಾಣನ 
ವಾರಿಜವದನೆ ವೈಯಾರಿ ಮುನಿದು ಮೊಗ 
ದೋರದೆ ಮಾತನಾಡದೆ ಹೋದ [dom] ॥ ಪಲ್ಲ ॥ 


ಹೃದಯಸರಸಿಯೊಳಗಾಡುವ ದಿವ್ಯ 
ಸದಮಳ ಹಂಸನ ನೋಡುವ 

ವಿದಿತಾನಂದದೊಳುವೋಲಾಡುವ ಎಮ್ಮ 

ಹದುಳದೆ ಮುಕುತರ ಮಾಡುವ 

ಹದಿರು ಚದಿರು ನುಡಿಯದವರೊಡನಾಡುವ 

ಮದವಿರಹಿತ ಭಕ್ತಿರಸದೊಳು ಕೂಡುವ | lol 


ಉರಿವಜ್ಯೋತಿಯ ನೋಡಿ ಪಾಡುವ ಬಲು 

ಬೆರಗಿನೊಳು ಮೂಡಿ ಮುಳುಗುವ 

ತಡೆವಿಲ್ಲದೆಡೆಯಾಡುವ ಲಜ್ಜೆ 

ವೊಡೆಯದೆನ್ನೊಳು ನಗೆಯಾಡುವ 

ತಡಿಯ ಸೇರಿಸಿ ಸೇರಿದನುಪಮ ಶಿಷ್ಯರ 

ಗಡಣದ ನಡುವೆ ರಾಜಿಪೆ ದೇಶಿಕೇಂದ್ರನ ॥ ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನೀಲ ಸುಜ್ಯೋತಿಯ ಬೆಳಗನು ನೋಡಿ 
ಲೀಲೆಯೊಳೆಡೆಯೂರ ಗುರುಸಿದ್ಧಲಿಂ೧ನೆ 
ಕಾಲಕರ್ಮಗಳನು ಪರಿವ ಸುಭಕ್ತ 
ಜಾಲದ ಮನೆಯ ಕೊನೆಯೊಳು ನಿಂದವನೆ 
ಬಾಲೆ ಮೂರಾರೊಂದುಗೂಡುತೆ ವಸ್ತುವ 


(sel ದಯದೆ ತೋರ್ಪ ಶಾಂತವೀರೇಶನೆ lal 
ಡಿ ಡಿ 
2AA 


ವರ ವೇದಾಗಮ ವಂದಿತ ವಾರಿಜಗಂಧಿ ಪೊರೆ 
ಗಿರಿರಾಜನಂದನೆ ಗುರುಕುಚೆ ಗಾನವಿಲೋಲೆ ಗುಹಾ 
ಕರೆ ಸರಸಿಜಲೋಚನೆ ಸತಿಕುಲ ರನ್ನೆ | ಪಲ್ಲ I 


ಮದಗಜವರಗಾಮಿನಿ ಮಂದಹಾಸಿನಿ 

ಸುದತಿ ನಿಕರ ಸೇವಿತೆ 

ಮುದದೊಳಿಸೆವ ಶಶಿವದನೆ ದಯಾಕರೆ 

ಚದುರೆ ಸರಸ ಮೃದುವಾಣಿ ಕಲ್ಯಾಣಿ ॥೧॥ 


ಸನ್ನುತ ಘನನಾಯಕಿ ಸತ್ಯಕೀರ್ತಿ ಸಂ 
ಪನ್ನೆ ಪುಣ್ಯ ಪ್ರಕಾಶದ 
ಕನ್ನೆ ವಿರಾಜಿಪ ರನ್ನದುಪಿಯ ವರ 


ಪನ್ನಗವೇಣಿ ಪಾವನತರ ರೂಪೆ ಸ ull 


ವಾರಣರಿಪುವಾಹನೆ ವಿಮಳೆ ವಿಶ್ವಾ 

ಧಾರೆ ಶಾಂತವೀರೇಶನ 

ನೀರೆ ನಿಜವದವತಾರೆ ಮಂಜುಲ ಮಣಿ 

ಹಾರೆ ಭಯದೂರೆ ಗಂಭೀರೆ wal 
ಡಿ D 


೨೩೪ 
ಸರಸ ವಿದ್ಯಾರಮಣಿಯಿರೆ ಬುಧರಿಗಜನು ಜಡ 
ತರುಣಿಯರೊಳೇಕೆ ಮೋಹನ ಪುಜ್ಟಿಸಿದನೊ ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ ೨೧೯ 


CC-0. Jangamwadi Math Collection, Varanasi. An eGangotri Initiative 


ಮಿಸುಪ ಶಬ್ದಗಳೆಂಬ ಮೋಹನಾಂಗದ ನಿಜದೊ 
ಳೆಸೆವ ನಿಗಮಗಳೆಂಬ ಚೆಲ್ಪಮೊಗದ 

ರಸಿಕ ಸತ್ಕಾವ್ಯವೆನಿಸುವ ರಂಗುದುಖಯ ರಾ 
ಜಿಸುವೆ ತರ್ಕಗಳೆಂಬ ಕುಂಭಕುಚದ 


ಸಲೆ ವಿರಾಜಿಪ ಪುರಾಣಗಳೆಂಬ ಮೆಲ್ಲಡಿಯ 
ಲಲಿತಾಗಮಗಳೆಂಬ ನಳಿತೋಳ್ಗಳ 
ವಿಲಸಿತಾಲಂಕಾರವೆನಿಪಲಂಕಾರಂಗಳ ವಿ 
ಮಳ ಕವಿತೆಗಳೆಂಬವಿರಳ ಪುರ್ಬುಗಳ 


ಗಜಗಮನದೆಸೆವ ಛಂದಂಗಳೆಂಬ ಮೆಲ್ಲಡಿಯ 
ನಿಜ ನಿಘಂಟುಗಳೆಂಬ ನಿಡುಗಂಗಳ 
ಭುಜಗಕುಂಡಲ ಶಾತವೀರೇಶ [ನ] ಪಾದ ಪಂ 
ಕಜ ನುತಿಗಳ ನೂತನ ತಿಲಕದ 

ü E 


Ian 
ಭಿಕ್ಬವನೆ ಬೇಡುಂಬ ಮೋಕ್ಷಸುಖವನೆ ಕೊಟ್ಟು 
ರಕ್ಸಿಸೆನ್ನನು ದಯಾಲೋಲ [ಧನಂಜಯಾ]ಕ್ಚ 


. ಅಂಗಸುಖವೆಲ್ಲ ಶಿವಲಿಂಗ ಸುಖವೆಂದರಿದು 
ಮಂಗಳಾತ್ಮಕನಾಗಿ ಹರಭಕ್ತರ 

ಅಂಗಳಕೆ ಹೋಗಿ ಘನಲಿಂಗಕರ್ಪಿ[ತ] ಯೆಂದು 
ಹಿಂಗದಾನಂದದಿಂದಿಹಪರದೊಳು 


ಕರಚಿಲ್ವ ತಾಯಿಗಳ ಅಕ್ಕಗಳ ಮನೆಯಲ್ಲಿ ಭಿಕ್ಷ 
ಹರಿಣಲೋಚನದ ಚಂದಿರವ[ದ)ನದ 
ಪರಮಪಾವನ ಕಾಂತೆಯರ ಲಿಂಗವಂತೆಯರ 
ವರಪುಣ್ಯಗೃಹದೊಳು ಭಿಕ್ಷವೆಂದು 


ಅಕ್ಕನಾಗಮ್ಮ ನೀಲಮ್ಮ ಚಂಗಲೆ ಚೋಳಿ - 


[ಯ] ಕ್ಕ ಮುಕ್ತಾಯಿಗಳ ಮಂದಿರದೊಳು 


I ol 


॥ ೨॥ 


lal 


Il ಪಲ್ಲ Il 


ol 


॥ ೨॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಮುಕ್ಕಣ್ಣ ಶಾಂತವೀರೇಶ್ವರಗೆ ಭಿಕ್ಷವನು ಸ 
1 ಸದನದೊಳು ಭಿಕ್ಸವೆಂದು lal 


೨೩೬ 
ರಾಗ : ಮಧುಮಾಧವಿ 
ಕರುಣವಿರಲಿ. ಎನ್ನ ಮೇಲೆ ಕಾಯಜವೈರಿ 
ಮುರಿಗೆಯ ಶಾಂತವೀರೇಶ ಮುನಿಜನ ವಂದ್ಯ ಮಹೇಶ ॥ go ॥ 


ನಿಗಮಾಗಮ ಪಾೌರಾಣ ನಿಪುಣ ಗಿರಿಭೂಷಣ 

ಅಗರಾಜ ಸನ್ನಿಭ ದೈರ್ಯ ಆರಿವರ್ಗಜಯ ಶೌರ್ಯ 

ಸುಗುಣಮಣೆ ಗಣಕೋಶ ಸುಜನಜನ ವಿಲಾಸ 

ಸೊಗಸುವ ಮಂತ್ರಹೃದಯ ಸತತ ಪಾವನಕಾಯ lol 


ವಿನಯ ಸಹಿತ, ಸುವಾಕ್ಯ ವಿಮಳ ದಿವ್ಯಜ್ಞಾನೈಕ್ಯ 

ಘನ ಪಾರಾವಾರ ಗಂಭೀರ ಗತಮಾಯ ಮೋಹದೂರ 

ವನಜಾರಿ ಭಾಸುರಕೀರ್ಶಿ ವರ ಸದಾಚಾರವರ್ತಿ 

ಅನುಪಮ ಭಸಿತಲೇಪ ಅಘಸಂಕುಳ ವಿಲೋಪ ॥ ೨॥ 


ಭವಭೂಜಮೂಲ ಕುಠಾರ ಭಾವಿಪ ಭಕ್ತಮಂದಾರ 
ಜವನ ಮದಭಂಗ ಜಂಗಮಲಿಂಗ ಸುಸಂಗ 
ಶಿವಸತ್ತ ವಿಚಾರ ಧೀರ ಶ್ರೀ ವೀರಮಾಹೇಶ್ವ[ರೋಗದ್ದಾರ 


ಶಿಪಲಿಂಗದೇವಸ್ವರೂಪ ಶಿಷ್ಟ ಮೋಕ್ಷಾಂಗನೆಯೋಪ lan 
ü 
ಅಷ 
ಜಯಮಂಗಳಂ ನಿತ್ಯ ಶುಭಮಂಗಳಂ ಜಯ 
ಜಯತು ಶಿವಲಿಂಗ ಧವಲಾಂಗ ನಿಮಗೆ ಪಲ್ಲ ॥ 


ಶ್ರೀ ಭಸಿತಗಾತ್ರರಿಗೆ ಸಂತತ ಪವಿತ್ರರಿಗೆ 
ತ್ರಭುವನ ಕರ್ತರಿಗೆ ಧೀರರಿಗೆ 


ಸ್ವರವಚನ ಸಂಪುಟ -- ೧ 


CC-0. Jangamwadi Math Collection, Varanasi. An eGangotri Initiative 


ಶೋಭನ ಚೆರಿತ್ರರಿಗೆ ಸದುಜನ [ದ ಮಿತ್ರರಿಗೆ 
ಶಂಭುರೂಪಿನ ಶರಣ ಜಂಗಮಕ್ಕೆ lol 


ಮಂಗಳಂ ಶಿವಭಕ್ತ ಮಂದಿರ ನಿವಾಸರಿಗೆ 

ಮಂಗಳಂ ಸರ್ವಾಂಗ ಲಿಂಗಿಗಳಿಗೆ 

ಮಂಗಳಂ ಷಟ್‌ಸ್ಥಲದ ಮೂರುಸಾವಿರಕೆ ಜಯ 

ಮಂಗಳಂ ವಿರತಮೂರ್ತಿಗಳಿಗೆ ॥ ೨॥ 


ಮೂರುಗುಣಗಳ ಮುರಿದು ಈದು ಇಂದ್ರಿಯವ ತೊರೆದು 
ಆರುವರ್ಗವ ಗೆಲಿದ ಧೀರರೆನಿಸಿ 
ಚಾರುತರ ಮೂವತ್ತಾರುತತ್ತ್ವವ ತಿಳಿದ 

ನೂರೊಂದುಸ್ಥಲದ ವಿರತರಿಗೆ 

ಜಯಮಂಗಳಂ ನಿತ್ಯ ಶುಭಮಂಗಳಂ lal 


ಭವತಿಮಿರ ಆರ್ಕರಿಗೆ ಭಾವಜನ ಗೆಲಿದರಿಗೆ 

ಭವಗಿರಿಗೆ ವಜ್ರವೆಂದೆಂಬವರಿಗೆ 

ಭವಜಲಾಂಭೋನಿಧಿಗೆ ವಡಬಾಗ್ನಿ ಎಂದೆನಿಪ 

ಭವವಳಿದ ಶಿವಯೋಗಿಪುಂಗವರಿಗೆ Wen 


ಶರಣು ಹೊಕ್ಕರೆ ಕಾಯ್ದ ಬಿರುದಿನ ಮಹಾತ್ಮರಿಗೆ ` 
ಕರುಣಸಾಗರರೆನಿಸಿ..ಚರಿಸುವರಿಗೆ 

ವರ ವೀರಶೈನದೊಳು ಮೆರವ ಯತಶಿಮಾನ್ಯರಿಗೆ 

ಪರತತ್ವದೊಳು ಬೆರವ ಭಾಸುರರಿಗೆ le ॥ 
ಮಮಕಾರಭೂಪನಿಗೆ ಮಾನಿನಿಯು ಮೋಹಿನಿಗೆ 


ಅಮಿತ ಜಪದಿಂ ಜನಿಸಿದ ಮಾಯೆಯ 
ಅಮರವರ ಮಧುಕೇಶನಾಲಯದಿ ಗೆಲಿದಂಥ 


ದ್ಯುಮಣಿತೇಜದ ಪರದೇಶಿಗಳಿಗೆ : lal 


ಬಲ್ಲಿದನು. ಬಸವೇಶ ಭವದಲ್ಲಿ ನಿರ್ಮಿಸಿದ 
ಸಲ್ಲಲಿತ ಶೂನ್ಯಸಿಂಹಾಸನದಲಿ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಎಲ್ಲ ಶರಣರು ಹೃದಯದಲಿ ಸ್ಮರಿಸಿದ ಗುರು 


ಅಲ್ಲಮಾಪ್ರಭುವಾದ ಅಯ್ಯಗಳಿಗೆ Wal 
984S 
ರಾಗ : ಕಾಪಿ 

ನಂಬಿದೆ ನಿನ್ನ ಚರಣವನು ಬೆಂಬಿಡದೆನ್ನ 

ಸಾಂಬ ಶಾಂತವೀರೇಶ ಸಲಹೊ ಮದ್ಗುರೇಶ ॥ ಪಲ್ಲ ॥ 


ರವಿಕೋಹಿತೇಜ ರಾಜಾಧಿರಾಜ ಕವಿ ಸುರಭೂಜ 
ದಿವಿಜಸಂತತಿ ನತ ದಿನಪಸುತಾಹಿತ 
ಶಿವ ಮುನಿಜನಪಾಲ ಸಿರೋಮಾಲ Holl 


_ಪಂಕವಿದೂರ ಪಾವನ ಚಲದಂಕ ಗಂಭೀರ 
ಪಂಕಜಾಸನ ನುತಿಪಾತ್ರ ಪನ್ನಗಸೂತ್ರ 
ಶಂಕರ ಕಾಲಭಯಂಕರ ಸುಖಕರ ॥ ೨॥ 


ಚಂದ್ರಕಲಾಪ ಚತುರ ಚಾರು ರುಂದ್ರಸಲ್ಲಾಪ 
ಸಾಂದ್ರಕರುಣ ವೃಷಭೇಂದ್ರವಾಹ ಸುತೋಷ 
ಮಂದ್ರತರದ ಘನಮಹಿಪ ಬುಧಮೋಹನ lal 


ಅಂಗಜಹರಣ ಅಂಧಕಾಸುರ ಭಂಗ ನಿರ್ಮರಣ 
ಮಂಗಳಮಯಮೂರ್ತಿ ಮಂಜುಲತರ ಕೀರ್ತಿ 
ತುಂಗಮಹಿಮ ಗಣಪುಂಗವ ವಿತರಣ lana 


ಸುಂದರನಟಿನ ಸುರಾಧಿಪನಂದನಘಟನ 

ಮಂದರಧರ ಭವಸಿಂಧುರ ರಿಪುನಾ [3] 

ನಂದಿಕೇತನ ಸದಾನಂದ ಶಿವಲಿಂಗಾಂಕ I a Il 
ಡಿ m : 


ಸ್ವರವಚನ ಸಂಪುಟ - ೧ 3 ೨ ತ 


CC-0. Jangamwadi Math'Collection, Varanasi. An eGangotri Initiative 


೨.೨೪ 


Dat 

ಮಂಗಳರೂಪ ಚೆದಂಗ ಪರಾಕು 
ಗಂಗಾಜಟಾಂತೋತ್ತಮಾಂಗ ಪರಾಕು 
ಭಂಗರಹಿತ ಸುರತುಂಗ ಪರಾಕು 

ಜಂಗಮ ಜಲಜ ಪತಂಗ ಪರಾಕು 
ಅಂಗನೆಯರು ಹಸೆಗೆ ಕರದಾರು ಸೋಬಾನವೆ 


ಕಪಟನಾಟಕ ಸೂತ್ರಧಾರಿ ಪರಾಕು 
ಸುಪವಿತತರ ಸುಶರೀರಿ ಪರಾಕು 
ಅಪರಿಮಿತಾನಂದಶಾಲಿ ಪರಾಕು 

ವ್ಯಪಗತ ಜನಿಮೃತಿಮಾಲಿ ಪರಾಕೆಂದು 
ಚಪಲೆಯರು ಹಸೆಗೆ ಕರದಾರು ಸೋಬಾನವೆ 


ಕಾಮಿತಫಲದಾಯಕಗೆ ಪರಾಕು 

ಕಾಮಜನಕ ಸುಸಾಯಕನೆ ಪರಾಕು 

ಸೋಮ ಶಕಲ ಶಾಲಿಮೌಲಿ ಪರಾಕು 
ನೇಮರಹಿತ ನಿಜರೂಪ ಪರಾಕೆಂದು 
ಕಾಮಿನಿಯರು ಹಸೆಗೆ ಕರದಾರು ಸೋಬಾನವೆ 


ದಂಡಿತ ದನುಜರಷಂಡ ಪರಾಕು 
ಮಂಡಿತ ಹಿಮರುಚಿಖಂಡ ಪರಾಕು 
ಚಂಡಕರಾಯುತ ತೇಜ ಪರಾಕೆಂದು 
ಪುಂಡರೀಕಾನನೆಯರು ಮನದೊಲವಿಂದೆ 
ಕೊಂಡಾಡಿ ಹಸೆಗೆ ಕರದಾರು ಸೋಬಾನವೆ 


ವೇದಸನ್ನುತ ಶುಚಿಕೀರ್ಶಿ ಪರಾಕು 
ಮೋದದಾಯಕ ವಿಚಿತಾರ್ಥಿ ಪರಾಕು 
ವೇದಾಂತಜನ ಮಧ್ಯವರ್ಶಿ ಪರಾಕು 
ಶೋಭಿತ ಕನಕಾಭಮೂರ್ತಿ ಪರಾಕೆಂದು 
ಆದರದಿಂ ಹಸೆಗೆ ಕರದಾರು ಸೋಬಾನವೆ 


Hel 


W 2 1 


lal 


॥೪॥ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಮಾರಮದಾಟವಿ ದಾವ ಪರಾಕು 

ನಾರಿಕೃತೋರಗ (9) ದೇವ ಪರಾಕು 

ಸಾರ ನಿಗಮಕುಲವಂದ್ಯ ಪರಾಕು 

ನೀರಜಮುಖಿಯರು ಮುದದಿಂದೆ ನುತಿಸಿ ಶುಭ 
ಕಾರಿಯನು ಹಸೆಗೆ ಕರದಾರು ಸೋಬಾನವೆ Hal 


ಅಂ[ಬಿಕಾ]ಧರ ಬಿಂಬ ಕೀರ ಪರಾಕು 

ಕಂಬಲಾಶ್ಚತಗೀತಾಧಾರ ಪರಾಕು : 

ಕುಂಭಿಮುಖಾಂಬುಜ ಸೂರ ಪರಾಕೆಂದು 

ಕುಂಭಕುಚದ ಭರದಿ ಬಳಕುವ ಸು ನಿ 

ತಂಬಿನಿಯರು ಹಸೆಗೆ ಕರದಾರು ಸೋಬಾನವೆ Wel 


ಪರತರ ಗುಣಮಣಿಭೂಷ ಪರಾಕು 
ಗುರು[ಶಿವ7ಲಿಂಗದೇವೇಶ ಪರಾಕು 
ಸರವಣಸಂಭವ ತಾತ ಪರಾಕು | 
ಸರಸ ಸಂಗೀತ ಸಂಪ್ರೀತ ಪರಾಕೆಂದು 


ತರುಣಿಯರು ಹಸೆಗೆ ಕರದಾರು ಸೋಬಾನವೆ SI 
D ಡಿ 
೨೪೦ 


ಮನುಕುಲ ಸಂಕುಲದಧಿಪತಿಯನಿಪನ 

ಘನಕನಕಾದ್ರಿಪ ನಿಲಯನ 

ತನುಭವ ವೀರ ವರನಿಗೆ ಪನರುಹನಯನಗೆ 

ಪನಿತೆಯರಾರತಿಯ ಬೆಳಗಿರೆ ಸೋಬಾನವೆ Lol 


ಘಾಡಿಘುಡಿಸುತೆ ಕಿಡಿಮಸಗುತೆ 

ಪೊಡವಿಯೊಳೆಡೆವಿಡದೆಯ್ದುತೆ 

ಮೃಡನಪ್ಪಣೆಯನು ಶಿರದೊಳು ತಡೆಯದೆ ತಳದಗೆ 
ಗಡಣದೊಳಾರತಿಯ ಬೆಳಗಿರೆ ಸೋಬಾನವೆ ॥ ೨॥ 


ಗಜಮುಖದೊಡಹುಬಟ್ಟದಗೆ 
ತ್ರಿಜಗನುತ ಚರಿತ ಭವ 


ಸ್ಫರವಚನ ಸಂಪುಟ — ೧ ೨೨೫ 


CC-0. Jangamwadi Math Collection, Varanasi. An eGangotri Initiative Ea 


೨.೨೬ 


ರಜನಿಸಂಹಾರ ದಿವಾಕರನಿಗೆ 
[ನಿಜ] ಕರುಣಾಬ್ದಿಗೆ ಶುಭ 
ವಿಜಯಗಾರತಿಯ ಬೆಳಗಿರೆ ಸೋಬಾನವೆ 


ಮುಡಿ ಜಡಿವುತೆ ನಡು ಬಳುಕುತೆ ಮೆ 
ಲ್ಲಡಿವಿಡುತೆಡವಿಡದೆ ಬಂದು 

ಸಡಗರಿಸುತೆ ಮಡದಿಯರು 

ಸಡಗರಿಸುತೆ ಮಡದಿಯರಿಡಿಕಿರಿವುತೆ ಜಗ 


- ದೊಡೆಯಗಾರುತಿಯ ಬೆಳಗಿರೆ ಸೋಬಾನವೆ 


ನಿರುಪಮನೆಂದೆನಿಸುವ ಪರತರ ಮಹಿಮೆಯ 
ಪೆರೆದಲೆಯಗೆ ವಿಧಿ 

ಹರಿವಂದ್ಯ ಪಾದಕಮಲನಿಗೆ ಸುರರೇಕಿಯಂಗೆ ಗುಣ 
ಶರಧಿಗಾರತಿಯ ಬೆಳಗಿರೆ ಸೋಬಾನವೆ 


ಮದಯುತ ದಕ್ಬಮಖವನಶಿಖಿ 

ಗದಿರದೆ ಘನ ಶೌರ್ಯದಿ ಮೆರವಗೆ 
ಮದಗಜಗತಿಯ ಸುದತಿಯರುರತಿಮುದತಿಯರುರೆ 
ಪದುಳದೊಳಾರತಿಯ ಬೆಳಗಿರೆ ಸೋಬಾನವೆ 


ಸಿತಕರ ದಶಶತಕರ ಸನ್ನುತ 
ಹುತಹವನೇತ್ರಗೆ ನಿರ್ಜಿತ 

ರತಿಪತಿ ಶಂಭುಸುತನಿಗೆ 

ಯತಿನುತಗೆ ಧೃತಿಯುತ 
ಮತಿಗಾರತಿಯ ಬೆಳಗಿರೆ ಸೋಬಾನವೆ 


 ಜ್ವಲನಾಕ್ಟಗೆ ಐಲಶಿಕ್ಟಗೆ ವಿಲಸಿತನಿಗೆ 


ವಿಲಯವಿರಹಿತಗೆ 
ಮಲಿನಾತ್ಮ ದಕ್ಷಹರನಿಗೆ ಶ್ರಿ 
ವಲಿಂಗೇಶನ ಚೆಲುನಾತ್ಮಭಾವ 
ಕಲಿ ವೀರನಿಗೆ ಸೋಬಾನವೆ 
u D 


lal 


lel 


Il ೬॥ 


॥ a 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೪೧ 
ಶ್ರೀ ಗುರುಶಾಂಶ ವೀರಾಧಿವೀರ ॥ go Il £ 


ಶ್ರೀ ಗುರುಶಾಂತವೀರಲಿಂಗ ವೇದತುರಂಗ 
ಭೋಗಿಭೂಷಣ ಸತ್ಯಭಾಷಣ ಜಯತೋಷಣ Lol 


ದಕ್ಬಿಣಾಮೂರ್ತಿಯಾಗಿ ದಾನಗುಣದ ಚಾಗಿ 
ಪಕ್ಷಪಾತವನೀಗಿ ಪರಮಾತ್ಮ ಸಮ್ಮತ ಯೋಗಿ lol 


ರಾಮಚಂದ್ರಗೆ ಶಿವಗೀತೆಯ ಬೋಧಿಸಿ 
ಪ್ರೇಮದಿ ಮುಕ್ತನ ಮಾಡಿದ ಭವ ಮಹಾನುಭಾವ lal 


ಹರಿಗೆ ದೀಕ್ಷೆಯನಿತ್ತು ವ್ಯಾಸನೆಂಬ ಪೆಸರ 
ಕರುಣಿಸಿ ಪುರಾಣತತಿಯನು ಪೇಳಿಸಿದಸಮ ॥ ೪॥ 


ಕಮಲನೇತ್ರನ ದಶಭವಗಳ ತೊಲಗಿಸಿ 
ವಿಮಲಬೋಧೆಯನರುಹಿ ಪೊರೆದ ದೇಶಿಕಮೂರ್ತಿ ॥ ೫॥ 


ಕೃಷ್ಣನಗ್ರಜನಾದ ದೇವೇಂದ್ರನಿಗೆ ಸಾ 


ಸಿಷ್ಣುದೀಕ್ಷೆಯನಿತ್ತ ಹಿಮಕರಮಾೌಲಿ ಪಾಹಿ Wal 
ನಡುಗಣ್ಣಕಿಚ್ಛಿನಿಂದ ಬೆಂದ ಹರಿಯಾತ್ಮಜ[ನ? 

ನೆಡದ ನೇತ್ರದಿ ಸೃಷ್ಟಿಸಿದ ಶಿವೆಯಧಿಪತಿ Nall 
ತಾರಕದನುಜನನುಜೆಯಜಮುಖಿಯಿಂದೆ 

ಸೂರೆಯಾಗುವ ಹರಿ ರಮಣಿಯ ಸಲಹಿದ lE ll 


ಘನ ಮುರಿಗೆಯ ಶಾಂತವೀರನಾಮವನಾಂತ 
ಮನುರಾಜ ಕಾಯೋ ಶಿವಲಿಂಗೇಶ ಗತಮಾಯ lell 


ಡಿ Q 


ಸ್ವರವಚನ ಸಂಪುಟ - ೧ i ೨೨೭ . 


CC-0. Jangamwadi Math Collection, Varanasi. An eGangotri Initiative 


32999 
ರಾಗ : ಆಹರಿ 


ಏನನಂಬೆನೆನ್ನೊಗೆತನವ 
ಮಾನಭಂಗವ ಮಾಡಿದ ಮನೆಯಾತ ಟೆ 


ಒಡಕೆ ಮಡಕೆಯೊಳುದುಕವನೆ ತುಂಬಿ 

ಹುಡುಕಿ ತಂದೆನು ನಾನೊಮ್ಮನವ 

ಅಡಿಗೆಯ ಮಾಡುವಾಗಳಳುವ ಮಕ್ಕಳಕಾಟ 

ಬಿಡದೆ ಮನೆಯಾತನ ಬಿಖನುಡಿ ಫಘನವಮ್ಮ '. Wo 


ಮೊಸರ ಕಡದು ಬೆಣ್ಣೆಯ ನೆಲುವಿನ ಮೇಲಿರಿಸಿ 

ಶಿಶುವಿಗೆ ಮೊಲೆಯನಾ ಕೊಡುತಲಿರ್ದೆ 

ಅಸಿಯಕಲ್ಲಿನ ಮೇಲೆ ಮಸಿಯನರದು ಚೆಲ್ಲಿ 

ಹುಸಿಯ ಬೆಣ್ಣೆಯ ತಿಂಬ ಹಂದಿಗತನವ ॥ ೨॥ 


ಉಟ್ಟುದ ಸೆಳೆಕೊಂಡು seta ಕೊಟ್ಟು 

ಹುಟ್ಟ an ಬಟ್ಟಬಯಲನೈದಿಸಿರ್ದ 

ದೃಷ್ಟಿಗೆ ಶ್ರೀಗಿರಿಪುರವ ಹೊಂದಿರಲಾಗಿ 

DA ಹೋಗಿ ಕಂಡನು ಕಟಕವನು lal 
m) D 


“೨೪೩ 
ರಾಗ : NJOO] 
ಮಚ್ಚಿಸಿಕೋ ನೀಯೆನ್ನ ಪ್ರಾಣ 


ಮರೆತಿರಲಾರೆನೆಲೊ ಜಾಣ I ಪಲ್ಲ ॥ 


ಬಗೆ ಬಗೆ ಶಕುನಿಯಮಂಚದ ಮೇಲೆ 

ಮಘಮಹಿಸುವ ಮಲ್ಲಿಗೆಮಾಲೆ 

ಆಗಿಲು ಚಂದನ ಗಂಧವ RoRo. 
ಪುಷ್ಪವ ಮುಡಿಸೊ ಮುನಿಸುತ ನೀ ಮೆಯ್ಯನೇ[ವ]ಿಸೊ ॥೧॥ 


೨3೮ ವ ಸ್ವರವಚನ ಸಂಪುಟ - O 


ಬ CC-0. Jangamwadi Math Collection, Varanasi. An eGangotri Initiative 


ಹೆಣ್ಣು ಜಲ್ಮಕ್ಕೆ ನೀನೊಲಿವಂತೆ 

ಚೊಕ್ಕ ಚಿನ್ನಕ್ಕೆ ಬಣ್ಣ ಬೆರದಂತೆ 

ಹಣ್ಣು ಸಕ್ಕರೆ ಹಾಲ ಸವಿದಂತೆ ಎನ್ನ 

ಪುಣ್ಯಕೆ ನೀ ಬಂದು ಬೆರದಂತೆ 1 ೨॥ 


ಚಿಕ್ಕ ಪ್ರಾಯದ ನೀರೆ] ನಾ 
ಚಿಕ್ಕವಳು ನಾನೊಂದನರಿಯೆ 
ಎನ್ನೊಡೆಯ ಶ್ರೀ ಗಿರಿಮಲ್ಲ ಕೂಡಿಕೊ ನಲ್ಲ 


ಮಚ್ಚಸಿಕೋ ನೀ ಎನ್ನ ಪ್ರಾಣ lal 
D 

೨೪೪ 
ಸಾರ ಸುಖದೊಳಿರ್ದು ಲಿಂಗ ಸಂಗವೆಂಬ $ 
ಪಾರದೊಳಿಹೆನೆಂದು ಹೇಳು ಕೋಗಿಲೆ ಕೋಗಿಲೆ Il ಪಲ್ಲ Il 


ಮುಂಬರಿದು ಮೋಹದಿಂದೆ ಗಂಡನ ತೆಕ್ಕೆಯೊಳಿರ್ದು 

ತುಂಬು ಜನ್ಮನಿ ತನ್ನ ಗೆಳೆಯಾನ ಗೆಳೆಯಾನ 

ಹಂಬಲಿಸುವಂತೆ ಸರ್ವರೊಳಗಿರ್ದಡೆಯು ಲಿಂಗ 

ದಿಂಬಿನೊಳೆಹೆನೆಂದು ಹೇಳು ಕೋಗಿಲೆ ಕೋಗಿಲೆ lol 


ಬಿತ್ತರದಿ ನರ್ತನದ ಗಾನದೊಳಗಿರ್ದಡೆಯು 

ನೆತ್ತಿಯ ಕುಂಭ ಮ!ರೆ]ಯದಂತೆ ಮರೆಯದಂತೆ 

ನಿತ್ಯ ಮರ್ತ್ಯರೊಳಗಿರ್ದಡೆಯು ಪರಮಲಿಂಗ 

ದತ್ತಲಿಹೆನಂದು ಹೇಳು ಕೋಗಿಲೆ ಕೋಗಿಲೆ ॥ ೨॥ 


ನೆರದ ಜನರ ಮಧ್ಯದೊಳಗಿರ್ದ್ದಡೆಯು ಜಾರೆ ಜಾ!ರೆ] 

ಉರವಣಿಸಿ ಸುನಿಯ ದೂರುಪಂತೆ ದೂರುವಂತೆ 

ಮೆರವ ನಾಮರೂಪದೊಳಗಿರ್ದಡೆಯು ಮೂರ್ಲಿಂಗ- 
ದರಿವಿನೊಳೆಹೆನೆಂದು ಹೇಳು ಕೋಗಿಲೆ ಕೋಗಿಲೆ lal 


ಒಂದು ಮೊಲಿಯ ಕಂದ ನಲಿದುಂಬುತಿರೆ ಪ್ರೇಮದಿಂದ ಮ 
ತ್ತೊಂದು ಮೊಲೆಗಿಟ್ಟ ದೃಷ್ಟಿಯ ತೆಗೆಯದಂತೆ 


ಸ್ವರವಚನ ಸಂಪುಟ - ೧ ತೆ! 


CC-0. Jangamwadi Math Collection, Varanasi. An eGangotri Initiative 


ಛಂದಳಂದದಿಂದೆ ಭೋಗವೃಂದದೊಳಗಿರ್ದಡೆಯು ಲಿಂಗಾ ' 


ನಂದದೊಳಿಹೆನೆಂದು ಹೇಳು ಕೋಗಿಲೆ ಕೋಗಿಲೆ 


ಹುರಿದ ಕಡ್ಡೆ ಅವರಿ ತೊಗರಿ ನೋಟಕೆ ರೂಪಾದಡೆಯು 
ಮರಳಿ ಬಿತ್ತಿ ಬೆಳವದಕೆ ಬಾರದಂತೆ ಬಾರದಂತೆ 

ಮೆರವ ನಾನಾರೂಪಿನೊಳಗಿರ್ದಡೆಯು ಸಂಗನೊಳ- 
ಗೈಕ್ಯವಾಗಿಹೆನೆಂದು ಹೇಳು ಕೋಗಿಲೆ ಕೋಗಿಲೆ 

D D 


೨೪೫ ' 
ಶರಣು ಮಾಡಿದೆನೆನ್ನಿ ಸಹಸ್ರವೇಳೆಯೊಳೆನ್ನಿ 
ಕರಗಳ ಮುಗಿದು ಸಾಹ್ಟಂಗ ಪ್ರಣುತನಾಗಿ 
ಕರುಣಿ ಸಂಗಯ್ಯನಿಗೆ 


ಮಾರನಗೆಲಿದಗೆ ಮಂಗಳಮಹಿಮಗೆ 
ಕಾರಣಾತ್ಮನಿಗೆ ಕಾಲನಗೆಲಿದಗೆ 
ಸಾರಸನ್ಮತಿಯವಗೆ 

ವೀರಮಾಹೇಶ್ವರಗೆ ವಿದಿತ ಕರ್ಮನಾಶನಿಗೆ 
ನಾರಿಯ ತೊರೆದಗೆ ನಂಬಿದ ಜನರಿಗೆ ಉ- 
ದಾರ ಸಂಗಮದೇವಗೆ 


ಪನ್ನಂಗಕಟಕನಿಗೆ ಪರಿಕಿಸೆ ಸರಿಬರೆ 
ತನ್ನತಾನಂ*ತಗೆ ತರಹರವುಳ್ಳಗೆ 
ಮಾನ್ಯರಾದವರಿಗೆ ಮನಮೆಚ್ಚಿ ಬೋಧಿಪಗೆ 
ಕನ್ನಡಜಾಣನಿಗೆ 

ಹೊನ್ನು ಹೆಣ್ಣು ಮಣ್ಣು ಹೊಂಗಾದ ದೇವಗೆ 


ಷಡುವರ್ಗರಹಿತಗೆ ಸಚ್ಚಿದಾನಂದನಿಗೆ 
ಮೃಡಶರಣಾಳಿಗೆ ಮುಕ್ತಿಯನೀವಗೆ 
ಪೂಡವಿಗಪ್ರತಿಮ!ನಿ?ಗ 

ಮಡದಿಯರ ಸವಿನುಡಿಗೆ ಮನವಿಡದಭವಗೆ 


ಸ್ವರವಚನ ಸಂಪುಟ - ೧ 


len 


॥ ಪಲ್ಲ ॥ 


lol 


ll ೨॥ 


CC-0. Jangamwadi Math Collection, Varanasi. An eGangotri Initiative 


ಷಡುಸ್ಥಲಭರಿತಗೆ ಸದ್ಭಾವಚರಿತಗೆ 


ನ್ನೊಡೆಯ ಸಂಗಮದೇವಗೆ lal 
| m) 
೨೪೬ 
ಆರತಿ ಚೆಳಗುವೆನು ಮುರಿಗೇಶಗೆ 
ಆರತಿ ಬೆಳಗುವೆನು ॥ go ॥ 


ವಾದಿಗಳೆದೆಶೂಲಗೆ ಭೇದರಹಿತನಿಗೆ 

AH ಚೆದಾಂತಸಾರಗೆ ನಾದ ಬಿಂದು ಕಲೆ- 

ಗಾದಿ ಪ್ರಮಥರ ಸನುಮೋದತರೇಶಗೆ 

ಆರತಿ ಬೆಳಗುವೆ lol 


ಲೋಚನತ್ರಯದೇವಗೆ ಶಶಿಶೀಲನಿಗೆ 

ರಾಚೋಜಪ್ರಭುಸ್ವಾಮಿಗೆ 

ಪ್ರಾಚೀನ ಸನ್ಮಾರ್ಗ ಚರನಿಗಾಳುವ ಸುಭಕ್ತ 

ವಾಚಕ[ಗೆ] ಚರನುತಗೆ ಆರತಿ ಬೆಳಗುವೆ ॥ ೨॥ 


ಅಂಗಜಮದಭಂಗಗೆ ಲಿಂಗಾಂಗಾಯಿತಗೆ 
ಜಂಗಮ ಶಿರೋಮಣಿಗೆ ಮಂಗಳಮಯ ಮಾ 
ತಂಗಜಹರ ನಿರಂಜನ ನಿರಾಮಯ ಸಂಗಮನಾಥಗೆ 


ಆರತಿ ಬೆಳಗುವೆನು lal 
0 D 
೨೪೭ 

ಮಂಗಳಂ ಜಯಮಂಗಳಂ ಭವ 

ಭಂಗ ಭಾಸುರ ಭಸಿತಾಂಗ ಭಾಳಾಕ್ಟಗೆ demak 


ರಾಜಾಧಿರಾಜಗೆ ರವಿಕೋಖಿತೇಜಗೆ 

ರಾಜೀವಾಂಬಕನೇತ್ರ ಪೂಜಿತಗೆ 

ರಾಜರಾಜಾಪ್ತಗೆ ರಜತಾದ್ರಿನಿಳಯಗೆ 

ಮೂಜಗಧ್ದೀಶ ಮುಪ್ಪುರನಾಶಗೆ lol 


ಸ್ವರವಚನ ಸಂಪುಟ - ೧ ಸನ್ನಿ 


CC-0. Jangamwadi Math Collection, Varanasi. An eGangotri Initiative 


ಮಂಗಳರೂಪಗೆ ಮರಣವಿಲೋಪಗೆ 

ಶೃಂಗಿ ಸುಚಾಪಗೆ ಸ್ತುತಿನಂದ್ಯಗೆ 

ಅಂಗಜಭಂಗಗೆ ಅಮಲಜಿದಂಗಗೆ 

ಮಂಗಳೆ ಮುಖಪದ್ಮ ಮಧುಕರಗೆ el 


ಸೋಮಗೆ ಸೋಮಜನರ್ಚಿತ ಪಾದಗೆ 
ಸೋಮಸಖಗೆ ಸೋಮಶೇಖರಗೆ 
ಸೋಮಭೂರುಹನಿವಾಸಗೆ ಸೋಮಪಾಣಿಗೆ 


ಸೋಮಾಂಗ ವೀರ ಸಂಗಮನಾಥಗೆ lal 
D D 
೨೪೮೪ 


ಜ್ಞಾನಸಾಧಕ ಪ್ರಯೋಗವ ನೀ ನೋಡು ಏ ಮನ ಏ ಮನವೆ 
ನಾನು ನೀನೆಂಬ. ಸಂಶಯ ನೀ ಹೋಗಲಾಡು ಏ ಮನ ಏ ಮನವೆ! ಪಲ್ಲ ॥ 


ಮಾತೇ(ಪಿ3ತರುಗಳ ರೇತ ರುಧೀರದಿಂದ ಏ ಮನ ಏ ಮನವೆ 
ಜಾತನಾದೆನೆಂದು ಮಾತನಾಡಿಸಬೇಡ ಏ ಮನ ಏ ಮವವೆ 
ಭೂತಪಂಚಕದಿಂದ ಜಾತಪ್ರಾಣಿಗಳೆಂದು ಏ ಮನ ಏ ಮನವೆ 

ನೀತಿ ಶಾಸ್ತ್ರಗಳಿದ್ದು ಧಾತುಗೆಡಲುಬೇಡ ಏ ಮನ ಏ ಮನವೆ lol 


ಸಿಲೆಯೊಂದೆ ಹಲವು ಪೆಸರಿನಿಂದ ಮೆರೆವುದು ಏ ಮನ ಏ ಮನವೆ 
ಜಲವೊಂದೆ ಹಲವು ತೀರ್ಥಗಳಾಗಿ ಚರಿಪುದು ಏ ಮನ ಏ ಮನವೆ 
ಕುಲವೊಂದೆ ಹಲವು ಜಾತಿಗಳೆಂದೆನಿಪುದು ಏ ಮನ ಏ ಮನವೆ 
ನೆಲಪೊಂದೆ ಎಂದು ನಿಶ್ಚಲದಿಂದ ಕಾಂಬುದು ಏ ಮನ ಏ ಮನವೆ! ೨ ||. 


ತಂದೆ ತಾಯಿ ಸತಿ ಸುತ ಸಹೋದರರೆ ಏ ಮನ ಏ ಮನವೆ 

ಒಂದೆ ಬಿಂದುವಿನಿಂದ ಬಂದರೆಂಬುದು ಸತ್ಯ ಏ ಮನ ಏ ಮನವೆ 
ಮುಂದುಗಾಣದೆ ಹಲವೊಂದು ಶಾಸ್ತ್ರವನೋದಿಯೇ ಏ ಮನ ಏ ಮನವೆ 
ಬಂಧನದೊಳು ಸಿಕ್ಕಿ ಬೆಂದು ಹೋಗಲಿಬೇಡ ಏ ಮನ ಏ ಮನವೆ! ೩ ॥ 


ವಿಧಿ ನಿಷೇಧಗಳೆಂಬ ಹೊದರಿನೊಳಗೆ ಹೊಕ್ಕು ಏ ಮನ ಏ ಮನವೆ 
ಕುದಿದು ಕೋಟಲೆಗೊಂಡು ಹದೆದು ನವೆಯಬೇಡ ಏ ಮನ ಏ ಮನವೆ 


೨೩೨ ; ಸ್ವರವಚನ ಸಂಪುಟ — 0 


CC-0. Jangamwadi Math Collection, Varanasi. An eGangotri Initiative 


ಅದ: ಇದು ಬೇರೆಂದು ಮದನ ಕಾಲಗೆ ಸಿಕ್ಕಿ ಏ ಮನ ಏ ಮನವೆ 
ಸದಸಿ ಕೊಂಬುದೆಲ್ಲ ಶಾಸ್ತ್ರದ ದೆಸೆಯಿಂದ ಏ ಮನ ಏ ಮನವೆ ॥ ೪॥ 


ತತ್ತ್ವಮಸಿಯ ಪದದರ್ಥವ ತಿಳಿಯದೆ ಏ ಮನ ಏ ಮನವೆ 

ಸತ್ತು ಹುಟ್ಟುವುದೆಲ್ಲ ವ್ಯರ್ಥ ಧ್ಯಾನವು ಏ ಮನ ಏ ಮನವೆ 
ಮೃತ್ಯುಹರನು ಸಂಗಮೇಶನ ಪಾದವ ಏ ಮನ ಏ ಮನವೆ 

ನಿತ್ಯ ಧ್ಯಾನಿಸಿ ನೀನು ಸತ್ಯದೊಳಿರುಕಂಡ ಏ ಮನ ಏ ಮನವೆ ॥ ೫ ॥ 
E T 


೨೪೯ 


ನುಡಿದಂತೆ ನಡೆವುದೇಕಿಲ್ಲ ನಿನ್ನ 
ಬಡಮನದಲಿ ಕೆಡವುದನೀತಿಯಲ್ಲ ॥ ಪಲ್ಲ ॥ 


ಮಾತಿನೊಳಗೆ ನೀತಿ ನುಡಿವೆ ಹೀಗೆ 

ಧಾತುಗೆಟ್ಟು ಭ್ರಷ್ಟು ಆಟದಿ ನಡವೆ 

ಖ್ಯಾತಿಯನರಿಯದೆ ಜಡದೆ ಬಹು 
ನೀತಿ ಶಾಸ್ತ್ರಗಳಿದ್ದು ಮರದೇಕೆ ಕೆಡುವೆ ‘Wel 


ಪಾಕುಪಾಕವಾಯಿತಲ್ಲ ನಿನ್ನ ಲ 
ಕಾಕುಮನದ ಚೇಷ್ಟೆಯ ಬಿಡೆಯಲ್ಲ 
ಸಾಕು ಶಾಸ್ತ್ರ ದ ಹೋರಟಿಲ್ಲ ಇನ್ನು 
ಜೋಕೆತಪ್ಪಲು ಮುಂತಾಕ ಹೋ ಸಲ್ಲ is 


ದೇಹದ ಗುಣಗಳ ಮರೆಯೆ ಆದ 

ಹೋಹವೆಂಬುದ ನೋಡಿ ಆನಂದವರಿಯೆ 

ಮೋಹಿಸುತಿಕ್‌ ನರಗುರಿಯೆ ಶಿವ 

ಸೋಹವೆಂಬುದ ಕೇಳಿ ಬುದ್ಧಿಯನರಿಯೆ lal 


ನಿನ್ನೊಳಗೆ ನೀನೆ ನೋಡು ಆಹೊ 

ಮುನ್ನಿನ ಪ್ರಮಥರಾಡಿದ ಆಟಿವಾಡು 

ಮನ್ಮಥನ. ಬಾಣವ ಶಿಕ್ಷೆ ಮಾಡು ನಿನ್ನ 

ಗನ್ನ ಗದುಕಿನ ಹೋರಾಟವ ಹೋಗಲಾಡು Nel. 


ಸ್ವರಬಿಟಿನೆ ಸಂಪುಟ - ೧ ೨೩೩ 


CC-0. Jangamwadi Math Collection, Varanasi. An eGangotri Initiative 


ನುಡಿ ಪುರಾತರವೊಲು ನುಡಿವೆ ನಿನ್ನ 
ನಡೆ ಕಿರಾತರವೊಲು ನಡತೆಯ ನಡೆವೆ 


ಜಡಮನದೊಲು ಮುಂದುಗೆಡುವೆ ನಮ್ಮ 
ಮೃಡ ಸಂಗಮೇಶನ ನೆನೆ ಮುಕ್ತಿವಡೆವೆ 
D D 


೨೫೦ 
ಬರಿದೆ ಚಿಂತಿಸಬೇಡ ಭ್ರಷ್ಟ ವೃಥಾ 
ಕರೆಕರೆಗೊಂಡರೆ ನಿನಗದು ನಷ್ಟ 


ಇಲ್ಲದ ಬಯಸಲು ಬರದು ಬಹು 
godio ಬೇಡ ನೀನಿದನರಿದು 
ಎಲ್ಲರಿಗೆ ಬಾಯ ಬಿರಿ[ವು)ದು ಬೇಡ 
ಬಲ್ಲತನಕದು ಬಹುಮಾನ ಕಿರಿದು 


ಬರುವಂತದೆಲ್ಲವು ಬಿಡದು ಮತ್ತೆ 
ಬರದುದೆಲ್ಲ ಬಾರೆಂದರೆ ಬರದು 
ಮೀರಿದ ಮಾತ ನೀ ನುಡಿದು ಮುಂದೆ 
ಪಾರಾಗಬೇಡಪ ಕೀರ್ತಿಯ ಪಡೆದು 


ನೀನೊಂದ ನೆನೆಯಲು ಬೇಡ ದೈವ. 
ತಾನೊಂದ ನೆನೆವುದು ಕೇಳೆಲೊ ಮೂಢ 
ಜ್ಞಾನವನೀಡಾಡಬೇಡ ನಿನ್ನ 
ಧ್ಯಾನದಿಂದ ಆ ಸಂಗಮೇಶನ ಕೂಡು 
D D 


೨೫೧ 
ಹಲವ ಚಿಂತಿಸಬೇಡ ತಾಳು 
ಸುಲಭದಿ ಶಿವ ಕೃಪೆ ಹೊಲಬಿದ ಕೇಳು 


ತನುವ ಗುರುವಿಗೆ ನೀ ಸಲಿಸು ನಿನ್ನ 
ಮನವನು ಲಿಂಗದ ನೆನಹಿನೊಳ್ನೆಲಸು 


॥ ಪಲ್ಲ ॥ 


Il ol 


॥ ೨॥ 


lal 


॥ ಪಲ್ಲ Il 


ಸ್ವರವಚನ ಸಂಪುಟ - 9 


CC-0. Jangamwadi Math Collection, Varanasi. An eGangotri Initiative 


ಧನವ ಜಂಗಮಕೆಂದಿರಿಸು ಇದ- ಕ 
ರನುವ ತಿಳಿದು ಅಂಗದಿ ಆಚರಿಸು lol 


ಅಸಮ ಪಂಚಾಕ್ಷರಿ ಜಪಿಸು ನಿನ್ನ 

ನೊಸಲೊಳು ಭಸಿತವ ಒಸೆದು ನೀ. ಧರಿಸು 

ಎಸೆವರುದ್ರಾಕ್ಸಿಯಲಂಕರಿಸು 

ಬಸವನಾಮ![ವ] ಬಿಡದೆ ಉಚ್ಚರಿಸು Il ೨॥ 


ತೀರ್ಥಪ್ರಸಾದವ ಸಲಿಸು ಶಿವ- 

ಭಕ್ತರ ಕಂಡರೆ ಮತ್ತೆ ನೀ ನಮಿಸು 

ಮುಕ್ತಿದಾಯಕವಿದು ಪಠಿಸು ನಮ್ಮ 

ಕರ್ತು ಮಹಾಸಂಗಮೇಶನೊಳ್ಳೆರಸು lal 


Q Q 


2989 
ರಾಗ : ಸೌರಾಷ್ಟ್ರ 
ಹೊಲಬನರಿತು ಜಪಿಸು ಪಂಚಾಕ್ಟರಿಯ ಮಂಶ್ರಮಂ 
ಹಲವು ಪರಿಯ ಪಾಪವೆಲ್ಲ ಹರಿದು ಪೋಪುದು ॥ ಪಲ್ಲ ॥ 


ದುರಿತ ಬರಲಿ ದುಖು ಬರಲಿ 

ಉರಿವಕಿಚ್ಚು ಬಂದು ಸುಡಲಿ 

ಬರಿಯ ವಾಕರರ್ಜನೆಗಳ ಹೊರಸಿ ಕಾಡಲಿ(?) 
ಸಿರದಮೇಲೆ ಕೆರವನಿರಿಸಿ 


ಗುರುವುದಳೆದ [ಅ]ಮೃತವಿರಲಿ 
ಕರಗಿ ಚಿಂತೆಗಳನುಮಾಡಿ ಕೊರಗಲೇಶಕೆ Lol 


ಹನಿಖಿನಲ್ಲಿ ಛದ್ರೆಯಲ್ಲ 

ವಸನದಲ್ಲಿ ವಿಷಯದಲ್ಲಿ 

ಮುಸುಕಿ ಮುಂದುಗೆಡಿಸುತಿರ್ಪ ಕರಣಗುಣದಲಿ 

ಹುಸಿಯನಾಡಿ ಅಸುವ ಹೊರೆವ 

ಗಸಣಿಗಳಿಗೆ ಸಿಕ್ಕಬೇಡ 

ಅಸಮ ಪಂಚಾಕ್ಟರಿಯ ಮರೆದು ಅಸುವ ಬಿಡದಿರು ॥ ೨॥ 


ಸ್ವರವಚನ ಸಂಪುಟ - ೧ ೨೩೫ 


CC-0. Jangamwadi Math Collection, Varanasi. An eGangotri Initiative 


ಹಲಪು ಮಂತ್ರ ತಂತ್ರಗಳನು 

ಕಲಿತರೇನು ಫಲಗಳಿಲ್ಲ 

ಒಲಿದು ಓಂನಮಚಿವಾಯಯೆನಿಪ ಮಂತ್ರವ 
ಗೆಲವಿನಲ್ಲಿ ಮನದಿ ಜಪಿಸಿ 


೨೫೩ 


ಹೋದೆಯ ಸುಖವಾಯಿತೆ ನಿನ್ನ 
ಬಾಧಿಪ ವಿಷಯವ ಬಯಲು ಮಾಡಿಕೊಂಡು 


ಒಂದರಿಂದಲಿ ಪುಟ್ಟಿ ಒಂದರಿಂದಲಿ ತೋರಿ 
ಒಂದರೊಳಗೆ ಒಂದನಡಗಿಸುತ 

ಒಂದೊಂದ ವ್ಯವಹರಿಸಿ ಒಂದೊಂದ ಏವರಿಸಿ 
ಒಂದರ ಮೂಲದಿಂ ಒಡವೆರವುಕತಲೀಗ 


ಎರಡರಮೂಲದಿಂದೆಲ್ಲವನೆ ಕಂಡು 
ಇರದೆರಡರ ಭೇದವ ತಿಳಿದು 

ಎರಡು ವಿಚಾರದಿ[ವ್ಯವಹರಿಸುತಲಾಗ 
ಎರಡಕ್ಕೆ ಸಿಕ್ಕದೆ ಎರಹುಕಾರನಾಗಿ 


ಮೂರರಿಂದಲಿ ಮೂರುತೋರಿದ ಬಗೆಗಳ ' 
ಮೂರು ಮೂರರ ಭಾವವನೀಕ್ಸಿಸಿ 

ಮೂರು ಮೂರನೆ ಮೂರರೊಳಿಂಬಿಟ್ಟು 
ಮೂರುಮೂರನೆ ಮೀರಿ ಮುಂದಕ್ಕೆ ಮುಖವಾಗಿ 


ನಾಲ್ಕರಿಂದಲಿ ನಾಲ್ಕು ಬಗೆ ಬಗೆಯಾದುದ 
ನಾಲ್ಕರೊಳಗೆ ನಾಲ್ಕು ನಟಿಸುತಲಿ 

ನಾಲ್ಕು ಬಗೆಯ ಮೀರಿ ನಾನಾಪರಿಯ ಬಿಟ್ಟು 
ನಾಲ್ಕವನಣಗಿಸಿ ನಟಣೆಯ ತೋರುತ 


lal 


॥ ಪಲ್ಲ ॥ 


lol 


॥೨॥ 


lal 


॥೪॥ 


. ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಆಯಿದರಿಂದಲಿ ಆಯಿದ ಅಯಿದಾಗಿ ತೋರಲು - 
ಅಯಿದುವಿಚಾರದಾಯವನೆ ಕರೆಡು 
ಆಯಿದು ಆಯ್ದನೆ ತಂದು ಆಯಿದರೊಳಣಗಿಸಿ 


ಆಯಿದುಮುಖದ ಸಂಗಮೇಶನೊಳ್ಳೆರೆದು ನೀ © |... 
Q n 
೨೫೪ 


ಬೆಳಗಿರೆ ಮಂಗಳಾರತಿಯ ಮುಂದೆ = 
ಹೊಳೆವ ಸ್ವತಂತ್ರಸಿದ್ಧಲಿಂಗನಿಗೆ 
ಸ ಬೆಳಗಿರೆ ಮಂಗಳಾರತಿಯ [| ಪಲ್ಲ ॥ 


ಆರುಮುಖ ಭೂತೇಂದ್ರ ಕರಣ ವಿಷ- 

ಯಾರು ಲಿಂಗಾಂಗವದನ ಕರ ದ್ರವ್ಯ 

ಮಾರಮರ್ದನ ಗುಣವಳಿದು ವಿಷ- 

ಯಾರರಿಂದರ್ಪಿಸಿ ಸುಖಿಪ ಮಹಿಮನಿಗೆ Hol 


ನವಚಕ್ರಮಂಟಪದೊಳಗೆ ದಿವ್ಯದಿ 
ನವಲಿಂಗಪೂಜೆಯ ಮಾಡಿ ಮಂತ್ರಗಳ 

ಸವಣಿಸಿ ದಳ ಕುಳಂಗಳಿಗೆ ನಿತ್ಯ 

ಲವಲವಿಸುವ ಮನೋರ್ಲಯದೊಳೆಸೆವಣೆ ET 


ಏಪೊತ್ತು ಮೋಕ್ಷಕಾಶಿ[ಸ]ದ ದೇ[ವ] ವಿ 
ರೂಪಾಕ್ಟನೆನಿಪ ಷಟ್ಟ ಎಲಿಸಾರ್ವಭೌಮ 
ಕಾಪನಹಳ್ಳಿಯ ಗವಿಯ ಸರ್ವ 
ಪಾಪನಾಶನ ನದಿತೀರವಾಸನಿಣೆ 


ಬೆಳಗಿರೆ ಮಂಗಲಾರತಿಯ... 5 lall 
ಡಿ D : 
ವಿಜಜ 


ಗರುವಯಾತಕೋ ಮನದೊಳರಿ1ತುಯಿರಬೇಕು 
ಪರನಾರಿಯ ಬಯಕಿನ್ನೇಕೆ 


ಸ್ವರವಚನ ಸಂಪುಟ - ೧ ೨೩೭ 


CC-0: Jangamwadi Math Collection, Varanasi. An eGangotri Initiative 


ಪರಮೇಶ್ವರನ ನಂಬಿರಬೇಕು 
ಗರುವಯಾತಕೋ.. 


ಕಾಮ ಕ್ರೋಧವನಳಿದಿರಬೇಕು 

ವೇದ ಶಾಸ್ತ್ರ ವ ಕಲಿತಿರಬೇಕು 

ಲಿಂಗದ ಮೇಲೆ ಜ್ಞಾನಿರಬೇಕು ಗುರುವಿನ 
ಪಾದವ [ನಂ] ಬಿರಬೇಕು 


ಕಡಲದಂತ ಗುಣವಿರಬೇಕು - 
ಪರನಾರಿಸೋದರನೆನಿಸಲಿಬೇಕು 
ದಾನ ಧರ್ಮವ ಮಾಡಲಿಬೇಕು 
ತನಗೆ ಪುಣ್ಯವ ಗಳಿಸಿರಬೇಕು 


ಜ್ಞಾನ ಮುಕ್ತಿ[ಲಿ] ಬಾಳಿರಬೇಕು 
ಜಾಣನಾಗಿ ಮಾಡುಣಬೇಕು 
ಸಾವಳಿಗೆ ಶಿವಲಿಂಗಯ್ಯನ 
ಪಾದವನಾದರೆ ನಂಬಿರಬೇಕು 


ಗರುವಯಾತಕೋ............ 
Q D 
೨೫೬ 


ಈತನಲ್ಲವೇನೆ ಸೋಮನಾಥನೆಂಬನು 
ಧಾತ್ರಿಗಧಿಕ ಸಾಸಿಲೆಂಬ ಕ್ಷೇತ್ರವಾಸಿಯಾದ ಲಿಂಗ 
ಈತನಲ್ಲವೇನೆ................... ಬ 


ಈಶ ಜನರಪೋಶ ದುರಿತನಾಶ ಭುಜಂಗಭೂಷ ಸ 
ರ್ವೇಶ ಯಮನಪಾಶವನ್ನು ನಾಶಗೈದ ಗಂಗಾರಮಣ 


ಕಾಲಕಂಠ ಶೂಲ ಮುಕ್ತಿಮೂಲ ಕರುಣಪಾಲ ಕ- 
ಪಾಲಪಾಣಿಯೇ ನಿಡಿದು ಕಾರಣಾತ್ಮ ಕಲುಷನಾಶ 


ವ್ಯೋಮಾತೀತ ಸೋಮನಾಥ ಸಾಸಲೇಶ ಭವವಿನಾಶ 
ಶ್ರೀಗುರುವರೇಣ್ಯನೆನಿಸಿ ನಿಜಾಂಶಿಕನ ಬೆರದ 
D D 


॥ ಪಲ್ಲ | 


1೧॥ 


॥ ೨॥ 


Il al 


॥ ಪಲ್ಲ ॥ 
॥ ೧॥ 
॥ ೨॥ 


lal 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


282. 
ಧವಳಾರ $ 
ಶ್ರೀಮತ್ಯಾಂಭಪರೂಪ ಹೇಮಪರ್ವತಚಾಪ 
ಸ್ವಾಮಿ ಮಾಯಾರಿ ಭವಲೋಪ 
ಸ್ವಾಮಿ ಮಾಯಾರಿ ಭವಲೋಪ ಹತಪಾಪ 
ಕಾಮಸಂಹರನೆ ಜಯ ಜಯ lol 


ಲೋಕವಂದಿತ ಪಾದ ಸಾಕಾರ ಶಿವನಾದ 

ಪಾಕಾರಿತನುಜ ವರಮೋದ 

ಪಾಕಾರಿತನುಜ ವರಮೋದ ನುತವೇದ 

ಏಕಮೂರುತಿಯೆ ಜಯ ಜಯ lol 


ಅಮರ ಸನ್ನುತಿ ಪಾತ್ರ ವಿಮಲ ಮಂಗಲಗಾತ್ರ 

ಭ್ರಮರಾಭ ಗರಳಧರ ಗೋತ್ರ 

ಭ್ರಮರಾಭ ಗರಳಧರ ಗೋತ್ರ ಸುಕ್ಷೇತ್ರ 

ನಮಿತ ಪಾಲಿತನೆ ಜಯ ಜಯ lal 


ಪರಮ ಪಾವನಭಾವ ವರ ಮಹಾ ಗುರುದೇವ 

ಚರಲಿಂಗ ಭಜಕಜನ ಜೀವ 

ಚರಲಿಂಗ ಭಜಕಜನ ಜೀವ ಧರ ಕಾಮ 

ಸರಸಿಜನಕನೆ ಜಯ ಜಯ len 


ವರ ಸಜ್ತಿತ್ಸೌಖ್ಯಾಂಗ ಉರು ಸ್ವತಂತ್ರದ ತುಂಗ 
ದೊರೆ ಸಿದ್ಧಲಿಂಗ ಧವಲಾಂಗ 

ದೊರೆ ಸಿದ್ಧಲಿಂಗ ಧವಲಾಂಗ ಭವ ಭಂಗ 

ಪರಮದೇಶಿಕನೆ ಜಯ ಜಯ ॥ sl 
a D 


ವಿಜ೮ಲ 
ಜ್ಯೋತಿ ಬೆಳಗುತಿದೆ ನೋಡಿ ಪ್ರೀತಿಯಿಂದೆ 
ಮಂತ್ರಮಾತೆಯೊಡಗೂಡಿ ॥ ಪಲ್ಲ ॥ 


ಸ್ವರವಚನ ಸಂಪುಟ - ೧ SAT 


CC-0. Jangamwadi Math Collection, Varanasi. An eGangotri Initiative 


ಕಂಗಳಾಗ್ರನಾಳಮಧ್ಯ ಮಂಗಳ ಸ್ವರೂಪ ಶಿವ 
ಲಿಂಗ ಸುಖದ ಸಂಗದೊಳಾಡಿ Wal 


ಸ್ಥೂಲ Raty ಕಾರಣಾದಿ ಮೂಲವನ್ನು ಮೀರಿ ಮಹಾ 
ಕಾಲಪಾವಕಪ್ರಭೆಯನು ಸೂಡಿ ॥ ೨॥ 


ಭಾನುಕೋಟಮೂರ್ತಿ ಸುಜ್ಞಾನನಿಧಿ ಜಯತೆಂದು 


ಶೂನ್ಯರೂಪ ಸಿದ್ಧವೃಷಭನ ಪಾಡಿ Wal 
ಡಿ m) 
Da 
| ತಾನೆ ಬೆಳಗುತಿದೆ ಜ್ಯೋತಿ ಪರಮ ಸು- 
ಜ್ಞಾನ ಮಂಟಪದಿ ಪ್ರಖ್ಯಾತಿ ॥ ಪಲ್ಲ ॥ 


ಭಾನುಮಂಡಲವನು ಸಾರಿ ಪೀಯಾಷ 

ಭಾನುಕೋಹಟಿಯ ಕಳೆಯೇರಿ 

ಭಾನುಕೋಟಿಯ ಪ್ರಭೆ ಮೀರಿ ತನ್ನ ಚೆ 

ದ್ಭಾನುಪ್ರಭೆಗಳನು ತೋರಿ Nol 


ಕರಕಮಲದೊಳಿಷ್ಠಲಿಂಗ ಮಾನಸ 

ಸರಸಿಜದೊಳಗೆ ಸುಲಿಂಗ 

ಪರಮಭಾವದಿ ತೃಪ್ತಿಲಿಂಗವಾಗಿ ತಾ 

ನುರುತರ ತೇಜ ಚೆದಂಗ - ॥ ೨॥ 


ಮೂರುಬಣ್ಣದ ಮನೆಯಲ್ಲಿ ಯಾರಿಗು 

ತೋರದ ಮಹಾಬಿಲದಲ್ಲಿ 

ತಾರಕನಾದದೊಳಲ್ಲಿ ಸಿದ್ಧವೃಷಭ | 
ಮೂರುತಿಯಾಗಿರುತಲ್ಲಿ lal 
ಡಿ ಡಿ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೬೦ 
ಬೆಳಗಿರೆ ನಾರಿಯರೆಲ್ಲ ಬೆಳಗಿರೆ 
ವಿಳಸಿತ ಜ್ಯೋತಿಪ್ರಭೆಯು ಮೀರೆ ॥ ಪಲ್ಲ ॥ 


ಸಂಚಲಮನದ ಪ್ರಪಂಚವ ನೀಗಿ 
. ಮಿಂಚಿನಪ್ರಭೆಗಳು ತೋರೆ ॥೧॥ 


ಜನನ ಮರಣ ಗದ ವನದ] ಮಾರುತ 
ವೆನುತ ಪಾಡುವ ದ್ವನಿದೋರೆ ॥ ೨॥ 


ಬುದ್ಧಿ ಮಾನಸಗಳು ಶುದ್ಧವಾಗಿ ಬೇಗ 
ಸಿದ್ಧವೃಷಭನನು ಸಾರೆ lal 


೨೬೧ 


ರಾಗ : ನೀಲಾಂಬರಿ 
ಜ್ಞಾನಮಯ ತಾನಾಗಬೇಕು ಜಗದೊಳಗೆ 
ನಾನುಯೆಂಬುದು ನೀಗಬೇಕು ॥ ಪಲ್ಲ Il 


ಮಂಗಳಾತ್ಮಕನಾಗಬೇಕು ಅಸ್ಥಿರದ 

ಅಂಗಸುಖಗಳನೀಗಬೇಕು 

ಲಿಂಗಾಂಗವೇಕಾಗಬೇಕು ಶಿವಲಿಂಗ 

ವಂಗಪೊಲಿದಾಚರಿಸಬೇಕು lol 


ಅಷ್ಟಮದಗಳನಳಿಯಬೇಕು ಸರ್ವರಿಗು 

ಶ್ರೇಷ್ಠಕ್ರಿಯೆಗಳ ಹಿಡಿಯಬೇಕು 

ಕೆಟ್ಟ ಗುಣಗಳನಳಿಯಬೇಕು ಶಂಕರನ 

ನಿಷ್ಠೆಯಿಂದಲಿ ಭಜಿಸಬೇಕು nn. ॥೨॥ 


ವಿಷಯಸಂಕುಳವಳಿಯಬೇಕು ಲಿಂಗದನು 
ಖಿಷನಯನವನಿಶವಿರಬೇಕು 

ಬಿಸಜನ ಲಿಪಿಯಳಿಯಬೇಕು ವರ ಸಿದ್ಧ 

ವೃಷಭೇಂದ್ರನೊಳು ಬೆರೆಯಬೇಕು lal 
Q m) 


ಸ್ವರವಚನ ಸಂಪುಟ - ೧ wo 


CC-0. Jangamwadi Math Collection, Varanasi. An eGangotri Initiative 


೨೬.೨ 
ಕೊಡು ಎನಗೆ ವರವ ಕೊಂಡಾಡುವೆನು ಸದ್ಗುರುವೆ 
ಎಡೆಯೂರಪುರವಾಸ ಯಶಿ ತೋಂಟದೀಶ 
ಕಡಬದ ಕಂತೆದೇವರ ಶಿಷ್ಯ ಕವಿ ನಂಜ 
ಬಿಡದೆ ನಂಬಿದನೈಯ್ಯ ಸಿದ್ಧೇಶ ನಿಮ್ಮ 
ಕೊಡು ಎನಗೆ ಪರವ 


ಕರ್ತು ಕೈಲಾಸದಿಂದಿಳಿದು ಕಗ್ಗೆರೆಯ ಶಿವ 
ಭಕ್ತ ಬಿನ್ನಹ ಮಾಡೆ ಕೈಕೊಂಡು ನೋಡಿ 


. ಹತ್ತು ಹನ್ನೆರಡಬ್ಬ ಹುತ್ತದೊಳು ನಿಂದಾತ 


ಸುತ್ತಲೈವತ್ತಾರು ದೇಶ ಬಲ್ಲಾತ 


ಕಪಿಲವರ್ನದ ಗೋವು ಕರದು ನೀಡಿದ ಠಾವು 
ವಿಪರೀತಮಯ ಹಾವು ನಿಯಮದೊಳು ನೀವು 
ಜಪವ ಮಾಡುತಲಿಪ್ಪ ಜಯತು ಜಂಗಮರೂಪ 
ಕೃಪೆಯ ಮನದೊಳು ಧ್ಯಾನ ಶಿವಲಿಂಗ ಸಂಧಾನ 


ಪಾದಪೂಚಿಯ ಮಾಡಿ ಪಂಚಾಕ್ಟರಿಯ ಜಪಿಸಿ 
ವೇದ ಪುರಾಣ ಗೀರ್ವಾಣಭಾಷೆಯಲ್ಲಿ 

ಆದಿ ಬಸವೇಶ್ವರನ ಅತ್ಯಂತ ಹರುಷದಲಿ 
ಓದುವಾ ನುಡಿಗೇಳಿವೊಲಿದೆ ಸಿದ್ಧೇಶ 


ಅಹಿತ 
ಕೋಗಿಲಾಲಾಪದಿ ರಾಗವ ಪಾಡುತ 
ಯೋಗಿ ಸಿದ್ಧೇಶನ ತೂಗಿರೆ 
ಶ್ರೀ ಗುರುತು ರಾಜಿಪ xxx 
ಭೋಗಿಭೂಷಣನನು ತೂಗಿರೆಯಮ್ಮ ತೂಗಿರೆ 


ಪೊಗಳುವ ನಿಗಮ [ಆಗಮಾವಳಿಗಳ]£ನ 
ನಗೆಮೊಗದಬಲೆಯರು ತೂಗಿರೆ 


॥ ಪಲ್ಲ ॥ 


loll 


॥ ೨॥ 


lal 


॥ ಪಲ್ಲ l 


ಸ್ವರವಚನ ಸಂಪುಟಿ - ೧ 


CC-0. Jangamwadi Math Collection, Varanasi. An eGangotri Initiative 


ಅಗಜೆಯರಸನನರ್ಚಿಪ ಗರುವ 

2ರ೦ದಂತೂಗಿರೆಯಮ್ಮ ತೂಗಿರೆ 

ಜಗದ ಸುಜನರನು ಪೊರೆವ ಮಹಾತ್ಮನ 

ಮೃಗಮದಗಂಧಿಯರು [ತೂಗಿರೆ] 

ಮಘಮಖಿಸುವ ಮಲ್ಲಿಗೆಯಮಂಟಪದೊಳು 

ಸೊಗಸುವಂದದಿ ಪಾಡಿ ತೂಗಿರೆಯಮ್ಮ ತೂಗಿರೆ lol 


[ರಂಜಿ] ಪ ಕೆಂಜೆಡೆಯಭವನ ಬಣ್ಣಿಸಿ 

ಮಂಜುಳನೇತ್ರನ ತೂಗಿರೆ 

ಬಂಜೆಯರರ್ಥಿ ಪುತ್ರರನಿತ್ತ xig] 

ನಂಜಯಪಾಣಿಯ ತೂಗಿರೆಯಮ್ಮ ತೂಗಿರೆ 

ಕಂಜಬಾಣವ ಸುಟ್ಟು ಭಸಿತವಿಟ್ಟ - 

2ದಯಾವಾಭಂಜನ ೧ನ) ಪಾಡುತ ತೂಗಿರೆ 

ಕುಂಜರಗಮನೆಯರು ಕುಶಲದಿ ಸ್ವರಗೂಡಿ ; 
ಕ೦ಜಾರಿಜೂಟನ ತೂಗಿರೆ [ಯಮ್ಮ ತೂಗಿರೆ] ॥ ೨ | 


ಪಂಚಾಕ್ಷರಿ ತನುಮನವೇಕಲಿಂಗದಿ- 

ವಾಂಛಿತ ಶರಣನೆ ತೂಗಿರೆ 

ಕಾಂಚನಾದ್ರೀಶನ ಹೃದಯದೊಳಿಂಬಿಟ್ಟ 

ಲಾಂಛನಪ್ರೀಯನ ತೂಗಿ[ರೆಯಮ್ಮ ತೂಗಿರೆ] 

ಮುಂಚುವ ಮೋಹಪ್ರಪಂಚುನಳಿದ ನಿಃಪ್ರ 

ಪಂಚನ[ನು] ಮನಮುಟ್ಟ ತೂಗಿರೆ 

ಮಿಂಚುವ ಸುಲಿಪಲ್ಲು ನಗೆಮೊಗದೈಯ್ಯನ 

ಅಂಚೆಗಮನೆಯರು ತೂಗಿರೆಯ[ಮ್ಮ] ತೂಗಿರೆ lal 


ತಳಿರಡಿ ಸುಳಿನಾಭಿ ತೆಳುವ[ಪು]ತನುಕಾಂತಿ 

ನಳಿತೋಳ ನಾರಿಯರು ತೂಗಿರೆ 

"ಬಳುಕುವ ಬಡನಡುವಿನ ಭಾವಕಿಯರು ಕೂಡಿ 

ಎಳುವೆರೆಧರನನು ತೂಗಿರೆಯಮ್ಮ ತೂಗಿರೆ 

ಬೆಳತಿಗೆಗಂಗಳ ಕಳೆವೆತ್ತ ಕಾಂತಿಯ 

ಅಳಿಕಾಂಬಕನನು ತೂಗಿರೆ 

ಥಳಥಳಿಸು[ವ ತ] ನುವೆಳಗಿನ ಮಹಿಮನ 

ನಳಿನವದನೆಯರು ತೂಗಿರೆಯಮ್ಮ ತೂಗಿರೆ lel 


ಸ್ವರವಚನ ಸಂಪುಟ - ೧ ಸ ತ 


CC-0. Jangamwadi Math Collection, Varanasi. An eGangotri Initiative 


ಆಸೆಯಾಮಿಷ[ಗ1ಳ ನಾಶವ ಮಾಡಿದ 

ಭಾಷೆಪಾಲಕನನು ತೂಗಿರೆ 

ಮೀಸಲಭಕ್ಷಿಪಥ[ವೀವ] ಸುವಿ- 

ಲಾಸನ ಪಾಡುತ ತೂಗಿರೆಯಮ್ಮ ತೂಗಿರೆ 

ದೇಶದೇಶಗಳಲ್ಲಿ ಮಹಿಮೆಯ ಮೆರೆದ ಮ- 

ಹೇಶನ ಪೊಗಳುತ ತೂಗಿರೆ 

ಗೋಸಲಬಗೆ ಚನ್ನಬಸವ ಸದ್ಗುರು ಕರಜಾತ 

ವಿಖ್ಯಾತನ ತೂಗಿರೆಯಮ್ಮ ತೂಗಿರೆ sl 


ಬಚ್ಚಬರಿಯ ಪರಬ್ರಹ್ಮ ಸ್ವರೂಪನ 
ಸಚ್ಚಿದಾನಂದನ ತೂಗಿರೆ 
ನಿಚ್ಚಪಾದುದಕ ಪ್ರಸಾದಕ್ಕೆ ಮನ ಉಬ್ಬಿ 
ಮಚ್ಚಿದ ಮಹಿಮನ ತೂಗಿರೆಯಮ್ಮ ತೂಗಿರೆ 
ನುಡಿವ ದೂಷಕರ ಸದೆಬಡಿದಾತ್ಮ 
ನಿಶ್ಚಲ ಜಯವೆಂದು ತೂಗಿರೆ 
ಉಚ್ಚ] ಹದಿಂದಲಿ ನಿಚ್ಚ ಪೂಜೆಯ ಕೊಂಬ 
ಸಚ್ಚಿನ್ಮಯನ ಬೇಗ ತೂಗಿರೆಯಮ್ಮ ತೂಗಿರೆ el 


ನಿಷ್ಠೆಯುಳ್ಳವರಿಗೆ ಇಷ್ಟಾರ್ಥವನೀವ 

ದಿಟ್ಚಿಮೂರುಳ್ಳನ ತೂಗಿರೆ 

ಇಟ್ಟಣೆಸುವ ಇಹಪರಗತಿಗಭಯವ 

ಕೊಟ್ಟು ರಕ್ಸಿಸುವವನ ತೂಗಿರೆಯಮ್ಮು ತೂಗಿರೆ 

ಸೃಷ್ಟಿಗಧಿಕ ಎಡೆಯೂರೊಳು ನಿಂದಘ- 

ರಟ್ಟ ಸಿದ್ಧೇಶ್ವರನ ತೂಗಿರೆಯಮ್ಮ ತೂಗಿರೆ Ne 
ü D | 


ಹಲಳ 


ಗುರುರಾಯ ಬಂದಮೇಲಮ್ಮ ಎನ್ನ ಶರೀರದ ಅ 
ಪರೂಪ ಜಾತ್ರೆಯ ಮಾಡಿದೆನಮ್ಮ ॥ ಪಲ್ಲ ॥ 


ಗಾಲಿ ನಾಲಕು ತೇರಿಗಮ್ಮ ಅದಕೆ 
ಕೀಲುಕುಂಡಲಿಯೆಂಬರೆಯಿಟ್ಟಿನಮ್ಮ 


... ಸ್ವರವಚನ ಸಂಪುಟ - 9 


CC-0. Jangamwadi Math Collection, Varanasi. An eGangotri Initiative 


ಮೇಲೇಳುನೆಲೆಮನೆಯಮ್ಮ ಅದಕೆ 
ಬಾಲಸರ್ಪದ ಊರ್ದ್ಧ್ವಮಿಣಿಯು ಕಾಣಮ್ಮ lol 


ಎಪ್ಪತ್ತುಎರಡುಸಾವಿರದ ಹುರಿ ಮೂರು 

ತಪ್ಪದೆ ಗಂಟಕ್ಕಿ ಬಿರಿಯಿಕ್ಕಿದೆನಮ್ಮ 

ಇಪ್ಪತ್ತುಒಂದುಸಾವಿರದಆರುನೂರ 

ರೊತ್ತಿಲಿ ನಡುವೆ ಗದ್ದುಗೆಯಿಟ್ಟಿನಮ್ಮ ॥೨॥ 


ಹತ್ತು [ಪ7ಟವು ಹರದಂತೆ ಅದಕೆ 

ಎತ್ತನೋಡಲು ನವರತುನ ತೆತ್ತಿಸಿದೆನಮ್ಮ 

ಚಿತ್ರದಬೊಂಬೆ ಬಾಗಿಲಲಿ ಮುಂದೆ 

ಅರ್ಶಿಯಿಂದಲಿ ನಿಲಿಸಿ ಆನಂದದಿಂದ lal 


ಭಕ್ತ ಮಾಹೇಶ ಪ್ರಾಣಲಿಂಗಿ ಅವ 
ರೊತ್ತಿಲಿ ಪ್ರಸಾದಿ ಶರಣೈಕ್ಯರಮ್ಮ 
ಮೊತ್ತದೆ ಮಹಾಲಿಂಗ ನಡುವೆ ಮೇಲೆ 


ಇಟ್ಟನೆ ಬ್ರಹ್ಮಾನಂದದ ಕಳಸವಮ್ಮ ॥೪॥ 


ತ್ರಿಕೂಟಗಿರಿಗಾಗಿ ತೇರ ವಾದ್ಯ 
ಫಂಟಾಘೋಷದಿ ನಡೆಸಿದೆನಮ್ಮ 
ಸಾಕಾರ ಗುರುಮೂರ್ತಿ ಸೋಮ- 


ಶೇಖರಲಿಂಗನಿಗೆ ಅರ್ಪಿತವಾದೆನಮ್ಮ lgi 
Q Q 
ಹ 
ಭಾವಕಿ ರನ್ನಳೆ ಬರಿದೆ ಮಾಜುವರೆ 
ಭಾವಜನೊಸಗೆಯ ಬಗೆ ನಿನ್ನೊಳೇನೆ? ॥ ಪಲ್ಪ ॥ 


ಪಡುವಲೊಳಗೆ ಉಡುಗಣ ಮೂಡಲೇನೆ ? 
ಬೆಡಗಿನಂಕದೊಳ್ಳಿಡುಮುತ್ತಿದೇನೆ ? 

ಕಡು ಚೆಲ್ವ] ಫಲಕ[?] ಕುಂಕುಮ ಪಂಕವೇನೆ? 

ಜಡಜಮೊಗ್ಗಿಗೆ ಸಣ್ಣ ಪೆರೆ ಬಂದುದೇನೆ ? lol 
ಸ್ವರವಚನ ಸಂಪುಟ - ೧ ೨೪೫ 


CC-0. Jangamwadi Math Collection, Varanasi. An eGangotri Initiative 


ಉಮೆಯಸುತನ ವಾಹನದಾಟವೇನೆ ? 
ಭ್ರಮರ ಶಿಶಿರದೊಳು ಹೊರಳುವದೇನೆ ? 
ಕುಮುದದೊಳಗೆ ಅರುಣಾಂಕುರವೇನೆ ? 
ಅಮೃತದೊಳಗಿಹ ಅಸಿತವಿದೇನೆ ? 


ಕಂದರ್ಪನ ರಥ ಕಲಕಿಹುದೇನೆ ? 
ಚಂದದ ಹಂಸೆಯ ಸಂಚಾರವೇನೇ? 
ಸಿಂಧುರ ಮದವೆದ್ದ ಕಾರಣವೇನೆ ? 
ಇಂದು ಹೊಸಹಳ್ಳಿ ವೀರ ಬಂದಿದ್ದನೇನೆ ? 
ü U0 


ಹಿಕ 
ಜಯ ಮಂಗಳ ಸದಾಶಿವನಿಗೆ ಜ್ಯೋತಿ- 
ರ್ಮಯ ನಿತ್ಯಾನಂದ ತ್ರಿಣೇಶನಿಗೆ 


ಮೂಜಗದೆರೆಯಗೆ ಮೋಹನಕಾರಗೆ 
ಸಜ್ಜನರಕ್ಷಗೆ ಶಂಕರಣೆ 

- ಸಜ್ಜುಕದರಳ ಸೋರ್ಮುಡಿಯ ಜವ್ವನೆಯರು 
ಮಜ್ಜನಪ್ರಿಯಗಾರತಿಯೆತ್ತಿರೆ 


ಪೊಸಹರೆಯದ ಸೊಬಗುಳ್ಳ ಬಾಲಕಿಯರು 
ಶಶಿಧರ ಸುಖಕರ ಜಯಯೆನುಶಲಿ 
ಕುಶಲದಿಂದ[ಲಿ ನಲಿ]ದಾಡುತ ಪಾಡುತ 
ಪಶುಪತಿಧರಗಾರತಿಯೆತ್ತಿರೆ 


ದುಷ್ಟವೈರಿಗಳ ಸಂಹರಿಸುವಾತನಿಗೆ 
ಶ್ರೇಷ್ಠಜನಾಮನನನುಪಮಗೆ 
ಅಷ್ಟಮೂರುತಿಗೆ ಅಗಣಿತ ಮಹಿಮಗೆ 
ನಿಷ್ಠೆಯಿಂದಾರತಿಗಳನತ್ತಿರೆ 

1... 0 


I ೨॥ 


lal 


॥ ಪಲ್ಲ ॥ 


lo ll 


1 ol 


lal 


ಸ್ವರವಚನ ಸಂಪುಟ - 9 


CC-0. Jangamwadi Math Collection, Varanasi. An eGangotri Initiative 


ಹಪ 
ವಾರಿಜನಯನಪೂಜಿತನ ನೋಡುತ ಭವ 
ದೂರವಾದ ಪುಣ್ಯ[ದ] ನೀರ. ತರುವೆ 
ತಾರೇ ಬಿಂದಿಗೆಯ 
ತಾರೇ ಬಿಂದಿಗೆಯ ॥ ಪಲ್ಲ ॥ 


ಚಿನ್ನದ ಬಿಂದಿಗೆ ರನ್ನದ ಸಿಂಬಿ 

ಕನ್ನಡಿ ಪೋಲುವ ಕದಪಿನ ಕಾಂತೆ 

[ಚಿನ್ನ ಸರವು ಚೆಂತಾಕ ಮುತ್ತಿನಬೊಟ್ಟು 

ಮಿನ್ನದಿಂದೊಪ್ಪುವ Ia lol 
ಮುತ್ತಿನಮುಡಿಯೋಳೆ ಮೂರು ಎಸಳಿನಿಂದ 

ತೆತ್ತಿಸಿದ ಹತ್ತೆಗಟ್ಟಿನ ತೋರ 

ಮುತ್ತಿನ ಮೂಗುತಿ ವಿಸ್ತಾರದ ಪದಕ 

ಹಸ್ತಕಂಕಣ ಹರಳೋಲೆಯ ಚೆನ್ನೆ ॥ ೨॥ 


ತೋಳ ಬಾಪುರಿಗಳ ಸಾಲಿನಿಂದೊಪ್ಪುವ 

ಏಳೆಂಟು ಕೋಪಿಗೆ ಮಿಗಿಲಾದ 

ಕೀಲು ಕೇಲಿಗೆ ವಜ್ರಬಿಗಿದ ಕಂಚೆಯದಾಮ 

ಜಾಲದಿಂದೊಪ್ಪುವ ಬಾಲಕಿ ನೀನು 

ತಾರೇ ಬಿಂದಿಗೆಯ lal . 


ಎಂದೆಂದು ಮಾಜದ ನವರತ್ನದ ಪೊಸ 
ದಂದುಗೆ ಮಂಪಿಗೆ ಮುದಗಳ [2] 

ಚಂದದ ಮಿಸುನಿಯ ಕಾಲುಂಗರ ಪಿಲ್ಲಿ 

ಹೊಂದಿದ ಚರಣೆ ರಾಕೇಂದುವದನೆ ॥ ೪॥ 


ಅಂಗಗುಣಗಳನಳಿದ ಶಿವಶರಣ- 

ರಂಗನೆಯರೊಳೊಡನಾಡುಶಲಿ 

ಮಂಗಳಾತ್ಮಕ ಪರಶಿವನ ಪೂಜಿಗೆ ವಿಯ- 

ದೃಂಗೋದಕವನ್ನು ತರುವೆನು ನೀರೆ ಥರ 
ತಾರೇ ಬಿಂದಿಗೆಯ ಶೆ 
D D 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಅನುಬಂಧಗಳು 


ಸ್ವರವಚನಗಳ ಅಕಾರಾದಿ 
ಸ್ವರವಚನಗಳ ಆಕರಸೂಚಿ 
ಸ್ವರವಚನಗಳ ಪ್ರಕಟಿತ ವಿವರ 
ಸ್ವರವಚನಾಂಕಿತಗಳ ಆಕಾರಾದಿ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನಗಳ ಅಕಾರಾದಿ 


ಅಖಂಡ ಬ್ರಹ್ಮಾನಂದದ ಬೆಳಗಿನೊಳು ೧೦೨ 
ಅಗಜಾವರನ ಪಾಡಿ ೭೫ 
ಅಗಲಿ ನಾ ಬರಬಹುದೆ ೧೫೬ 
ಅರಿಯದಲೆ ಎನ್ನನೊಪ್ಪಿಸಲೆನ್ನ ೫೨ 
ಅರಿವ ನೀ ಆರಿಯೊ ೧ 
ಅರಿವಿನದೀಪ ಎಚ್ಚರಿಕೆ ೯೩ 
ಅರುಹೆನೆ ಅರುಹಲಾಗದು ೨ 
ಅಂಗಜಮದಕೃತಾಂತ ೩೯ 
ಅಂಗೈಯ್ಯ ಲಿಂಗ ನೀನೊ ಆ೦ 
ಅಂದೇನೆ ಅನ್ನಲಾಗದು i ೧೨೫ 
ಅಂಬರದೊಳಗೊಂದು ಅಮೃತದ, ೧೨೪ 
ಆಡುವ ಬಾರೆ ಪಗಡೆ ; ೪೧ 
ಆದಿ ಅನಾದಿಯಿಂದತ್ತತ್ತ ೧೩೨ 
' ಆದಿಮಲ್ಲನಮೂಲೆ..ಬಸವೇಶ ೩0 
ಆರತಿ ಬೆಳಗುವೆನು ಮುರಿಗೇಶಗೆ ೨೪೬ 
ಆರಿಗೆ ಆರಿಲ್ಲ ಲಿಂಗವೆ ೧೭೭ 
ಆರಿಗೆಯು ಆರಿಲ್ಲ ಹಾರೈಸದಿರು ೧೩೩ 
ಆರು ತಿಳಿಯಬಹುದೀ ಘನವ ೧೬೯ 
ಇನಿತೇಕೆ ಕಡುಗೋಪ ವನಿತೆ ೮೧ 
ಇನ್ನೇಕೆ ಪರಲೋಕ ಪಡವ | ೫೬ 
ಇಂದು ಎನ್ನ ರಕ್ಷಿಸಲ್ಕೆ ಬಂದ ೧೭೬ 
ಈತನಲ್ಲವೇನೆ ಸೋಮನಾಥ ೨೫೬ 
ಈತನೆ ತಂಗಿ ಈತಶನೆ ೧೯೫ 
ಊಟಕೆ ಬಂದೆಪು ನಾವು ೨೦೦ 
ಊರು ಹಾಳಾಯಿತಮ್ಮ ೩ 
ಎತ್ತಿರೆ ಆರತಿಯ ಪರಶಿವ TT 
ಎನ್ನ ಕಾಯವೆ ಸೆಜ್ಜಿವನೆ ೧೭೦ 
ಎನ್ನ ಮನಪ್ರಿಯವಲ್ಲಭ ೧೫೧ 
ಸ್ವರವಚನ ಸಂಪುಟ - ೧ 220 


CC-0. Jangamwadi Math Collection, Varanasi. An eGangotri Initiative 


ಎನ್ನಿಂದ ಸಿರಿವಂತರಿನ್ಯಾರು 
ಎನ್ನೊಳೇತಕೆ ಬೆರದೊ 

ಎನ್ಮಯ್ಯ ದಮ್ಮಯ್ಯ ನಾ ನಿಮ್ಮ 
ಎಲ್ಲಿಯದೊ ಶಿವಭಕ್ತಿ ಕುಟಿಲ 
ಎಂತು ತಾಳಿದಳಾ ಎಡೆವಿಡಿದು 
ಎಂತು ತಿಳಿವರೊ ಶರಣ 

ಎಂತು ನುತಿಸುವೆ ನಿನ್ನ 

ಎಂತು ಮರೆಯಲಿ ಶಿವ ಶಿವ 
ಎಂತು ಮಖ್‌ಯಲಿ ಕಾಂತೆ ನಾನು 
ಎಂತೆನ್ನನೋಡಿ ಪೊರೆದಪೆಯೊ 
ಎಂಥ ಒಳ್ಳೆದನಕ್ಕೆ ಎನ ಗಂಡ 
ಎಂಥಾ ದೇಸಿಕನೆಲೆ ಕಾಂತೆ 
ಎಂದಿಂಗೆ ಕಾಣ್ಟೆನೊ ಎಳೆಹರೆಯದ 
ಏತರ ಸಂಸಾರ ಸುಡು ಸುಡು 
ಏನನೆಂಬೆನು ಎನ್ನೊಗೆತನವ 
ಏನೆಂದು ತಿಳಿಯಲಮ್ಮ ಸದ್ಗುರು 
ಏನೆಂಬೆ ಶಿವಯೋಗಿ ಮನುಜದೇಹವ 
ಏಲು ಬೆಳಗಾಯ್ತು ಸಮ್ಯಜ್ಞಾನ 
ಓದಿ ಮರುಳಾದರೆಲ್ಲರು 
ಕರಗಡ್ಡಕೆಟಿಕೆಣಜ 

ಕರದರೆ ಮಾತನಾಡದೆ ಹೀಗೆ 
ಕರದು ತಂದು ತೋರೆ 
ಕರುಣವಿರಲಿ ಎನ್ನ ಮೇಲೆ 

ಕಂಡು ಬದುಕಿದೆ ನಾನು 

ಕಂಡೆ ಕಂಡೆನಮ್ಮ ಸತಿಯೆ 

ಕಂಡೆ ಕಂಡೆ ಮಾಜಬೇಡ 

ಕಂಡೆನು ಶಿವಲಿಂಗವ 

ಕಂಡೆ ಪುಸಿಯಲ್ಲ ತಿಳಿಯ 
ಕಾಡಬೇಡ ಕರುಣದಿಂದಲಿ 
ಕಾಡಬೇಡಯ್ಯ ಕಾಯಯ್ಯ 
ಕಾಣದೆ ಬರಿದೆ ಕಾಲವ ಕಳೆದೆ 
ಕಾಣೆ ನಾನಯ್ಯೋ ಏಣಾಕ್ಟಿ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಕಾವಯೆನ್ನೊಳು ಗರ್ವ ಬೇಡ 
ಕಾಂತೆ ಕರದು ತಾರೆ ಕಾಂತನ 
ಕುದುರಿಯ ಕಂಡಿರೇನೆ ಮಾನಸವೆಂಬ 
ಕೂಗುತಿದೆ ಕುಠಿಲ ಹೆಚ್ಚಿ 

ಕೂಸ ಕಂಡಿರ ಜ್ಞಾನಿಗಳೆಲ್ಲ 

ಕೇಳು ದೇವರದೇವ ಜಾಳು 

ಕೊಡನ ಹೊರುವರೇನೆ ಅಮ್ಮಯ್ಯ 
ಕೊಡು ಎನಗೆ ವರವ 

ಕೊಡು ಬೇಗವೆಲೆದೇವ 
ಕೊಂಡಾಡಲರಿಯೆ ನಿಮ್ಮಿರವ 
ಕೋಗಿಲಾಲಾಪದಿ ರಾಗವ ಪಾಡುತ 
ಕೋಣೆಯೊಳಗಿರುತಿರ್ಪ ಕಾಣಬಾರದ ಮುತ್ತ. 
ಗರುವಯಾತಕೋ ಮನದೊಳರಿತು 
ಗುರುಕರುಣವಾದವರ ಪರಿಯ 
ಗುರುರಾಯ ಬಂದಮೇಲಮ್ಮ 
ಗುರುವೆ ಗುರುವೆ ಗುರುವೆ 
ಗುರುಸೇವೆ ಮಾಡುತಿರ್ದನು ಯೋಗಿ 
ಗುಂಗುರದ ಬಾಧೆ ಬಿಡಿಸೋ 
ಗೋಪತಿ ಶಿರಕರ ಗೋಕರ್ಣ 
ಚಂದವಾಯಿತು ಮುರಿಗೆ ಕರಿಬಸವ 
ಚಿತ್ತೈಸಿ ಜೀಯ್ಯ ಕರಪೀಠ 
ಚಿಂತಿಪುದು ಘನವೆ ಮನವೆ 
ಚೆನ್ನಬಸವಗೆ ಚೋರಚಿಕ್ಕಗೆ 

ಚೆಲುವ ಕೋವಿದ ರನ್ನ 

ಚೇಳು ಕಚ್ಚಿತಮ್ಮ ದೇವರೆ 

ಜಯ ಜಯ ಜಗಧೀಶ್ವರನಿಗೆ 

ಜಯ ಜಯ ನಿರಂಜನಗೆ 

ಜಯ ಜಯ ಮಂಗಳಮಹಿಮಗೆ 
ಜಯಮಂಗಳಂ ಜಯಮಂಗಳಂ ' 


ಜಯಮಂಗಳಂ ನಿತ್ಯ ಶುಭಮಂಗಳಂ ಕೊಲ್ಲಿಪಾಕಿಯ 
ಜಯಮಂಗಳಂ ನಿತ್ಯ ಶುಭಮಂಗಳಂ ಜಯ ಜಯತು 


ಜಯಮಂಗಳ ಸದಾಶಿವಗೆ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಜಂಗಮ ಜಂಗಮ ಎಂಬೊ 
ಜಾಣನಹುದೊ ಜಾತಿ ಪ್ರವೀಣ 
ಜಾತಿಯನಃಿತು ಕೂಡುವ 
ಜ್ಞಾನಮಯ ತಾನಾಗಬೇಕು 
ಜ್ಞಾನಸಾಧಕದ ಪ್ರಯೋಗವ 

ಚೋ ಜೋ ಎನ್ನ [ಇ] .ಷೃಲಿಂಗೇಶ 
ಜ್ಯೋತಿ ಬೆಳಗುತಿದೆ ನಿರಂಜನ 
ಜ್ಯೋತಿ ಬೆಳಗುತಿದೆ ನೋಡಿ 
ಜ್ಯೋತಿ ಬೆಳಗುವೆ ದೀಪದ 

ತನ್ನಂತೆ ಮಾಡಿದನೆ ಚೆನ್ನ ಶ್ರೀಗುರು 


ತಿಳಿದುಹೇಳಿರಣ್ಣಗಳಿರ 
ತೂ ಥೂ ತೂ ಥೂ ಮೂಡಾ 
ತೆಕ್ಕೆಯನಗಲದಿರಯ್ಯ 

ತೋರಿಸೆ ಶ್ರೀಗುರುದೇವನ 

ದೇವ ತೋರಿದನೆನಗೆ 

ದೇವ ನೀನಟ್‌ತು ಕೊಡೋ 
ದೊರವದು ಮುಕ್ತಿ ದೊರವದು 
ನರಜನ್ಮಯೆಂಬ ತಾಮಸದಿ 
ನಲಿವುತಿದೆ ಘನದುಯ್ಯಲೆ 
ನಂಜಬಾರನಲ್ಲೆ ಮನಿಗೆ 
ನಂಜುಂಡೇಶ್ವರ ನಿಮಗೆ ನಮೋ 
ನಂದಿಯನೇರಿದನಲ್ಲ 

ನಂಬಿದೆ ನಿನ್ನ ಚರಣವನ 

ನಂಬು ಎರಡಿಲ್ಲದೆ ಗುರುಪಾದವ 
ನಾಟಕ ಬೇರೆ ಕಾಣೊ ಸದ್ಧರುವಿನ 
ನಾನು ನೀನೆಂಬಂತರವು 
ನಾರಿರನ್ನಳೆ ನೀನೀಗ 

ನಿತ್ಯ ನಿರ್ಮಲ ಪರಂಜ್ಯೋತಿ 
ನಿನ್ನ ಮನಸಿನಲ್ಲೇ ನೀ ಧ್ಯಾನಿಸಿ 
ನಿನ್ನ ಮೋಹದ ಭಕ್ತರಾರು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ನಿಮ್ಮಯ ಕರ ಚರಣಕಮಲ 
ನಿರುಪಮ ಮಹಾಮಹಿಮ 
ನಿಶ್ಚಿಂತನಾಗಿರಬೇಕು ಪೂರ್ವ 
ನೀನವನಿಗೊಳಗಾಗದಿರಲು 

ನೀ ಪೇಳೆ ರಮಣಿ ನಿನಗಿನಿತು 
ನೀಲಕಂಧರ ಪಾಲಿಪುದೆನ್ನ 
ನುಡಿದಂತೆ ನಡವುದೇಕಿಲ್ಲ 
ನೆಲೆನೆಲೆಗನುಪಮವೆನಿಸುವ 
ನೋಟವ ಮನವನೊಪ್ಪಿಸೊ 
ನೋಡ ನೋಡಲು ಬಯಲಾಯ್ತು 
ನೋಡಿ ಬಾ ನೋಡಿ ಬಾ ಮುದ್ದುಗಿಳಿಯೆ 
ನೋಡು ನೋಡೆಲೆ ಆತ್ಮ ನಿಜವಾಗಿ 
ನೋಡು ನೋಡೆಲೆ ನೋಟಗಾತಿ 
ಪಟುವಾಗು ಮನವೆ ಹೆದರದೆ 
ಪ್ರಣವಾಕ್ಷರಂಗಳಾಅ 
ಪಾದವೆಚ್ಚರಿಕೆ ಶ್ರೀ ಪಾದಾವಧಾನ 
ಪಾಲಿತ ಸುರಮುನಿ ಜಾಲ 
ಪಾಲಿಸು ಎನಗೆ ಪಾವನತರ 
ಪಾಲಿಸು ಪರಮ ದಯಾಳು 
ಪಾಲಿಸೆನ್ನನು ಭಾಮಿನಿ 
ಪೊಡವಿಯೊಳಗೆಣೆಗಾಣೆ 
ಬದುಕಿದೆನಯ್ಯ ಬದುಕಿದೆ 
ಬರಬೇಡ ಬಂದರೀಪರಿಯ ಗುಣ 
ಬರಿದೆ ಚಿಂತಿಸಬೇಡ ಭ್ರಷ್ಠ 

ಬರಿದೆ ಮುನಿಯ ಸಲ್ಪ ಬಾ 
ಬರಿದೆ ಮುನಿಸು ಸಲ್ಲ ಬಾರೊ 
ಬಲಿಗೆ ಬಿದ್ದ ಪಕ್ಷಿ ತಾನು 
ಬಲ್ಲೆನೆ೦ಬರಿ ಶರಣರಿಂಗಿತವ 
ಬಸವಣ್ಣನೆ ಗುರು ಚೆನ್ನಬಸವ 
ಬಸವದಂಡೇಶನೆ ಗುರುವೆನಗೆ 
ಬಸವನೆ ಗುರುವೆನಗೆ 
ಬಸವಪುರಾಣವನವಸುರಿದ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಬಸವ ಬಸವ ಎನ್ನಿರೊ 

ಬಸವ ಬಸವಗೆ ಬಸವರಾಜಗೆ 
ಬಸವ ಬಸವಯೆಂದರೆ 
ಬಹುರೂಪನೆ ತೊಟ್ಟು 
ಬಂದನೆನ್ನ ಕರಾಂಬುಜಕೆ 
ಬಂದು ಬಂದು ಪೋದನಮ್ಮ 
ಬ್ರಹ್ಮದ ಬಗೆ ಹೇಗೋ ಕಾಣದಲ್ಲ 
ಬಾರೊ ಬಾ ಇಷ್ಠಲಿಂಗ ನೀ ಎನ್ನ 
ಬಿಡಲಾರೆನಕ್ಕ ಈ ದೇವನ 
ಬೀಜವೊಂದನು ಮೀರಿ ಬೆಳೆದವು 
ಬೆಲ್ಲ ಮಾರಲಿ ಬಂದಿದೆ ; 
ಬೆಳಗಿರೆ ಆರತಿಯ ಸಖಿಯರು 
ಬೆಳಗಿರೆ ನಾರಿಯರೆಲ್ಲ 

ಬೆಳಗಿರೆ ಮಂಗಳಾರತಿಯ 
ಬೆಳಗುವೆನಾರತಿಯ ಲಿಂಗೈಯ್ಯಗೆ 
ಭಕ್ತನ ಮಾಡಿಕೊ ಎನ್ನ 
ಭವಸಾಗರವೆಂಬೊ ಹೊಳೆಯೆತ್ತಿ 
ಭಳಿರೆ ಭಳಿರೆ ಭಾಪು ಬಸವರಾಜ 
ಭಾವಕೆ ರನ್ನಳೆ ಬರಿದೆ ಮಾಜುವರೆ 
ಭಿಕ್ಷ ಬೇಡಿದದನೆಂದು ನಿಂದಿಸುವ 
ಭಿಕ್ಚವನೆ ಬೇಡುಂಬ ಮೋಕ್ಬಸುಖವನೆ 
ಭೋಗ ಮೋಕ್ಷಾನಂದಕರನಿಗೆ 
ಮಚ್ಚಿಸಿಕೊ ನೀ ಎನ್ನ ಪ್ರಾಣ 
ಮದಗಜಗಮನೆಯರೆಲ್ಲ 
ಮನುಕುಲಸಂಕುಲದಧಿಪತಿ 
ಮರೆಯದಿರು ಮನವೆ 

ಮಲ್ಟಿ ಕಾರ್ಜುನನೆಂಬೊ ಮದ್ದಾನೆ 
ಮಂಗಲ ಜಯ ಜಯ 
ಮಂಗಲಂ ಮಂಗಲಂ ಭವಂತು 
ಮಂಗಳಕಾಯಗೆ ಮಂಗಳಂ 
ಮಂಗಳ ಜಯ ಜಯಮಂಗಳ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಮಂಗಳ ಜಯ ಶುಭಮಂಗಳ | ೫೦ 


ಮಂಗಳ ಮಂಗಳ ಅಕ್ಷಯ å ೧೫೯ 
ಮಂಗಳ ಮುದ್ವೀರದೇವಗೆ ೧೮೩ 
ಮಂಗಳಮೂರ್ತಿಗೆ ಮಂಗಳಂ ೧೯೭ 
ಮಂಗಳರೂಪ ಚೆದಂಗ ಪರಾಕು ೨೩೯ 
ಮಂಗಳಂ ಜಯಮಂಗಳಂ ೨೪೭ 
ಮಂಗಳಾರತಿ ಎತ್ತಿರೆ ಗಂಗಾಧರಗೆ ೧೪೨ _ 
ಮಂಗಳಾರತಿಯ ಬೆಳಗಿರೆ ೧೯೯ 
ಮಂಜುಳಾಂಗಿ ಮಲಯಜಗಂಧಿ ೧೩೮ 
ಮಾಜದೆನ್ನೊಳು ಪೇಳು ಮಾರಾರಿ f ೨೧೭ 
_ ಮಾತೆ ಪೊರೆ ಗಿರಿಜಾತೆ ನೀನೆನ್ನ ೨೩೦ 
ಮಾನಿನಿರನ್ನೆ ಮಗಳೆ ನೊಸಲೊ ೯೪೨ 
ಮಾರಿ ಬಂದಿತಲ್ಲ ಮದಮುಖ ೨೧೦ 
-ಮಾಸಾಳು ಬಂದ ಕಣೆ ನೋಡೆಲೆ ೯೪೫ 
ಮುತ್ತಿನಾರತಿ ಎತ್ತಿರಿ ಮುಕ್ತಿವರಗೆ 90೪ 
ಮುನ್ನ ಮಾಡಿದ ಪಾದಪೂಜಾಫಲದಿಂದ ೬೨ 
ಮುರಿಗಾಸ್ಟಾಮಿಯೆಂಬುವರ್ಯಾರೆ ೧೮೯ 
ಮುರಿಗೇಂದ್ರ ಮಹಸ್ವಾಮಿ ಭೂಪ ೯೪ 
ಮುಂದೆ ನಾ ಹೋಗುತಿಹೆನೆ ೭೮ 
ಮೆಚ್ಚುವರೆ ಅವರ ನಮ್ಮಚ್ಚಲಿಂಗಾಂಗಿಗಳು ೧೨೭ 
ಮೆಲ್ಲಮೆಲ್ಲನೆ ಕರಪುರದ ಶಾಂಶೇಶಗೆ ೧೧೯ 
ಯೋಗಿ ಬಂದ ನೋಡೆ ಪರಮ ಶಿವಯೋಗಿ ೧೮೬ 
ರಾಜಲಪನೆ ನೀ ತೋರೆ ೪೦ 
ಲಿಂಗದ ಸದುಭಾವವ ತಿಳಿದ | ೪೨ 
ಲಿಂಗ ಬಂದಾನೆ ಗುರು ಚರಲಿಂಗಯ್ಯ "೧೭೫ 
ಲಿಂಗ ಸಂಗದೊಳು ಸಂಧಾನವಲ್ಲದೆ ೧೪೫ 
ಲಿಂಗಾಂಗಿ ಅಂಗಸಹಭೋಗಿ ೪೩ 
ವರ ಮಹಾಶರಣನ ಸುದೇಹ ೧೬೭ 
ವರ ವೇದಾಗಮ ವಂದಿತ ೨೩೩ 
ವಸುಧೆಯೊಳಗೆ ಚಿಲ್ಬ ಬಸವಂತರಾಯ  : ೬೯ 
ವಾರಿಜಗಂಧಿ ಕೇಳೆ ಕನಸ ಕಂಡೆ ೮೩ 
ವಾರಿಜನಯನ ಪೂಜಿಕನ ನೋಡುತ ೨೬೭ 
ಸ್ವರವಚನ ಸಂಪುಟ - ೧ ವ 


CC-0. Jangamwadi Math Collection, Varanasi. An eGangotri Initiative 


ವಿಪರೀತವಾದುದೊಂದ ನಾನೊಂದು 
ವಿರತಿಯಾದರವರ ಗುಣವ ಒರೆದು 
ವಿರತಿ ವಿರತಿಯೆಂದು ನೀವು 
ಶರಣರಾಚರಣೆಗಳ ಪರಿ ಬೇರೆ 
ಶರಣು ಜಗದಾಧಾರ ಶರಧಿ ಗುಣ 


ಶರಣು ಮಾಡಿದೆನೆನ್ನಿ ಸಹಸ್ರವೇಳೆಯೊಳೆನ್ನಿ 


ಶರಣು ಶರಣು ಗುರುರಾಯ 

ಶರಣು ಶರಣು ಶಾಂಭವಿಯೆ 

ಶಿವನ ನೆನವನೆ ಅಜ್ಞಾನಿ 

ಶಿವನು ಭಿಕ್ಷಕೆ ಬಂದ ನೀಡು ಬಾರೆ 
ಶಿವಪೂಜೆಯಂ ಮಾಡು ಶೀಘ್ರದಿಂ 
ಶಿವಯೋಗಿ ಶಿವಯೋಗಿ 
ಶಿವಯರಮಣನ ಶೀಘ್ರದೊಳು 
ಶೀಲವ ಮಾಡಬ್ಯಾಡಣ್ಣ ನೀ 
ಶ್ರೀಗುರುರಾಯನ ಪಾದವ 

ಶ್ರೀ ಗುರುಶಾಂತ ವೀರಾಧಿವೀರ 

ಶ್ರೀ ಮತ್ಕಾಂಭವರೂಪ ಹೇಮ 

ಶ್ರೀ ಮತ್ಕೈಲಾಸ ಹಸ್ತಾಂಬುಜದಮಲ 
ಶುಚ್ಛವರ್ಣದ ಹೂವು ' 
ಸಯ್ಯನೆಯಿಂದ ಬೈಯ್ಯನೆ 
ಸರಸವಿದ್ಯಾರಮಣಿಯಿರೆ 
ಸಹಜವಹುದೀಮಾತು ಶಿವಭಕ್ತಿ 
ಸಾರಸುಖದೊಳಿರ್ದು ಲಿಂಗಸಂಗವೆಂಬ 
ಸಾ ಹೇಳಿದೆನೀ ಶರೀರ 

ಸಾತಿ ಹೇಳಿದೆ ಮನವೆ 


ಸುಮ್ಮನಹುದೆ ಮುಕ್ತಿ ಸುಮ್ಮನಹುದೆ 


ಸುವ್ಹಾಲೆ' ಸುವ್ವಿ ಸುವ್ಹಾಲೆ 


ಸೋಮಚೂಡ ಮಾಂ ಪಾಹಿ 


ಸ್ವರವಚನ ಸಂಪುಃ: - ೧ 


CC-0. Jangamwadi Math Collection, Varanasi. An eGangotri Initiative 


ಹತ್ತುಸಾವಿರಶಾಸ್ತ್ರವನೋದಿ ೨೨೧ 


ಹರ ಹರ ಹರ ಹರ ಹರಯೆಂದವರಿಗೆ ೧೨೧ 
ಹರಿವದೆ ಭವ ಹರಿವದೆ ೨೬ 
ಹಲವ ಚೆಂತಿಸಬೇಡ ತಾಳು ೨೫೧ 
ಹಂಸನಾಡುದೆ ಚಿದಾನಂದ ೧೨೨ . 
ಹಾರವನುಧರಿಸಿರೆ ಹರದಿಯರು ೧೮೮ 
ಹುಸಿಯೊ ಹುಸಿಯೊ ಹುಸಿಮನವೆ ೧೧೪ 
ಹೂವ ಕೊಡೊ ವೀರ ೨೦೯ 
ಹೇಳು ಹೇಳು ಎಂದು ಎಂಬ ೨೭ 
ಹೊಂಗೆ ಹೋಗಲವ್ಪ ೬೬ 
ಹೊತ್ತುಗಳೆಯಲಿ ಬ್ಯಾಡಿರೋ ೨೮ 
ಹೊಲಬನರಿತು ಜಪಿಸು ಪಂಚಾಕ್ಟರಿಯ ೨೫೩ 
ಹೋಗುವ ಬನ್ನಿರೆ ಬೇಗ ೧೨೩ 
ಹೋದೆಯ ಸುಖವಾಯಿತೆ ೨೫೩ 
E) m) 
ಸ್ವರವಚನ ಸಂಪುಟ - ೧ ರ್ಸ್‌ 


CC-0. Jangamwadi Math Collection, Varanasi. An eGangotri Initiative 


` ಸ್ವರವಚನಗಳ ಆಕರಸೂಚಿ 


೧ (ಕಾ) (8ಹಿಂ) ಬಸವಭವನ (ಬೆಂ) 


` ೨ (ಕಾ) (೪ ಮುಂ -೫ ಹಿ) ಬಸವಭವನ (ಬೆಂ) 


a (ಕಾ) (೧೧ ಹಿಂ) ಬಸವಭವನ (ಬೆಂ) 

೪ (ಕಾ) (೫ ಮು೦- ಮುಂ) ಬಸವಭವನ (ಬೆಂ) 

೫ (ಕಾ) ಬಸವಭವನ (೬ ಹಿಂ- ೭ ಮುಂ) (ಬೆಂ) 

೬ (ಕಾ) ಬಿ ೬೬೬ (೫ ಹಿಂ- ೬ಮುಂ ಕ ಅ ಕೇಂ (ಬೆಂ 
೭ (ಕಾ) (೧೦ ಹಿಂ) ಬಸವಭವನ (ಬೆಂ) 

೮ (ಕಾ) (೩೬ ಹಿಂ) ಬಸವಭವನ (ಬೆಂ) 

೯ (ಕಾ) (೨ ಹಿಂ) ಬಸವಭವನ (ಬೆಂ) 

೧೦ (ಕಾ) (೨ ಮುಂ) ಬಸವಭವನ (ಬೆಂ) 

೧೧ (ಕಾ) (೧೦ ಮುಂಹಿಂ) ಬಸವಭವನ (ಬೆಂ) 

೧೨ (ಕಾ) (೮ ಮುಂ) ಬಸವಭವನ (ಬೆಂ) 


. ೧೩ (ಕಾ) (೮ ಹಿಂ) ಬಸವಭವನ (ಬೆಂ) 


೧೪ (ಕಾ) ಬಿ ೯೫೬ (೬ಮುಂ*ಹಿಂ); ಕ ಅ ಕೇಂ (ಬೆಂ) 
೧೫ (ಕಾ) (೯ ಹಿಂ - ೧೦ ಹಿಂ) ಬಸವಭವನ (ಬೆಂ) 
೧೬ (ಕಾ) (೧ ಮುಂ - ೨ ಮುಂ) ಬಸವಭವನ (230) 
೧೭ (ಕಾ) (೩ ಮುಂ) ಬಸವಭವನ (ಬೆಂ) 

೧೮ (ಕಾ) (F ಮುಂ) ಬಸವಭವನ (ಬೆಂ) 

೧೯ (ಕಾ) (೮ ಮುಂ -೯ ಮುಂ) ಬಸವಭವನ (ಬೆಂ) 
೨೦ (ಕಾ) (೧೦ ಹಿಂ - ೧೧ ಮುಂ) ಬಸವಭವನ (ಬೆಂ) 
೨೧ (ಕಾ) (೧೧ ಮುಂ + ಹಿಂ) ಬಸವಭವನ (ಬೆಂ) 
೨೨ (ಕಾ) (೮ ಹಿಂ) ಬಸವಭವನ (ಬೆಂ) 

೨೩ (ಕಾ) (೬ ಮುಂ + ಹಿಂ) ಬಸವಭವನ (ಬೆಂ) 

೨೪ (ಕಾ) (೭ ಹಿಂ) ಬಸವಭವನ (230) 

೨೫ (ಕಾ) (೩ ಮುಂ-೪ ಮುಂ) ಬಸವಭವನ (ಬೆಂ) 
೨೬ (ಕಾ) (೭ ಮುಂ - ೮ ಮುಂ) ಬಸವಭವನ (ಬೆಂ) 


೨೭ (ಕಾ) (೫ ಹಿಂ) ಬಸವಭವನ (ಬೆಂ) 


೨೮ (ಕಾ) (೫ ಹಿಂ) 'ಬಸವಭವನ (230) 
೨೯ (ಓ ೧೭೪೭ (೭ ಹಿಂ-ಅಮುಂ) ಕ ಅ ಕೇಂ (ಬೆಂ) 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೩೦ (ಓ ೫೦೩ (೬೭ ಮುಂ) ಬೃಹನ್ಮಠ (ಚೆ) 

೩೧ (ಓ ೭೮೨ (೨೫ ಮುಂ) ಬೃಹನ್ಮಠ (ಚೆ) 

೩೨ (ಓ ೧೯೧ (೧೮ ಮುಂ-- ಹಿಂ) ಬೃಹನ್ಮಠ (ಚಿ) 

aa (ಓ ೧೯೧ (೧೭ ಮುಂ + ಹಿಂ) ಬೃಹನ್ಮಠ (ಚೆ) 

೩೪ (ಓ ೧೯೧ (೧೯ ಮುಂ) ಬೃಹನ್ಮಠ (ಚೆ) 

೩೫ ಶ್ರೀ ಜಿ.ಎ. ಶಿವಲಿಂಗಯ್ಯ (ಮೈ) 

೩೬ (ಓ ೧೧೬೪ ಕ ಅ ಸಂ (ಮೈ) 

೩೭ (ಓ) ೪೬೫ (೧೦೨ ಹಿ೦-೧೦೩ ಮುಂ) ಕ ಅ ಕೇಂ (ಬೆಂ 

೩೮ (ಓ ೫೮೨ (೩೦ ಮುಂ-ಹಿಂ) ಬೃಹನ್ಮಠ 

೩೯ (ಓ ೧೨೫೩ (೪೯ ಮುಂ್‌ಹಿಂ) ಕ ಅ ಸಂ (ಮೈ) 

೪೦ ಬಿ.೯೨೮(೨೪ ಹಿಂ) ಕೆ ಅ ಕೇಂ (ಬೆಂ) 

೪೧ (ಓ) ೪೮೧ (ಬಿಡಿಗರಿ) ಬೃಹನ್ಮಠ (ಚಿ) 

೪೨-೪೩ ಶ್ರೀ ಎಸ್‌. ಉಮಾಪತಿ (ದಾವಣಗೆರೆ) 

VY ಶ್ರೀ ಪಿ. ಎಂ. ಗಿರಿರಾಜು (ಮೈ? 

೪೫ (ಓ) ೨೨೫/೧ (೩ ಮುಂ-- ಹಿಂ) ಬೃಹನ್ಮಠ (ಚಿ) 

೪೬-೪೭ (ಓ ೨೨೫/೧ (೩ಮುಂ) ಬೃಹನ್ಮಠ (ಚೆ) 

೪೮ (ಓ) ೧೮೫ (೯೬ ಹಿಂ-೯೭ ಹಿಂ) ಬೃಹನ್ಮಠ (ಚೆ) i 

೪೯ (1) ೪೫೧ (೩೧ ಹಿಂ- ೩೨ ಮುಂ) ಬೃಹನ್ಮಠ (ಚೆ) 

೫೦ (ಓ ೬೭೯ (೪೭ ಹಿಂ-೪೮ ಮುಂ) ಬೃಹನ್ಮಠ (ಜಿ) 

೫೧ (ಓ) ೧೮೫ (೯೬ ಮುಂ + ಹಿಂ) ಬೃಹನ್ಮಠ (ಚೆ) 

- ೫೨ (ಓ ಬೇಲಿಮಠ (ಬೆಂ); ಬಿ.೧೩೯೮ (೫೬ ಹಿಂ - ೫೭ ಮುಂ] ಕ'ಅಕೇಂ 
(ಚೆಂ) 

೫೩ ಶ್ರೀ ಹೀ.ಚೆ. ಶಾಂತವೀರಯ್ಯ (ಬೆಂ) 

೫೪ È ೫೦೩ (೬೩ ಮುಂ + ಹಿಂ) ಬೃಹನ್ಮಠ (ಚಿ) 

೫೫ (ಓ) ೫೦೩ (೬೩ ಮುಂ) ಬೃಹನ್ಮಠ (ಚೆ) ` 

೫೬ (ಓ) ೫೦೩ (೬೨ ಮುಂ* ಹಿಂ) ಬೃಹನ್ಮಠ (ಚೆ) 

೫೭ (ಓ) ೮೪ (೩೫ ಹಿಂ) ಬೃಹನ್ಮಠ (ಚಿ) 

೫೮ (ಓ) ೨೪೧೭ (೭ ಹಿಂ) ವವಾ ಭಾಂ ಧಾ) 

೫೯ (ಓ ೨೪೧೭ (೧೩೦ ಹಿಂ- ೧೩೧ ಹಿಂ) ವ ವಾ ಭಾಂ (ಧಾ) 

೬೦ (ಓ ೧೭೧/೧ (೧ ಮುಂ ಅ ಕೇಂ (ಬೆಂ) 

೬೧ (ಕಾ) ಬೇಲಿಮಠ (ಬೆಂ) 

೬೨ (ಕಾ) (೧೨ ಮುಂ) ಬಸವಸಮಿತಿ (ಬೆಂ) 


` ಸ್ವರವಚನ ಸಂಪುಟ - ೧ ೨೬೧ 


CC-0. Jangamwadi Math Collection, Varanasi. An eGangotri Initiative 


೬೩ (ಓ) (೬೩ ಮುಂ + &0) ಕ ಅ ಕೇಂ (ಬೆಂ, 

೬೪ (೬) (20 - ೭೨ಹಿಂ ಕ ಅ ಕೇಂ (ಬೆಂ 

೬೫ (ಕಾ) ೧೪೦೦(೧೦೨ ಹಿಂ - ೧೦೩ ಮುಂ) ಕೆ ಅ ಕೇಂ (ಬೆಂ) 

೬೬ (ಕಾ) ೧೩೯೮ (೬೬ ಮುಂ) ಕ ಅ ಕೇಂ (ಬೆಂ) 

೬೭ (ಓ) ಕೊಟ್ಟೂರೂಸ್ಟಾಮಿ ಮಠ, ಹೊಸಪೇಟಿ | 

೬೮ (ಓ) ೩೬೮ (೪೨ ಹಿಂ -೪೩ ಮುಂ) ಬೃಹನ್ಮಠ (ಚಿ) 

೬೯ ಕ ಅ ಕೇಂ (ಬೆಂ) 

೭೦ ಕ ಅ ಕೇಂ (ಬೆಂ 

೭೧ (ಕಾ) ೬೧೯ (೮ ಮುಂ) ಕ ಅ ಕೇಂ (ಬೆಂ 

೭೨ (ಕಾ) ೧೩೯೮ (೬೭ ಮುಂ) ಕ ಅ ಕೇಂ (ಬೆಂ 

೭೩ (ಕಾ) ೧೩೯೮ (೬೬ಮುಂ) ಕ ಅ ಕೇಂ (ಬೆಂ) 

೭೪ (ಕಾ) ೧೩೯೮ (೬೭ ಮುಂ + ಹಿಂ ಕ ಅ ಕೇಂ (ಬೆಂ 

೭೫ (ಓ) ೩೫೩ (೩೮ ಹಿಂ- ೩೯ ಮುಂ) ಬೃಹನ್ಮಠ (ಚೆ) 

(ಓ). ಪಂಚನಹಳ್ಳಿ (೪೭ ಹಿಂ) 

೭೬ (ಓ) ಪಂಚನಹಳ್ಳಿ (೫೦ ಮುಂ + ಹಿಂ) 

೭೭ (ಓ) ಪಂಚನಹಳ್ಳಿ (೪೮ ಮುಂ + ಹಿಂ ` 

೭೮ ಕ ಆ ಕೇಂ (ಬೆಂ) 

೭೯ ಕ ಅಕೇಂ (ಬೆಂ) 

೮೦ (೬) ಶ್ರೀ ಉಮೇಶಚಂದ್ರ (ಕೆಂಗೇರಿ) 

೮೧ (ಓ ಪಂಚನಹಳ್ಳಿ (೫೩ ಮುಂ + ಹಿಂ) 

. ೮3 (ಓಪಂಚನಹಳ್ಳಿ(೪೬ ಹಿಂ-೪೭ ಮುಂ); (ಓ) ೩೫೩(೧೫ ಮುಂ - ೧೬ ಹಿಂ) 
ಬೃಹನ್ಮಠ (ಚೆ) 

೮೩ (ಓ ಪಂಚನಹಳ್ಳಿ (೫೧ ಹಿಂ) ; (ಓ) ೩೫೫(೧೪ ಮುಂ + ಹಿಂ) ಬೃಹನ್ಮಠ 

ಚೆ) | 

೮೪ (ಓ) ಪಂಚನಹಳ್ಳಿ (೪೯ ಹಿಂ - ೫೦ ಮುಂ); (tassa (೪೨ ಹಿಂ - 
va ಮುಂ) ಕ ಅ ಕೇಂ (ಬೆಂ) 

೮೫ (ಕಾ) ೯೫೭ (೩೦ ಹಿಂ - ೩೨ ಮುಂ) (ಓ ೧೨೫೩ (೪೨ ಹಿಂ - ೪೩ ಮುಂ) 
ಕ ಅ ಕೇಂ (ಬೆಂ) : 

೮೬ (ಓ) ಪಂಚನಹಳ್ಳಿ (೪೪ ಮುಂ) 

೮೭ (ಓ) ೩೫೩ (೪೧ ಹಿಂ) ಬೃಹನ್ಮಠ ಚಿ) 

೮೮ (ಓ) ಪಂಚನಹಳ್ಳಿ (೪೮ ಹಿಂ-೪೯ ಮುಂ) 

೮೯ (ಓ) ೩೬೮ (೨೪ ಮುಂ + ಹಿಂ) ಬೃಹನ್ಮಠ (ಚಿ) 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೯೦ (ಓ ೩೬೮ (೪೬ ಮುಂ + ಹಿಂ ಬೃಹನ್ಮಠ (ಚೆ) 
೯೧ (ಓ ೩೬೮ (೫೨ ಮುಂ + ಹಿಂ ಬೃಹನ್ಮಠ (ಚಿ) 
೯೨ (ಓ) ೨೫೮ (ಬಿಡಿ ಗರಿ) ಬೃಹನ್ಮಠ (ಚಿ) 

೯೩ (ಓ (೬೩ ಮುಂ) ಕ ಅ ಕೇಂ (ಬೆಂ) 

೯೪ (ಓ) ೨೪೧೭ (೧೩೭ ಮುಂ ಹಿಂ ವ ವಾ ಭಾಂ (ಧಾ) 
೯೫ (È) ೧೧೨೬/೪ (೭ ಹಿಂ - ೮ ಮುಂ) ಕ ಆ ಸಂ (ಮೈ) 
೯೬ವವಾ ಭಾಂ (ಧಾ) 

೯೭ ೧೮೯೭ ರ ಪ್ರಕಟತ ಪ್ರತಿ; ಕ ಅಕೇಂ (ಬೆಂ 

೯೪೮ (ಓ) ೪೧೧ (೧ ಹಿಂ - ೨ ಮುಂ) ಬೃಹನ್ಮಠ (ಚಿ) 
೯೯ (ಓ೪೬೮ (ಬಿಡಿ ಗರಿ) ಬೃಹನ್ಮಠ (ಚೆ) 

೧೦೦ (ಕಾ) ವ ವಾ ಭಾಂ (ಧಾ 

೧೦೧ (ಕಾ) ೧೦೬೧ ವವಾ ಭಾಂ ಧಾ) 

೧೦೨ ರಿಂದ ೧೨೩ : ಶ್ರೀ ಜಿ.ಎ. ಶಿವಲಿಂಗಯ್ಯ (ಮೈ) 
೧೨೪(ಓ ಪಂಚನಹಳ್ಳಿ (೫೧ ಮುಂ) 

೧೨೫ (ಓ ಪಂಚನಹಳ್ಳಿ (೪೮ ಹಿಂ) 

` ೧೨೬ (ಓ) ಪಂಚನಹಳ್ಳಿ (೪೯ ಮುಂ) 

(ಓ ೩೫೩ (೧೬ ಮುಂ + ಹಿಂ) ಬೃಹನ್ಮಠ (ಚೆ) 

೧೨೭ ಕ ಅ ಕೇಂ? ' 

೧೨೮ (ಕಾ) ೯೫೯ (೫೩ ಮುಂ) ಕ ಅ ಕೇಂ (ಬೆಂ) 

೧೨೯ (ಓ) ೩೨೧/೩ (೧ ಮುಂ *ಹಿಂ) 

(L) ೧೨೫೩/೪ (೪೩-೪) 

ಬೇಲಿಮಠ, ಬೆಂಗಳೂರು 

೧೩೦ (ಓ ಪಂಚನಹಳ್ಳಿ (೪೬ ಮುಂ) 

೧೩೧ (ಓ) ಪಂಚನಹಳ್ಳಿ (೫೩ ಮುಂ) 

೧೩೨ (ಓ) ಪಂಚನಹಳ್ಳಿ (೪೪ ಹಿಂ - ೪೫ ಮುಂ) 

೧೩೩ (ಕಾ) ೯೫೬ (೨೦ ಮುಂ - ೨೧ ಹಿಂ) ಕ ಆ ಕೇಂ (ಬೆಂ) 
೧೩೪ (ಓ ಪಂಚನಹಳ್ಳಿ (೪೮ ಮುಂ) 

೧೩೫ ಕ ಅ ಕೇ ೦ (ಬೆಂ ; | 
೧೩೬ (೬) ೨೯ (೩೦ ಹಿಂ - ೩೧ ಮುಂ) ಹೊನ್ನವಳ್ಳಿ 
೧೩೭ (ಓ) ಪಂಚನಹಳ್ಳಿ (೫೩ ಹಿಂ - ೫೪ ಹಿಂ 

೧೩೮ (ಕಾ) ೯೭೫ (೪ ಮುಂ) ಕ ಅ ಕೇಂ (ಬೆಂ) 

೧೩೯ (ಕಾ) ೧೬೪೭ (೪೬ ಹಿಂ) ಕ ಅ ಕೇಂ (ಬೆಂ) 


ಸ್ವರವಚನ ಸಂಪುಟ - ೧ . 


CC-0. Jangamwadi Math Collection, Varanasi. An eGangotri Initiative 


೧೪೦ (ಕಾ) ಬೇಲಿಮಠ (ಬೆಂ) 

೧೪೧ (ಓ) ೭೧೪ (೩೪ ರ ಅನಂತರ) ಬೃಹನ್ಮಠ (ಚೆ) 
೧೪೨ (ಕಾಕ ಅ ಕೇಂ '( ಬೆಂ) 

ova (ಓ ೭೧೫ (೨೮ ಮುಂ +80) ಬೃಹನ್ಮಠ (ಚಿ) 
೧೪೪ (ಓ) ೭೧೫ (೨೮ ಮುಂ *ಹಿಂ ) ಬೃಹನ್ಮಠ (ಚಿ) 
೧೪೫ (ಓ) (೯೧ನೇ) ಶ್ರೀ ಉಮೇಶಚಂದ್ರ (ಕೆಂಗೇರಿ) 
೧೪೬ (ಓ) ಕ ಆ ಕೇಂ (ಬೆಂ) 

೧೪೭ (ಕಾ) ಬಿ. ೬೧೯ (೧೪ ಹಿಂ) ಕ ಅ ಕೇಂ (ಬೆಂ) 
೧೪೮ (L0 ಕ ಅ ಕೇಂ (ಬೆಂ) 

೧೪೯ (ಓ) ೧೨೫೩ (೪೮ ಮುಂ ) ಕ ಅ ಸಂ (ಮೈ) 
೧೫೦ (ಓ ೪೩೮ (೧ ಮುಂ *ಹಿಂ) ಬೃಹನ್ಮಠ (ಚಿ) 
೧೫೧ (ಓ) ೫೧೮ (೩೧ ಮುಂ + ಹಿಂ) ಬೃಹನ್ಮಠ (ಚಿ) 


_ ೧೫೨ ಪ್ರೊ ಜಿ. ಎಂ. ಉಮಾಪತಿ ಶಾಸ್ತ್ರಿ (ಧರ್ಮಸ್ಥಳ) 


೧೫೩ (ಓ ೧೨೫೩ (೭೦ ಮುಂ) ವ ವಾ ಭಾಂ (ಧಾ) 

(ಓ) ೮೪ (೧೭ ಮುಂ* ಹಿಂ) ಬೃಹನ್ಮಠ (ಚೆ) 

(ಓ) ೬೫೩ (೫ ಮುಂ) ಬೃಹನ್ಮಠ (ಚಿ) 

೧೫೪ (ಓ) ೧೨೫೩ (೩೭ ಹಿಂ - ೩೮ ಹಿಂ) ಕ ಆ ಸಂ (ಮೈ) 
೧೫೫ (ಕಾ) ೯೭೫ (೧೪ ಮುಂ) ಕ ಅ ಕೇಂ (ಬೆಂ) 

೧೫೬ (ಓ) ೧೭೪೭ (೪ ಮುಂ - ೫ ಮುಂ) ಕಅಕೇಂ (ಬೆಂ) 
೧೫೭ (ಓ) (ಬಿಡಿಗರಿ) ಬೃಹನ್ಮಠ (23) | 

೧೫೮ (ಓ) (ಬಿಡಿಗರಿ) ಬೃಹನ್ಮಠ (ಚಿ) 

೧೫೯ (ಓ) (ಬಿಡಿಗರಿ) ಬೃಹನ್ಮಠ (ಜೆ) 

೧೬೦ (ಓ) (ಬಿಡಿಗರಿ) ಬೃಹನ್ಮಠ (ಜೆ) 

೧೬೧ (ಓ) ೩೮೫೧ (ಬಿಡಿಗರಿ) 'ವ ವಾ ಭಾಂ (ಧಾ) ` 

೧೬೨ (ಓ) ೧೬೨೭ (va ನೇ) ಕ ಅ ಕೇಂ (ಬೆಂ) 

೧೬೩ (ಓ) ೮೩೦ (೨೬ನೇ) ಕ ಅ ಸಂ (ಮೈ) 

೧೬೪ (ಓ) ೧೧೦೦ (ಕೊನೆಯ) ಕ ಅ ಕೇಂ (230) 

೧೬೫ (ಓ) ಮೂರುಸಾವಿರಮಠ, ಹುಬ್ಬಳ್ಳಿ 

೧೬೬ (ಕಾ) ೩೭೭(೮ ಮುಂ + ಹಿಂ) ತೋಂಟಿದಾರ್ಯಮಕ, ಗದಗ 
೧೬೭ (ಓ) ೧೧೫೦ (೧೬ನೇ) ಕ ಆ ಕೇಂ (ಬೆಂ) 

೧೬೮ (ಕಾ) ೫೬೭ (೯೫ ನೇ) ಕ ಅ ಕೇಂ (ಬೆಂ) 

೧೬೯ (ಓ ೧೫೩/೧೭ (೧೦೫ ಹಿಂ) ಕ ಅ ಕೇಂ (230) 


ಸ್ವರವಚನ ಸಂಪುಟ — ೧ 


CC-0. Jangamwadi Math Collection, Varanasi. An eGangotri Initiative 


೧೭೦ (ಕಾ) ೧೪೭೯ (೫೦ನೇ) ಕ ಅ ಕೇಂ (ಬೆಂ) 

೧೭೧ (ಕಾ) ೧೪೭೯ (೭೪ನೇ) ಕ ಅ ಕೇಂ (ಬೆಂ) 

೧೭೨ (ಕಾ) ೫೫೦ (ಬಿಡಿಗರಿ) ಬೃಹನ್ಮಠ (ಚೆ) 

೧೭೩ (ಕಾ) ೬೩೮ (೮೬೮ ಮುಂ + ಹಿಂ ಕೆ ಆ ಕೇಂ (ಬೆಂ 
೧೭೪ (ಓ) ೭೮೮ (೩೨ ಮುಂ) ಬೃಹನ್ಮಠ (ಚಿ) 

೧೭೫ (ಓ) ೧೨೫೩ (೭೨ ಹಿ೦ - ೭೩ ಮುಂ) ಕ ಅ ಸಂ (ಮೈ) 
೧೭೬ (ಕಾ) ೯೭೨ (è ಮುಂ - ೭ಮುಂ) ಕಅಕೇಂ (ಬೆಂ) 
೧೭೭ (ಕಾ) ವ ವಾ ಬಾಂ (ಧಾ) 

೧೭೮ (ಕಾ) ೬೫೫ (ಬಿಡಿ ಹಾಳೆ ) ಕ ಅ ಕೇಂ (ಬೆಂ) 

೧೭೯ (ಕಾ) ೬೫೫ (ಬಿಡಿ ಹಾಳೆ ) ಕ ಅ ಕೇಂ (ಬೆಂ) 

೧೮೦ (ಓ ೧೮೫ (೪೩ ಮುಂ) ಬೃಹನ್ಮಠ (ಚಿ) 

೧೮೧ (ಕಾ) ಶ್ರೀ ಎಸ್‌. ಉಮಾಪತಿ (ದಾವಣಗೆರೆ) 

(2) ಡಾ| ಎಸ್‌. ಆರ್‌ ಗುಂಜಾಳ (ಧಾ) 

೧೮೨ (ಕಾ) ೬೩೮ ೬೮ ಹಿಂ - ೬೯ ಮುಂ ಕ ಆ ಕೇಂ (ಬೆಂ 
೧೮೩ (ಓ ೧೨೯೫ (೬ನೇ) ಮ ಸಂ ಪಾ (ಮೈ) 

೧೮೪ (ಓ) ೭೯೨ (೩೬ ಮುಂ + ಹಿಂ) ಬೃಹನ್ಮಠ (ಚೆ) 

೧೮೫ (ಕಾ) ಹೀ. ಚಿ. ಶಾಂತವೀರಯ್ಯ (ಬೆಂ) 

೧೮೬ (ಕಾಕೆ. ಬಿ. ೫೪೯ (೪೮ ಮುಂ --ಹಿಂ) ಕ ಅ ಸಂ ಮೈ?) 
೧೮೭ (ಕಾ) ಬಿ. ೧೧೪೭/೧, ಕ ಅ ಕೇಂ (ಬೆಂ 

೧೮೮ (ಕಾ) (೩೪ ಮುಂ) ಹೀ.ಜೆ. ಶಾಂತವೀರಯ್ಯ (ಬೆಂ) 
೧೮೯ (ಓ) ೨೪೧೭ (೧೫೫ ಹಿಂ ವ ವಾ ಭಾಂ (ಧಾ) 

_ ೧೯೦ (೬) ೬೦೯/೪೩ (೧೪೯ ಹಿಂ-೧೫೦ ಮುಂ) ಬೃಹನ್ಮಠ (ಚೆ) 
೧೯೧ (ಓ) ೧೨೫೩ (೭೩ ಮುಂ ಕ ಅ ಸಂ (ಮೈ) 

೧೯೨ (ಓ) ಮೂರುಸಾವಿರಮಠ (ಹುಬ್ಬಳ್ಳಿ) 

೧೯೩ (ಓ) ಮೂರುಸಾವಿರಮಠ (ಹುಬ್ಬಳ್ಳಿ) 

೧೯೪ (2) 

೧೯೫ (ಓ) ೧೧೩೧ (೭ನೇ) ಕ ಆ ಸಂ (ಮೈ) 

೧೯೬ (೬) 6೫೭/೧ (೫ನೇ) ಕ ಅ ಕೇಂ (ಬೆಂ) 

೧೯೭ (೬) ಬೃಹನ್ಮಠ (ಚಿ) 

೧೯೮ (ಓ) (ಬಿಡಿಗರಿ) ವ ವಾ ಭಾಂ (ಧಾ) 

೧೯೯ (ಕಾ) ೯೮೬ (೧೦-೧೧ ಮುಂ) ಕ ಅ ಕೇಂ (ಬೆಂ) 

900 (೬) ೨೪೧೭ (೧೪೯ ಹಿಂ) ವ ವಾ ಭಾಂ (ಧಾ) 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೦೧ (ಕಾ) ೩೭೭ (೩ ಹಿಂ- ೪ ಮುಂ) ತೋಂಟದಾರ್ಯಮಠ, ಗದಗ. 
9೦೨ (ಓ) ೧೧೫೬/೬ (೧ ಮುಂ) ಕ ಅ ಸಂ (ಮೈ) 

೨೦೩ (ಕಾ) ಶ್ರೀ ಎಸ್‌. ಉಮಾಪತಿ (ದಾವಣಗೆರೆ) 

೨೦೪ (೬) ಶ್ರೀ ಎಸ್‌. ಉಮಾಪತಿ (ದಾವಣಗೆರೆ) 

೨೦೫ (೬) 2೫೭೪ (೧ ಹಿಂ - ೨ ಮುಂ) ವವಾಭಾಂ (ಧಾ) 
೨೦೬ (ಓ ಕ ಅ ಕೇಂ (ಬೆಂ) 

೨೦೭ (ಓ (೯೫ ಹಿಂ - ೯೭ ಮುಂ) ಶ್ರೀ ಉಮೇಶಚಂದ್ರ (ಕೆಂಗೇರಿ) 
೨೦೮ (ಓ) ೪೬೮ (೬೬ ಹಿಂ -೬೭ ಮುಂ ಕ ಅ ಕೇಂ (ಬೆಂ) 
೨೦೯ (ಓ) ೮೫/೪ (ಬಿಡಿಗರಿ: ೩ ಹಿಂ) ಹೊನ್ನವಳ್ಳಿ 

೨೧೦ (ಓ ೧೩೫೩ ಕ ಅ ಸಂ (ಮೈ) 

೨೧೧ (ಸಂ) ಸಿದ್ಧರಾಮ ಶಿವಾಚಾರ್ಯ, ಯಲಬುರ್ಗಿ 

೨೧೨ (ಓ ೧೨೫೩ (೬೧ನೇ) ಕ ಆ ಸಂ (ಮೈ) 

೨೧೩ (ಓ) ಕ ಅ ಕೇಂ (ಬೆಂ) 

೨೧೪ (ಕಾ) ೩೮೪ (೨-೪ ತೋಂಟದಾರ್ಯಮಠ, ಗದಗ 
೨೧೫ (ಓ ೩೫೩ (೧೭೭ ನೇ) ಬೃಹನ್ಮಠ (ಚೆ) 

೨೧೬ (ಓ) ೭೮೪ (ಗರಿ -? ಬೃಹನ್ಮಠ (ಚಿ) 

೨೧೭ (ಓ ೧೮೫ (೮ನೇ) ಬೃಹನ್ಮಠ (ಚೆ) 

೨೧೮ (ಓ ೬೫೩ (೫ ಹಿಂ) ಬೃಹನ್ಮಠ (ಚೆ) 

೨೧೯ (ಓ ೭೯೨ (೪೪ನೇ) ಬೃಹನ್ಮಠ (ಚೆ) 

೨೨೦ (ಟು ೯ ೦ನೇ) ತರಳಬಾಳು ಬೃಹನ್ಮಠ (ಸಿರಿಗೆರೆ 
೨೨೧ (ಓ ಬೃಹನ್ಮಠ (ಚಿ) 

೨೨೨ (ಓ) ೮೦೧/೪ ಕ ಅ ಕೇಂ (ಬೆಂ) 

೨೨೩.(ಕಾ) ಕ ಅ ಕೇಂ (ಬೆಂ) 

೨೨೪ (ಕಾ) ಕ ಆ ಕೇಂ (ಬೆಂ) 

೨೨೫ (ಓ ೫೮೨ (ಬಿಡಿಗರಿ) ಬೃಹನ್ಮಠ (ಚಿ) 
_ ೨೨೬ (ಕಾ) ಬೇಲಿಮಠ (ಬೆಂ) 

೨೨೭ ಸಿದ್ಧರಾಮ ಶಿವಾಚಾರ್ಯ, ಯಲಬುರ್ಗಿ 

೨೨೮ (ಓ) ೩೬೫, ಮೂರುಸಾವಿರಮಠ, (ಹುಬ್ಬಳ್ಳಿ) 

೨೨೯ (ಓ) ೩೬೫, ಮೂರುಸಾವಿರಮಠ, 

೨೩೦ (ಓ) ೩೬೮, ಬೃಹನ್ಮಠ (ಜೆ) 

೨೩೧ (L) ೪೩೧ (೪೫ ಮುಂ) ಬೃಹನ್ಮಠ (ಚಿ) 

೨೩೨ (ಓ ೬೫, ಮೂರುಸಾವಿರ ಮಠ, ಹುಬ್ಬಳ್ಳಿ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೨೩೩, (ಓ ೩೬೮, ಬೃಹನ್ಮಠ (ಚಿ) 

೨೩೪ (ಓ) ೨೪೪ (೨೨೪ ಹಿಂ) ಬೃಹನ್ಮಠ (ಜೆ) 

೨೩೫ (ಓ) ೧೭೧೪/೯೪ (೬೦ ಮುಂ) ಬೃಹನ್ಮಠ (ಚಿ) 

೨೩೬ (ಓ ೬೫ , ಮೂರುಸಾವಿರ ಮಠ (ಹುಬ್ಬಳ್ಳಿ) 

೨೩೭ (È) ೧೭೩/೨ (೧೮ನೇ) ಕ ಅ ಕೇಂ (ಬೆಂ) 

೨೩೮ (ಓ) ಮೂರುಸಾವಿರಮಠ (ಹುಬ್ಬಳ್ಳಿ) 

೨೩೯ (ಓ) ೨೭೫೪ (a ಹಿಂ- ೪ ಮುಂ) ವವಾ ಭಾಂ ದಾ) 
೨೪೦ (È) ೨೭೫೪ (9 - ೩ ಹಿಂ ವ ವಾ.ಭಾಂ (ಧಾ) 
೨೪೧ (È) ೬೫, ಮೂರುಸಾವಿರಮಠ (ಹುಬ್ಬಳ್ಳಿ) 

೨೪೨ (ಓ ೮೭ (ಬಿಡಿಗರಿ) ಬೃಹನ್ಮಠ (ಚಿ) 

೨೪೩ (ಓ ೪೨೭ (೨೨ ಮುಂ) ಕ ಅ ಕೇಂ (ಬೆಂ) 

೨೪೪ (ಓ) ೮೪ (೧೭ ಹಿಂ ಬೃಹನ್ಮಠ (ಚಿ 

೨೪೫ (ಓ) ಪಂಚನಹಳ್ಳಿ . 

೨೪೬ (ಕಾ) ೯೫೬ (೨೪ ಹಿಂ) ಕ ಅ ಕೇಂ (ಬೆಂ) 

೨೪೭ (ಓ) ೪೧೫ (೮೯೪ನೇ) ಬೃಹನ್ಮಠ (ಚಿ) 

೨೪೮ ರಿಂದ ೨೫೩ (È) ಶ್ರೀ ಉಮೇಶಚಂದ್ರ (ಕೆಂಗೇರಿ) 
9೫೪ (ಓ) ೧೬೨೦ (೨೪ ಹಿಂ-೨೫ ಮುಂ) ಕ ಅ ಕೇಂ (ಬೆಂ) 
೨9೫೫ (ಕಾ) ೧೦೨೧ (೧೫ ಹಿಂ -೧೬ ಮುಂ) ಕ ಅ ಕೇಂ (ಬೆಂ) 
೨೫೬ (ಓ) ಶ್ರೀ ಪಿ. ಎಂ.ಗಿರಿರಾಜು (ಮೈ) 

೨೫೭ (ಓ ೨೫೭೪ (ಜನೇ) ವ ವಾ ಭಾಂ (ದಾ) 

೨೫೮ (ಓ) ೨೫೭೪ (೭ ಮುಂ) ವವಾ ಭಾಂ ಧಾ" 

೨೫೯ (ಓ) ೨೫೭೪ (೬ ಹಿಂ -ಒ ಮುಂ) ವ ವಾ ಭಾಂ (ಧಾ) 
೨೬೦ (ಓ) ೫೭೪ (೮ ಮುಂ) ವವಾ ಭಾಂ (ದಾ) 

9೬೧ (ಓ) ೫೭೪ (೮ ಮುಂ ವ ವಾ ಭಾಂ (ಧಾ) 

೨೬೨ (È) ೧೭೪೭ (೨೯ ಹಿಂ - ao ಹಿಂ ಕ ಆ ಕೇಂ (ಬೆಂ 
೨೬೩ (È) ೪೮೧ (ಬಿಡಿಗಿರಿ) ಬೃಹನ್ಮಠ (ಚೆ 

೨೬೪ (ಓ) ಉಮೇಶಚಂದ್ರ (ಕೆಂಗೇರಿ) 

೨೬೫ (ಓ) ೭೪೬/೨(೧೧೮ ಹಿಂ) ಬೃಹನ್ಮಠ (ಚಿ) 

೨೬೬ (೬) (೧೨೪ನೇ) ಶ್ರೀ ಉಮೇಶಚಂದ್ರ (ಕೆಂಗೇರಿ) 

೨೬೭ (೬) ಪ್ರೊ.ಜೆ.ಎಂ. ಉಮಾಪತಿ ಶಾಸ್ತ್ರಿ (ದರ್ಮಸ್ಥಳ) 

D D 


ಸ್ವರವಚನ ಸಂಪುಟ - ೧ ೨೬೭ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನಗಳ ಪ್ರಕಟಿತ ವಿವರ 


೧ ಸ್‌ . 

೨ ಬಸವ ಪಥ, ೧೩೧೧೧೯೯೨ ೫೨-೩ 

೩ ಕರ್ನಾಟಕ ಭಾರತಿ, ೨೫.೧ ೧೯೯೨, ೧೯೪ 

೪ -೬ ಬಸವ ಪಥ, ೧೩.೯ ೧೯೯೧, ೧೯-೨೧ 
೭ ೨೮ ಬಸವ ಪಥ,೧೪.೪, ೧೯೯೨, ೪೮-೯ 
gq- 

೧೦ ಸತ್ಯಶುದ್ಧ ಕಾಯಕೆ, ೧.೬, ೧೯೯೧, ೮೮-೯೦ 
೧೧ ಬಸವ ಪಥ೧೪.೮, ೧೯೯೨, ೫೫ 

೧೨ ರಿಂದ ೩೯ - 


_ ೪೦ ಬಸವ ಪಥ, ೧೪.೪.೧೯೯೨, ೪೯ 


೪೧ ಬಸವ ಪಥ, ೧೩.೬, ೧೯೯೧,೪೨-೩ 
೪೨ ಲೋಚನ, ೩.೨, ೧೯೮೫,೧ 

೪೩ ಲೋಚನ, ೩,.,೧೯೮ಜ,.೨ 

೪೪ ಬಸವ ಪಥ, ೧೪.೪, ೧೯೯೨೫೦ 

೪೫ ಸತ್ಯಶುದ್ಧ ಕಾಯಕ, ೨.೩೧೯೯೨, ೭೮ 

೪೬ ಸತ್ಯಶುದ್ಧ ಕಾಯಕ, ೨.೩೧೯೯೨ ೭೭ 

೪೭ ಸತ್ಯಶುದ್ಧ ಕಾಯಕ, ೨.೩೧೯೯೨ ೭೭ - ೭೮ 
yg - 

೪೯ ಬಸವ ಪಥ, ೧೪.೮, ೧೯೯೨, ೫೫-೬ 

೫೦ - 


೫೧ - 

೫೨ ಬಸವ ಪಥ, ೧೪.೧, ೧೯೯೨, ೨೧-೨ 

೫೩ ಸ್ಮರಣಸಂಚಿಕೆ, ಶ್ರೀ ಜ. ಶಿವರಾತ್ರೀಶ್ವರ ಸಂಯುಕ್ತ 
ಜಯನಗರ, ಬೆಂಗಳೂರು ೮೨, ೧೯೮೮, ೨೨ 

೫೪ - 

— 

೫೬ - 

ಜೀ — 


ಕಿರಿಯ ಕಾಲೇಜು, 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೫೮ - 

೫೯ - 

೬೦ - 

೬೧ ಬಸವ ಪಥ, ೧೪.೪ ೧೯೯೨, ೫೦-೧ 

೬೨ - 

೬೩-೬೬ ಬಸವ ಪಥ, ೧೧.೭ , ೧೯೮೯, ೪೫-೮ 
೬೭ ಬಸವ ಪಥ, ೧೧.೧.೧೯೮೯, ೨೨-೫ 

೬೮ - 

ಹಿ ದ 

೭೦ - 

೭೧ - 

೭೨ - ೪ ಲೋಚನ, ೧.೧ , ೧೯೮೮, ೫೨ -೪ 
೭೫-೯೧ - 

೯೪೨ ಬಸವ ಪಥ, ೧೩೬೧೪೯೧ ೪೬ - ೭ 

೯೩ - 

Tv- 

cs ಬಸವ ಪಥ, ೮೯, ೧೯೮೬, ೫೦-೧ 

೯೬ - ; 
೯೭ (ಸಂ) ಎಳಂದೂರು ಶಾಸ್ತ್ರಿ ಸುಬ್ಬಣ್ಣ, ೧೮೯೭, ೨೫ - ೭ 
೯೮ - 

೯೯ ಸತ್ಯಶುದ್ಧ ಕಾಯಕ, ೧.೬ ೧೯೯೧, ೯೦ 

೧೦೦ - 

೧೦೧ - 

೧೦೨-೧೨೩ ಬಸವ ಪಥ, ೩೪೯, ೧೯೮೧, ೬೭-೮೨ 
೧೨೪-೧೩೫ - 

೧೩೬ ಬಸವ ಪಥ, ೧೪.೮ ೧೯೯೨. ೫೭ 

೧೩೭ - 

೧೩೮- 

೧೩೯ -೪೦ ಬಸವ ಪಥ, ೧೦.೬ ೧೯೮೮ ೨೮-೩೧ 
೧೪೧-೪೪ — 

೧೪೫ ಬಸವ ಪಥ, ೧೩.೬. ೧೯೯೧. ೪೮ 

೧೪೬ - 


ಸ್ವರವಚನ ಸಂಪುಟ - ೧ ೨೬೯ 


CC-0. Jangamwadi Math Collection, Varanasi. An eGangotri Initiative 


೧೪೭- 
೧೪೮ ಬಸವ ಪಥ, ೧೧.೧ ೧೯೮೯ ೨೭-೮ 

೧೪೯ - 

೧೫೦ - 

೧೫೧ ಸತ್ಯಶುದ್ಧ ಕಾಯಕ,೧.೫, ೧೯೯೧, ೬೨-೩ 
೧೫೨ ಕ್ರಮಾಂಕ, "೫೩'ರಂತೆ, ೨೩ 

೧೫೩ — | 
೧೫೪ ಬಸವ ಪಥ, ೧೧.೪-೫,೧೯೮೯, ೬೧-೨ | 
೧೫೫- 

೧೫೬ - 


೧೫೭-೫೯ ಕರ್ನಾಟಕ ಭಾರತಿ, ೨೪.೩ ೧೯೯೨, ೧೬೫-೬೬ 


೧೬೦ - ; 

೧೬೧ ಬಸವ ಪಥ, ೧೪.೧, ೧೯೯೨, ೧೮೧ 

೧೬೨ ಬಸವ ಪಥ, ೧೩.೬, ೧೯೯೧, ೪೭-೮ 

೧೬೩ ಬಸವ ಪಥ, ೧೪.೧ ೧೯೯೨, ೧೯ 

೧೬೪ — 

೧೬೫ - 

೧೬೬ - 

೧೬೭ ಸಾಧನೆ, ೧೪.೪,೧೯೮೫, ೧೫೩-೧೫೪ 

೧೬೮ - 

೧೬೯ ಸಾಧನೆ, ೬.೧ ೧೯೭೭, ೧೪೭ 

೧೭೦ ಕರ್ನಾಟಕ ಲೋಚೆನ, ೩.೨ ೧೯೯೦, ೯೨ 
೧೭೧ ಸಮಾಜಸಂಗಮ, ಕೆಂಗೇರಿ ಉಪನಗರ, ೧೯೮೪ 
೧೭೨ ಸತ್ಯಶುದ್ಧ ಕಾಯಕ, ೧.೬, ೧೯೯೨, ೧೯೪-೯೬ 
೧೭೩ - 

೧೭೪ ಕರ್ನಾಟಕ ಭಾರತಿ, ೨೫.೨, ೧೯೯೨ ೧೯೪-೯೬ 
೧೭೫ ಕರ್ನಾಟಕ ಲೋಚನ, ೩.೨, ೧೯೯.೦, ೯೨-೩ 
೧೭೬ - 

೧೭೭ ಕರ್ನಾಟಕ ಲೋಚನ, ೩.೨ ೧೯೯೦, ೯೩-೪ 
೧೭೮ - 

೧೭೯ - 

೧೮೦ - 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೮೧ ಬಸವ ಪಥ, ೪.೮, ೧೯೮೨, ೫೨-೫ 

೧೮೨ - 

೧೮೩ - 

೧೮೪ ಕರ್ನಾಟಕ ಭಾರತಿ, ೨೫.೨, ೧೯೯೨, ೧೯೬ 

೧೮೫ - 

೧೮೬ - 

೧೮೭ ಮುರಿಗೆ ಶಾಂತವೀರಸ್ವಾಮಿಗಳ ಸ್ತೋತ್ರಕರಂಡ, (ಸಂ) ಎಸ್‌. ಶಿವಣ್ಣ, 
೧೯೮೪ (೪೭-೮) 

೧೮೮ - 

೧೮೯ - 

೧೯೦ ಕ್ರಮಾಂಕ, "೧೮೭'ರಂತೆ, ೪೫ 

೧೯೧ - 

೧೯೨ ಸತ್ಯಶುದ್ಧ ಕಾಯಕ, ೧೫, ೧೯೯೧, ೬೩ 

೧೯೩ ಸತ್ಯಶುದ್ಧ ಕಾಯಕ, ೧.೫, ೧೯೯೧, ೯೪ 

೧೯೪-೯೮ - 

೧೯೯ ಬಸವ ಪಥ, ೧೪.೧೧, ೧೯೯೩, ೧೨ 

೨೦೦-೦೫ - 

೨೦೬ ಕರ್ನಾಟಿಕ ಲೋಚನ, ೩.೨, ೧೯೯೦, ೯೫-೬ 

೨೦೭ ಬಸವ ಪಥ, ೧೩.೭, ೧೯೯೧ ೬-೭ 

೨೦೮ ರಂಭಾಪುರಿ ಬೆಳಗು, ೧.೨ ೧೯೯೨, ೨೭ 

೨೦೯ ಬಸವ ಪಥ, ೧೪.೮, ೧೯೯೨, ೫೭-೮ 

೨೧೦ - 

೨೧೧ ಶಂಕರದೇವರ ಪದಗಳು (ಸಂ) ಸಿದ್ಧರಾಮ ಶಿವಾಚಾರ್ಯ, ಯಲಬುರ್ಗಿ 

೨೧೩ - 

೨೧೪ - 

೨೧೫ - 

೨೧೬ - 

೨೧೭ - 

೨೧೮ - 

೨೧೯ ಕರ್ನಾಟಕ ಭಾರತಿ, ೨೫.೨, ೧೯೯೨, ೧೯೭-೨೦೦ 

೨೨೦ ತರಳಬಾಳು, ಜನವರಿ ೧೯೮೩ ೨೯-೩೧ 

೨೨೧ - 


e 


ಸ್ವರವಚನ ಸಂಪುಟ - ೧ ೨೭೧ 


CC-0. Jangamwadi Math Collection, Varanasi. An eGangotri Initiative 


೨೨೨ - 

೨೨೩೨೨೪ ಬಸವ ಪಥ, ೧೨.೧೧ ೧೯೯೧, ೩೬-೮ 
೨೨೫ ಸತ್ಯಶುದ್ಧ ಕಾಯಕ, ೧.೬೧೯೯೧, ೯೦-೧ 
೨೨೬ ಬಸವ ಪಥ, ೧೪.೧ ೧೯೯೨, ೨೦ - ೧ 
೨೨೭-೨೯ - 

೨೩೦ ಬಸವ ಪಥ, ೧೪.೧೧, ೧೯೯೩. ೧೩೪ 
೨೩೧ ಬಸವ ಪಥ ೧೩.೬ ೧೯೯೧, ೪೩ 

೨೩೨ - 

9೩೩ ಬಸವ ಪಥ, ೧೪.೧೧, ೧೯೯೩, ೧೩೪ 
೨೩೪ ಸತ್ಯಶುದ್ಧ ಕಾಯಕ್ಕೆ ೧.೬ ೧೯೯೧೯೧-೨ 
೨೩೫ ಕರ್ನಾಟಕ ಲೋಚನ, ೩.೨ ೧೯೯೦, TE 
೨೩೬ - 

೨೩೭ ಪ್ರಸಾದ, ೨೩.೬, ೧೯೮೮, ೨೦-೧ - 
೨೩೮ - 

೨೩೯ ಪ್ರಸಾದ, ೨೨.೧೮, ೧೯೮೪, ೩೯-೪೧ 
೨೪೦ ಪ್ರಸಾದ, ೨೨.೧೮, ೧೯೮೪, ೪೨ 

೨೪೧ — 

೨೪೨ ಬಸವ ಪಥ, ೧೩.೧೧, ೧೯೮೫, ೨೦-೪ 
೨೪೩-೪೭ - 

೨೪೮-೫೩ ಬಸವ ಪಥ, ೬.೧೦, ೧೯೮೫, ೨೦-೪ 
೨೫೪ ಬಸವ ಪಥ, ೧೩೭ ೧೯೯೧ ೫ 
೨೫೫-೬೧ - 

೨೬೨ ಬಸವ ಪಥ, ೧೪.೮ ೧೯೯೨ ೫೬ 

೨೬೩ ಬಸವ ಪಥ, ೩೧.೬, ೧೯೯೧, ೪೪-೬ 
೨೬೪ ಶರಣ ಸಾಹಿತ್ಯ, ೩೧.೩-೪, ೧೯೬೮, ೬೮ 
೨೬೫- ೬೬ - 

೨೬೭ ಚೆನ್ನುಡಿ, ೨.೪೨, ೧೯೮೭, ೩ 

Q ಡ್ನ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನಾಂಕಿತಗಳ ಅಕಾರಾದಿ 


೧. ಅರ್ಜುಪುರನೆಲೆವಾಸ ೨೯ 

— ಜಾಣನಹುದೊ ಜಾತಿ 

೨ ಅಲ್ಲಮಪ್ರಭು ಗೊಹೇಶ್ವರ 

— ಜಯ ಜಯ ನಿರಂಜನಗೆ ೩೦ 

a ಆದಿ ಮಲ್ಲನ ಮೂಲೆ. ಬಸವೇಶ 

ಆದಿಮಲ್ಲನ ಮೂಲೆ ..... ಬಸವೇಶ ೩೧ 

೪ ಆರೂಢಮಲ್ಲ 

— ಎಂತು ತಿಳಿವರೊ ಶರಣ ೩೨ 

— ಜಾತಿಯನಳ್‌ತು ಕೂಡುವ aa 

— ದೇವ ನೀನಖೆತು ಕೂಡೋ ೩೪ 

ಆರೂಢ ಶಾಂತ 

— ನೋಡು ನೋಡಲೆ ಆತ್ಮ ೩೫ 
ಆರೂಢ ಶಾಂತಲಿಂಗ 

— ಓದಿ ಮರುಳಾದರೆಲ್ಲರು ar 

೬ ಇಮ್ಮಡಿ ಮುರಿಗೆಯ ಪರಮ ಗುರುಸಿದ್ದೇಶ 

- ಬರಿದೆ ಮುನಿಸು ಸಲ್ಲ ಕ 

೭ ಉಳುಮೇಶ (ಸೋದೆ ಬಸವಲಿಂಗ) 

- ನೆಲೆನೆಲೆಗನುಪಮವೆನಿಸುವ AS 

೮ ಎಡೆಯೂರಪುರದಿ ನಿಂದ : 

— ಅಂಗಜಮದಕೃತಾಂತ ಆಧಿಕ ar 


೯ ಎತ್ತಿನ್ವಟ್ಟಿ ಈಶ (ಮಲ್ಲಿಕಾರ್ಜುನ) 
— ಅರಿವ ನೀ ಆರಿಯೊ ಹರಣವ 
— ಅರುಹೆನೆ ಅರುಹಲಾಗದು 

— ಊರು ಹಾಳಾಯಿತಮ್ಮ 

- ಎನ್ನೊಳೇತಕೆ ಬೆರದೊ ಗುರುವೆ 
- ಎಂಥ ಒಳ್ಳಿದನಕ್ಕ 

— ಕಾಡಬೇಡ ಕರುಣದಿಂದಲಿ 

— ಕೊಡನ ಹೊರುವರೇನೆ 

— ಚೇಳು ಕಚ್ಚಿತಮ್ಮ ದೇವರೆ 


ಅಣ PF ೫ € ೫ oD 


ಸ್ವರವಚನ ಸಂಪುಟ - ೧ 3 


CC-0. Jangamwadi Math Collection, Varanasi. An eGangotri Initiative 


— ಜಂಗಮ ಜಂಗಮ ಎಂಬೊ 
- ತಿಳಿದು ಹೇಳಿರಣ್ಣಗಳಿರ 
-ತೂಥೂತೂಥೂ 

- ದೊರೆವದು ಮುಕ್ತಿ ದೊರವದು 
- ಬಲೆಗೆ ಬಿದ್ದ ಪಕ್ಷಿ 

— ಬೆಲ್ಲ ಮಾರಲಿ ಬಂದಿದೆ 

— ಭಳಿರೆ ಭಳಿರೆ ಭಾಪು 

— ಮಲ್ಲಿಕಾರ್ಜುನನೆಂಬೊ ಮದ್ದಾನೆ 
— ವಿಪರೀತವಾದುದೊಂದ 

— ವಿರತಿಯಾದರವರಗುಣವ 

— ವಿರತಿ ವಿರತಿಯೆಂದು 

— ಶರಣು ಶರಣು ಗುರುರಾಯ 
— ಶರಣು ಶರಣು ಶಾಂಭವಿಯೆ 
- ಶೀಲವ ಮಾಡಬ್ಯಾಡಣ್ಣ 

- ಸಯ್ಯನೆಯಿಂದ ಬೈಯ್ಯನೆ 

- ಸಾರಿಹೇಳುವೆನೆಲ್ಹೊ ಬುದ್ಧಿ 

- ಸುಮ್ಮನಹುದೆ ಮುಕ್ತಿ 

- ಹರಿವದೆ ಭವ ಹರಿವದೆ 

- ಹೇಳು ಹೇಳು ಎಂದು ಎಂಬ 
- ಹೊತ್ತುಗಳೆಯಲಿ ಬ್ಯಾಡಿರೋ 
೧೦ ಐನೆಲೆ ಬಸವಲಿಂಗ 

- ರಾಜಲಪನೆ ನೀ ತೋರೆ 

೧೧ ಐಪುರದ ಸೋಮೇಶ (ಮಗ್ಗೆ ಮಾಯಿದೇವು 
- ಆಡುವ ಬಾರೆ ಪಗಡೆ 

- ಲಿಂಗದ ಸದುಭಾವವ 

— ಲಿಂಗಾಂಗಿ ಅಂಗ ಸಹಭೋಗಿ 
೧೨ ಕಪ್ಪಿನಿಪತಿ(ಕವಿಲಿಂಗ) 

- ನಂಜುಂಡೇಶ್ವರ ನಿಮಗೆ ನಮೋ 
- ನೀ ಪೇಳೆ ರಮಣಿ ನಿನಗಿನಿತು 
ಕಪ್ಪಿನಿಪತಿ ನಂಜುಂಡ 

- ಎಂತು ತಾಳಿದಳಾ ಎಡೆವಿಡಿದು 


= ನೀನವನಿಗೊಳಗಾಗದಿರಲು 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


೧೩ ಕರಕಂಜಪುರದರಸ ಶಾಂತೇಶ 


. — ಎಂದಿಗೆ ಕಾಣ್ಫೆನೊ ಎಳೆಹರೆಯದ ೪೮ 
೧೪ ಕರಕಂಜಪುರದಿಷ್ಟಲಿಂಗರಾಜೇಂದ್ರ 
— ಕರದರೆ ಮಾತನಾಡದೆ ಹೀಗೆ ೪೯ 
೧೫ ಕರದಿಷ್ಟಲಿಂಗ 
— ಮಂಗಳ ಜಯ ಶುಭಮಂಗಳ ೫೦ 
೧೬ ಕರಪುರದೆರೆಯ 
- ಪಾಲಿಸೆನ್ನನು ಭಾಮಿನಿ z0 
೧೭ ಕರರುಹದಭವ ಸದ್ಗುರುಶಾಂತ 
— ಆರಿಯದಲೆ ಎನ್ನನೊಪ್ಪಿಸ ೫೨ 
— ಬಸವದಂಡೇಶನೆ ಗುರುವೆನಗೆ aa 
೧೮ ಕರರುಹದ ಶಾಂತ 
— ನಲಿವುತಿದೆ ಘನದುಯ್ಯಲೆ ಹಳ 
ಕರರುಹದ ಶಾಂತಗುರುರಾಯ 
- ಚಿತ್ತೈಸಿ ಜೀಯ್ಯ ಕರಪೀಠ SENE 
ಕರರುಹದ ಶಾಂತ ಸದ್ಗುರು 
- ಇನ್ನೇಕೆ ಪರಲೋಕ ಪದವ ಔತ 
— ಬಸವಣ್ಣನೆ ಗುರು ಚನ್ನಬಸವಣ್ಣನೆ : ವಿ 
೧೯ ಕರಸ್ಥೆ ಲದೈಯ್ಯ 
— ಏತರ ಸಂಸಾರ ಸುಡು ಪೆ 
ಕರಸ್ಫಲಧೀಶ 
— ಬಸವ ಬಸವ ಎನ್ನಿರೊ au 
೨೦ ಕರಿಬಸವ ಹೊಸಹಳ್ಳಿ ; 
— ಕಂಡೆ ಕಂಡೆ ಮಾಜಬೇಡ ೬೦ 
೨೧ ಕಳ್ಕೋಡ ಮಲ್ಲೇಶ 
- ಶುಭ್ರವರ್ಣದ ಹೂವು 3೫ 
೨೨ ಕಂಬಳಿದೇವ 
- ಮುನ್ನ ಮಾಡಿದ ಪಾದಪೂಜಾಫಲ 
೨೩ ಕೆಂಪುಗಂಬಳಿ ಬಸವಲಿಂಗೇಶ 
— ಕೋಣೆಯೊಳಗಿರುತಿರ್ಪ ೬೩ 
— ಡುರುಕರುಣವಾದವರ ev 
— ನೋಡ ನೋಡಲು ಬಯಲಾಯ್ತು - ; ೬೫ 


ಸ್ವರವಚನ ಸಂಪುಟ - ೧ ಎದ 


CC-0. Jangamwadi Math Collection, Varanasi. An eGangotri Initiative 


= ಹ್ಯಾಂಗೆ ಹೋಗಲವೃ 

೨೪ ಕೊಟ್ಟೊರ ಬಸವ 

— ನಾರಿರನ್ನಳೆ ನೀನೀಗ 
ಕೊಟ್ಟೂರ ಬಸವಲಿಂಗೇಶ 

- ಕರಗಡ್ಡ ಕಿಟಕಿಣ 

೨೫ ಕೊಟ್ಟೂರಯ್ಯ 

— ವಸುಧೆಯೊಳಗೆ ಚೆಲ್ವ 
ಕೊಟ್ಟೊರೇಶ 

— ಸೋಮಚೂಡ ಮಾಂ ಪಾಹಿ 
೨೬ ಕೊಪ್ಪಳಗವಿಮಠವಾಸ 

- ನಿರುಪಮ ಮಹಾಮಹಿಮ 
೨೭ ಕೋರಾಣ್ಯದ ಶಿವಲಿಂಗ 
— ಕುದುರಿಯ ಕಂಡಿರೇನೆ 

- ತನ್ನಂತೆ ಮಾಡಿದನೆ 

— ದೇವ ತೋರಿದನೆನಗೆ 

೨೮ ಗುರುಚಿನ್ನಬಸವ (ಸೋಮೇಕಟ್ಟಿ ಚೆನ್ನವೀರಸ್ವಾಮಿ) 
- ಅಗಜಾವರನ ಪಾಡಿ 

— ಏನೆಂಬೆ ಶಿವಯೋಗಿ 

- ಪಟುವಾಗು ಮನವೆ 

- ಮುಂದೆ ನಾ ಹೋಗುತಿಹೆನೆ 
- ಸಾಟ್‌ ಹೇಳಿದೆನೀ 
ಗುರುಚೆನ್ನಬಸವರಾಜ 

-= ಅಂಗೈಯ್ಯ ಲಿಂಗ ನೀನೋ 
ಗುರುಚಿನ್ನಬಸವಲಿಂಗ 

- ಇನಿತೇಕೆ ಕಡುಗೋಪ 

= ನರಜನ್ಮಯೆಂಬ ತಾಮಸದಿ 
- ವಾರಿಜಗಂಧಿ ಕೇಳೆ ಕನಸ 
ಗುರುಚಿನ್ನಬಸವೇಶ 

-= ಎಲ್ಲಿಯದೊ ಶಿವಭಕ್ತಿ 

— ಕಾಡಬೇಡಯ್ಯ ಕಾಯಯ್ಯಾ 
- ಕಾವ ಎನ್ನೊಳು ಗರ್ವ ಬೇಡ 
— ಪ್ರಣವಾಕ್ಷರಂಗಳಾಆ 


೬೬ 


೬೮ 


ಸ್ವರವಚನ ಸಂಪುಟಿ - ೧ 


CC-0. Jangamwadi Math Collection, Varanasi. An eGangotri Initiative 


- ಸಹಜವಹುದೀ ಮಾತು ೮೮ 
೨೯ ಗುರುಬಸವ (ಗುರುಬಸವ) 


, — ಬರಿದೆ ಮುನಿಯ ಸಲ್ಲ ೮೯ 
ಗುರುಬಸವಲಿಂಗ 
- ತ್ರಾಹಿ ತನುಗುಣತಮ ೯೦ 
ಗುರುಬಸವೇಶ 
— ಮಂಗಳಕಾಯಗೆ ಮಂಗಳಂ so 
- ಮಾನಿನಿರನ್ನೆ ಮಗಳೆ ಡ್‌್‌ 
ಗುರುಬಸವೇಶ್ವರ 
— ಅರಿವಿನ ದೀಪ ಎಚ್ಚರಿಕೆ sa 
೩೦ ಗುರುಮಹಲಿಂಗೇಶ 
— ಮುರಿಗೇಂದ್ರ ಮಹಾಸ್ಟಾಮಿ ಭೂಪ ತ 
೩೧ ಗುರುಶಾಂತಲಿಂಗ (ಕಾರುಗಹಳ್ಳಿ ಶಾಂತಯ್ಯ) 
— ಮಾಸಾಳು ಬಂದ ಕಣೆ ga 
೩೨ ಗುರುಸಿದ್ಧ 
— ಬೀಜವೊಂದನು ಮೀರಿ ಬೆಳೆದವು ೯೬ 
— ಮಂಗಳ ಜಯ ಜಯ ೯೭ 
ಗುರುಸಿದ್ಧಲಿಂಗದೇವೇಶ 
- ಶಿವೆಯರಮಣನ ಶೀಘ್ರದೊಳು ಚ 
ಗುರುಸಿದ್ಧಲಿಂಗೇಶ 
- ಎತ್ತಿರೆ ಆರತಿಯ ಪರಶಿವ ೪೪ 
ಗುರುಸಿದ್ದೇಶ 
— ನಂದಿಯನೇರಿದನಲ್ಲ ego 
- ನಿತ್ಯ ನಿರ್ಮಲ ಪರಂಜ್ಯೋತಿ sec 
೩೩ ಚೇಲಾಳಸ್ಟಾಮಿ 
— ಅಖಂಡ ಬ್ರಹ್ಮಾನಂದದ ೧೦೨ 
ಕಂಡೆ ಕಂಡೆನಮ್ಮ 0೪ 
— ಗುರುಸೇವೆ ಮಾಡುತಿರ್ದನು ೧೦೬ 
— ನಂಬು ಎರಡಿಲ್ಲದೆ ೧೦೮ 
— ನಾಟಕ ಬೇರೆ ಕಾಣೊ | ೧೦೯ 
- ನಿಶ್ಚಿಂತನಾಗಿರಬೇಕು ಆಲ 


— ನೋಟವ ಮನವನೊಪ್ಪಿಸೊ ೧೧೨ 
ಸ್ವರವಚನ ಸಂಪುಟ - ೧ : Dan 


CC-0. Jangamwadi Math Collection, Varanasi. An eGangotri Initiative 


_ ನೋಡು ನೋಡೆಲೆ ನೋಟಿಗಾತಿ 
- ಪಾದವೆಚ್ಚರಿಕೆ ಶ್ರೀ ಪಾದಾವಧಾನ 
— ಬರಬೇಡ ಬಂದರೀಪರಿಯ 


: _ ಮರೆಯದಿರು ಮನವೆ ಗುರುಮಾಡಿದ 


- ಮೆಲ್ಲಮೆಲ್ಲನೆ ಕರಪುರದ ಶಾಂತೇಶಗೆ 
— ಶರಣು ಜಗದಾಧಾರ ಶರಧಿ 

- ಹೋಗುವ ಬನ್ನಿರೆ ಬೇಗ 
ಚೇಲಾಳೇಶ 

— ಕಂಡು ಬದುಕಿದೆ ನಾನು 

— ಕಾಣದೆ ಬರೆದೆ ಕಾಲವ 

— ಜಯಮಂಗಳಂ ಜಯಮಂಗಳಂ 
— ನಿನ್ನ ಮನಸಿನಲ್ಲಿ ನೀ ಧ್ಯಾನಿಸಿ 
ದಾ ಬ್ರಹ್ಮದ ಬಗೆ ಹೇಗೋ 

s ಭೋಗಮೋಕ್ಷಾನಂದಕರನಿಗೆ 
ಚೇಲಾಳೇಶ್ವರ 

— ಹರ ಹರ ಹರ ಹರ ಹರ 

— ಹಂಸನಾಡುತಿದೆ ಚಿದಾನಂದ 


೩೪ ಚೆನ್ನಬಸವ (ಸೋಮೇಕಟ್ಟಿ ಚೆನ್ನವೀರಸ್ವಾಮಿ) 


— ಅಂದೇನೆ ಅನ್ನಲಾಗದು 

— ಅಂಬರದೊಳಗೊಂದು ಅಮೃತವ 
— ಕೊಡುಬೇಗವೆಲೆ ದೇವ 

- ಮೆಚ್ಚುವರೆ ಅವರ ನಮ್ಮ _ 

— ಶಿವಯೋಗಿ ಶಿವಯೋಗಿ 

— ಸಾಟ್‌ ಹೇಳಿದೆ ಮನವೆ 
ಚೆನ್ನಬಸವಲಿಂಗ 

— ಬದುಕಿದೆನೈಯ್ಯ ಬದುಕಿದೆ 
ಚೆನ್ನಬಸವಲಿಂಗದೇಶಿಕ 

- ಕೂಗುತಿದೆ ಕುಠಿಲ ಹೆಚ್ಚಿ 
ಚೆನ್ನಬಸವೇಶ 

— ಆದಿ ಅನಾದಿಯಿಂದತ್ತತ್ತ 

— ಆರಿಗೆಯು ಆರಿಲ್ಲ ಹಾರೈಸದಿರು 
- ಎಂತೆನ್ನ ನೋಡಿ ಪೊರೆದಪೆಯೊ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


- ಪಾಲಿಸು ಎನಗೆ ಪಾವನತರ : ೧೩೫ 


- ಸುಖವಾಯಿಶೆನಗೆ ಭವರುಜೆ ೧೩೬ 
ಚೆನ್ನಬಸವೇಶ್ವರ 

— ಬಲ್ಲೆನೆಂಬಿರಿ ಶರಣರಿಂಗಿತವ ೧೩೭ 
an ಚೆನ್ನಬಸವಪ್ರಿಯ ಮುರಿಗೆಯ ಗುರುಸಿದ್ಧ 

- ಮಂಜುಳಾಂಗಿ ಮಲಯಜಗಂಧಿ ೧೩೮ 
೩೬ ಚೆನ್ನವೀರ (ಮೈಲಾರದ ಬಸವಲಿಂಗು - 
— ಬೆಳಗುವೆನಾರತಿಯ ಲಿಂಗೈಯ್ಯಗೆ ೧೩೯ 
-= ಶ್ರೀ ಮತ್ಕೈಲಾಸ ಹಸ್ತಾಂಬುಜ ೧೪೦ 
೩೭ ಜ್ವಲಕಂಠೇಶ . 

— ನೀಲಕಂಧರ ಪಾಲಿಪುದೆನ್ನ ದಧಿ 
೩೮ ಜಿಟ್ಟಗಿ ಬಸವಲಿಂಗ 

— ಮಂಗಳಾರತಿ ಎತ್ತಿರೆ ಗಂಗಾಧರಗೆ ೧೪೨ 
೩೯ ಚಿಡೆಯ ಚಿಕ್ಕಬಸವ 

— ಎಂತು Pedu ಕಾಂತೆ OYA 
— ಗುಂಗುರದ ಬಾಧೆ ಬಿಡಿಸೊ ON 
೪೦ ಜ್ಯೋತಿರ್ಮಯಲಿಂಗ (ರತ್ನಾಕರಣ್ಣ) : 

— ಲಿಂಗ ಸಂಗದೊಳು ಸಂಧಾನ ೧೪೫ 
೪೧ ತಿಪ್ಪೇರುದ್ರ 

- ನಿನ್ನ ಮೋಹದ ಭಕ್ತರಾರು ೧೪೬ 
— ಭಕ್ತನ ಮಾಡಿಕೊ ಎನ್ನ ಇಳ 
೪.೨ ತೋಂಟಿದಯ್ಯ 

— ಭವಸಾಗರವೆಂಬೊ ಹೊಳೆಯೆತ್ತಿ ovs 
ತೋಂಟಿದರಾಜ | 

— ಎಂಥಾ ದೇಸಿಕನೆಲೆ ಕಾಂತೆ ೧೪೯ 
ತೋಂಟದ ಸಿದ್ಧ 

— ಏಳು ಬೆಳಗಾಯ್ತು ಸಮ್ಯಜ್ಜಾನ ono 
ತೋಂಟದ ಸಿದ್ಧಲಿಂಗ 

- ಎನ್ನ ಮನಪ್ರಿಯವಲ್ಲಭ paa 
- ಗುರುವೆ ಗುರುವೆ ಗುರುವೆ ೫S 
ತೋಂಟದ ಸಿದ್ಧಲಿಂಗಯತಿರಾಯ 

- ಶ್ರೀ ಗುರುರಾಯನ ಪಾದವ z ೧೫೩ 


ಸ್ವರವಚನ ಸಂಪುಟ `-- ೧ ತ 


CC-0. Jangamwadi Math Collection, Varanasi. An eGangotri Initiative 


ತೋಂಟಿದಾರಾಧ್ಯ 

- ಸುವ್ಯಾಲೆ ಸುದ್ದಿ ಸುವ್ಚಾಲೆ 
೪೩ ದೊರೆ ಬಸವೇಂದ್ರ 

— ಸಾರದರೆನ್ನ ಮುಟ್ಟಬ್ಯಾಡವೊ 
೪೪ ಧೀರ ಶರಭೇಂದ್ರ 

ಅಗಲಿ ನಾ ಬರಬಹುದೆ 

೪೫ ನಂದಿ/ನಂದೀಶ (ಸೋದೆ ಸದಾಶಿವರಾಜ) 
— ಚೆನ್ನಬಸವಗೆ ಚೋರಚಿಕ್ಕಗೆ 
— ಬಸವ ಬಸವಗೆ 

ಮಂಗಳ ಮಂಗಳ ಅಕ್ಷಯ 
ನಂದೀಶ್ವರ 

_ ಜಯ ಜಯ ಜಗಧೀಶ್ವರನಿಗೆ 
೪೬ ನಿಜಗುರು ಬಸವಲಿಂಗ 


` — ನಾನು ನೀನೆಂಬಂತರವು 


ನಿಜಗುರು ಬಸವೇಶ 

- ಜ್ಯೋತಿ ಬೆಳಗುತಿದೆ ನಿರಂಜನ 
೪೭ ನಿಜಗುರುಶಾಂತ 

-. ಬಂದನೆನ್ನ ಕರಾಂಬುಜಕೆ 
ನಿಜಗುರುಶಾಂತಮಲ್ಲ 

— ಬಹುರೂಪನೆ ತೊಟ್ಟು 

೪೮ ನಿರಂಜನಲಿಂಗ (ವಿರಕ್ಷ ತೋಂಟದಾರ್ಯ) 
-. ಕಂಡೆ ಪುಸಿಯಲ್ಲ 

- ಜಯ ಜಯ ಶ್ರೀ ವಿರೂಪಾಕ್ಷ 
— ವರ ಮಹಾಶರಣನೆ ಸುದೇಶ 
೪೯ ನಿರ್ವಾಣಿ ಚೆನ್ನಬಸವ 

- ಕೇಳು ದೇವರದೇವ 

೫೦ ನಿಶ್ಚಿಂತ ಶಾಂತ 

- ಆರು ತಿಳಿಯಬಹುದೀ ಘನವ 
೫೧ ನೀಲಗ್ರೀವ 

- ಎನ್ನ ಕಾಯವೆ ಸಚ್ಜಿವನ 

- ಬಸವ ಬಸವಯೆಂದರೆ 

೫೨ ಬಸವಲಿಂಗ 


೧೫೪ 


೧೫೫ 


ಸ್ವರವಚನ ಸಂಪುಟ - ೧. . 


CC-0. Jangamwadi Math Collection, Varanasi. An eGangotri Initiative 


- ಬಿಡಲಾರೆನಕ್ಕ ಈ ದೇವನ ೧೭೨ 


೫೩ ಬಾಹದರಖಾನ : 

- ಭಿಕ್ಷ ಬೇಡಿದನೆಂದು ೧೭೩ 
೫೪ ಬುಕ್ಕಾಂಬುಧಿ ಆರಾಧ್ಯ ಮಲ್ಲಿಕಾರ್ಜುನ 

ಬಂದ ಬಂದು ಪೋದನಮ್ಮ ಆ 
೫೫ ಬುಕ್ಕಾಂಬುಧೀಶ 

— ಲಿಂಗ ಬಂದಾನೆ ಗುರು ಚರ ೧೭೫ 

೫೬ ಬೂದಿಬಸವ 

- ಇಂದು ಎನ್ನ ರಕ್ಬಿಸಲ್ಕೆ 35 

೫೭ ಭಿಕ್ಬದೆ ಸೋಮೇಶ 

— ಆರಿಗೆ ಆರಿಲ್ಲ ಲಿಂಗವೆ ೧೭೭ 

೫೮ ಮದ್ದಾ ನೀಶ 

— ಮದಗಜಗಮನೆಯರೆಲ್ಲ ೧೭೮ 

— ಮಂಗಲಂ ಮಂಗಲಂ ಭವಂತು ತೇ ೧೭೯ 

೫೯ ಮಲ್ಲಿಕಾರ್ಜುನ 

— ಶಿವನ ನೆನೆವನೆ ಅಜ್ಞಾನಿ: ೧೮೦ 

೬೦ ಮಲ್ಲೇಶ್ವರ | 

- ಶಿವನು ಭಿಕ್ಬಕೆ ಬಂದ ೮ 
೬೧ ಮಹಂತಖಾನೇಂದ್ರ | 

— ಎಂತು Pera ಶಿವ ಶಿವ ೧೮೨ 
೬೨ ಮುದ್ವೀರದೇವ 

— ಮಂಗಳಂ ಮುದ್ವೀರದೇವಗೆ ೧೮8 
೬೩ ಮುದ್ಧೀರಲಿಂಗ 

— ಪಾಲಿತ ಸುರಮುನಿ ಜಾಲ ೧೮೪ 
೬೪ ಮುದ್ವೀರಾತ್ಮಕ ಚೆನ್ನವೀರ 

— ಏನೆಂದು ತಿಳಿಯಲಮ್ಮ pas 
— ಯೋಗಿ ಬಂದ ನೋಡೆ ಪರಮ ೧೮೬ 
೬೫ ಮುರಿಗಾಗುರು 

— ನಿಮ್ಮಯ ಕರ ಚರಣಕಮಲ ೧೮೭ 
೬೬ ಮುರಿಗಾ ಗುರುಬಸವಯತಿ 

— ಹಾರವನು ಧರಿಸಿರೆ ಹರದಿಯರು ೧೮೮ 
೬೭ ಮುರಿಗಾಸ್ಟಾಮಿ 


ಸ್ವರವಚನ ಸಂಪುಟಿ:- ೧ ೨೮೧ 


CC-0. Jangamwadi Math Collection, Varanasi. An eGangotri Initiative 


— ಮುರಿಗಾಸ್ಟಾಮಿಯೆಂಬುವರ್ಯಾರೆ oeg 
೬೮ ಮುರಿಗೆ ಕರಿಬಸವರಾಚೇಂದ್ರ, (ಕವಿ ಶಿವಲಿಂಗದೇವ) 


— ಚಂದವಾಯಿತು ಮುರಿಗೆ ಕರಿಬಸವ OTO 

ಮುರಿಗೆ ಕರಿಬಸವೇಶ | 

- ಚೆಲುವ ಕೋವಿದ ರನ್ನ mo 

. ೩೯ ಮುರಿಗೆ ಗುರುಸಿದ್ಧದೇವ 

- ಎಂತು ನುತಿಸುವೆ ನಿನ್ನ ೧೯೨ 

ಮುರಿಗೆ ಗುರುಸಿದ್ಧೇಂದ್ರ 

- ಪೊಡವಿಯೊಳಗೆಣೆಗಾಣೆ ೧೯೩ 

೭೦ ಮುರಿಗೆಯದೇವ 

— ಬೆಳಗಿರೆ ಆರತಿಯ ಸಖಿಯರು ೧೯೪ 

೭೧ ಮುರಿಗೆಯ ಮಹಾತ್ಮ 
ಈತನೆ ತಂಗಿ ಈತನೇ | ೧೯೫ 

೭೨ ಮುರಿಗೆಯ ರುದ್ರ 3 

— ನಂಜ ಬಾರನಲ್ಲಿ ಮನೆಗೆ ೧೯೬ 

೭೩ ಮುರಿಗೆಯಸ್ಟಾಮಿ 

- ಮಂಗಳಮೂರ್ತಿಗೆ ಮಂಗಳಂ ೧೯೭ 

೭೪ ಮುರಿಗೆ ಶಾಂತವೀರ 

- ಕಾಣೆ ನಾನಯ್ಯೋ ಏಣಾಕ್ಸಿ ೧೯೮ 
ಮುರಿಗೆ ಶಾಂತವೀರೇಶ 

- — ಮಂಗಳಾರತಿಯ ಬೆಳಗಿರೆ ೧೯೯ 

೭೫ ಮುರಿಗೇಶ 

— ಊಟಕೆ ಬಂದೆವು ನಾವು ೨0೦ 

- ಚೆಂತಿಪುದು ಘನವೆ ಮನವೆ ೨೦೧ 

- ಜಯ ಜಯ ಶ್ರೀ ಮುರಿಗೇಶ ೨೦೨ 

- ಮಂಗಲ ಜಯ ಜಯ ೨೦೩ 

-ಮುತ್ತಿನಾರತಿ ಎತ್ತಿರಿ ೨೦೪ 

೭೬ ಮೋಟಗಿ ಸಿದ್ಧಲಿಂಗ 

= ಜ್ಯೋತಿ ಬೆಳಗುವೆ... ಟಗ | 

೭೭ ಯತಿಪುರ ಸಿದ್ಧೇಶ 

= ಬಸವಪುರಾಣವನುಸುರಿದ - ೨೦೬ 


೭೮ 
ರಂಗಪುರವಾಸ ಬಸವಪ್ರಭುದೇವ 
೨೮೨ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


- ಕೊಂಡಾಡಲಟ್‌ಯೆ ನಿಮ್ಮಿರವ ಹ apa 
೭೯ ರೇವಣಯತಿ ತೋಂಟದ ಸಿದ್ಧಲಿಂಗೇಶ್ವರ 


— ಜಯಮಂಗಳಂ ನಿತ್ಯ ಶುಭ ೨೦೮ 
೮೦ [ವೀರ] 

ಹೂವ ಕೊಡೊ ವೀರ ಹೂವ ` ೨೦೯ 
೮೧ ಗುರುಶಂಕರ (ಶಂಕರದೇವ) i 

- ಮಾರಿ ಬಂದಿತಲ್ಲ ಮದ ೨೧೦ 

ಶಂಕರಲಿಂಗ 

- ಎಮ್ಮಯ್ಯ ದಮ್ಮಯ್ಯ ನಾ ೨೧೧ 

— ಬಂದೆನೈಯ್ಯ ಶಿವ ಶಿವ 3೧೨ 

- ಹುಸಿಯೊ ಹುಸಿಯೊ ೨೧೩ 

೮.೨ ಶಾಂತಮಹಲಿಂಗ ಮಲ್ಲೇಶ್ವರ 

— ಶಿವಪೂಜೆಯಂ ಮಾಡು ; ೨೧೪ 

೮೩ ಶಾಂತಯ್ಯ (ಕವಿ ಸಿದ್ಧವೀರ) 

- ಶೆಕ್ಕೆಯನಗಲದಿರೈಯ್ಯಾ ೨೧೫ 

೮೪ ಶಾಂತವೀರೇಶ 

— ಎನ್ನಿಂದ ಸಿರಿವಂತರಿನ್ಯಾರು ೨೧೬ 

ದಾ ಮಾಜದೆನ್ನೊಳು ಪೇಳು : ೨೧೭ 

೮೫ ಶಾಂತವೀರೇಶ ಮುರಿಗೆಯ ದೇಶಿಕ 

— ನೋಡಿ ಬಾ ನೋಡಿ ಬಾ ಮುದ್ದುಗಿಳಿ ೨೧೮ 

೮೬ ಶಾಂತ ಸದ್ಗುರು ಸಿದ್ಧಲಿಂಗೇಶ 

-ಜೋ ಜೋ ಎನ್ನ ೨೧೯ 
೮೭ ಶಾಂತೇಶ 

— ಗೋಪತಿ ಶಿರಕರ ಗೋಕರ್ಣ i 3 ` ೨೨೦ 
- ಹತ್ತುಸಾವಿರಶಾಸ್ತ್ರವನೋದಿ ೨೨೧ 
ಶಾಂತೇಶ್ವರ 

- ಬಸವನೆ ಗುರುವೆನಗೆ ಸಂಗನ ೨೨೨ 
೮೮ ಶಿವಪೂಜೆದೇವ 

- ಪಾಲಿಸು ಪರಮ ದಯಾಳು ' ೨೨೩ 
ಶಿವಪೂಜೇಶ 

— ಕಾಂತೆ ಕರದು ತಾರೆ ಕಾಂತನ ೨೨೪ 


೮೯ ಶಿವಲಿಂಗ(ಎಳಂದೂರು ಷಹಿಕ್ಷರದೇವ) 


ಸ್ವರವಚನ ಸಂಪುಟಿ - ೧ - ೨೮೩ 


CC-0. Jangamwadi Math Collection, Varanasi. An eGangotri Initiative 


— ಕಂಡನು ಶಿವಲಿಂಗವ ಗಣಂಗಳ 


— ಬಾರೊ ಬಾ ಇಷ್ಟಲಿಂಗ 


— ಶರಣರಾಚರಣೆಗಳ ಪರಿಬೇರೆ 


೨೨೫ 
೨೨೬ 
೨೨೭ 


೯೦ ಮುರಿಗೆ ಗುರುಸಿದ್ಧೇಶ (ಇಮ್ಮಡಿ ಗುರುಸಿದ್ಧಸ್ವಾಮಿ) 


- ಕರದು ತಂದು ತೋಣ್‌ ಸೈರಿಸಲಾರೆ 
ಮುರಿಗೆಯ ಸಿದ್ಧೇಶ್ವರ 
- ಜಯ ಜಯ ಮಂಗಳ ಮಹಿಮಗೆ 
ಶಾಂತವೀರ 
- ಮಾತೆ ಪೊರೆ ಗಿರಿಜಾತೆ 
ಶಾಂತವೀರೇಶ 
- ಕೂಸ ಕಂಡಿರ ಜ್ಞಾನಿಗಳೆಲ್ಲ 
— ತೋರಿಸೆ ಶ್ರೀ ಗುರುದೇವನ 
- ವರ ವೇದಾಗಮ ವಂದಿತ 
- ಸರಸ ವಿದ್ಯಾರಮಣಿಯಿರೆ 

ರ 
- ಭಿಕ್ಬವನೆ ಬೇಡುಂಬ 
ಶಿವಲಿಂಗ 
= ಕರುಣವಿರಲಿ ಎನ್ನ ಮೇಲೆ 
-= ಜಯಮಂಗಳಂ ನಿತ್ಯ ಶುಭಮಂಗಳಂ 
= ನಂಬಿದೆ ನಿನ್ನ ಚರಣವನು 
ಶಿವಲಿಂಗದೇವೇಶ 
- ಮಂಗಳರೂಪ ಚಿದಂಗ ` 
ಶಿವಲಿಂಗೇಶ 
= ಮನುಕುಲ ಸಂಕುಲದಧಿಪತಿ 
- ಶ್ರೀ ಗುರು ಶಾಂತ ವೀರಾಧಿವೀರ 
೯೧ ಶ್ರೀ ಗಿರಿಪುರ 


m 
— ಮಚ್ಚಿಸಿಕೋ ನೀ ಎನ್ನ 
೯೩ ಸಂಗ (ನೀಲಮ್ಮ) 
- ಸಾರ ಸುಖದೊಳಿರ್ದು ಲಿಂಗ 


೯೪ ಸಂಗಮದೇವ (ಸೋಮೆಕಟ್ಟಿ ಅಯ್ಯ)" 


೨೨೮ 
೨೨೯ 
೨೩೦ 
೨೩೧ 
೨೩.೨ 
DA 
೨೩೪ 
೨೩೫ 
೨೩೬ 
೨೩೭ 
೨೩೮ 


೨೩೯ 


೨೪೦ 
೨೪೧ 


೨೪.೨ 
೨೪೩ 


೨೪೪ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


— ಶರಣು ಮಾಡಿದೆನೆನ್ನಿ ಡಿ ೨೪೫ 


೯೫ ಸಂಗಮನಾಥ 

- ಆರತಿ ಬೆಳಗುವೆನು ಮುರಿಗೇಶಗೆ ೨೪೬ 

— ಮಂಗಳಂ ಜಯಮಂಗಳಂ ೨೪೭ 

೯೬ ಸಂಗಮೇಶ (ಬೆಂಗಳೂರು/ಹಾಗಲವಾಡಿ ಮುದ್ವೀರಸ್ವಾಮಿ) 

- ಜ್ಞಾನಸಾಧಕದ ಪ್ರಯೋಗವ ನೀ ಮಾಡು ೨೪೮ 

- ನುಡಿದಂತೆ ನಡೆವುದೇಕಿಲ್ಲ ೨೪೯ 

— ಬರಿದೆ ಚಿಂತಿಸಬೇಡ ೨೫೦ 

— ಹಲವ ಚಿಂತಿಸಬೇಡ ೨೫೧ 

- ಹೋದೆಯಾ ಸುಖವಾಯಿತೆ ` ೨೫.೨ 
ಸಂಗಮೇಶ್ವರ 

- ಹೊಲಬನಆ್‌ದು BAW ೨೫೩ 

೯೭ ಸ್ವತಂತ್ರಸಿದ್ಧಲಿಂಗ 

— ಬೆಳಗಿರೆ ಮಂಗಳಾರತಿಯ ೨೫೪ 

೯೮ ಸಾವಳಿಗೆ ಶಿವಲಿಂಗೈಯ್ಯ 

— ಗರುವಯಾತಕೋ ಮನದೊಳ ತು ೨೫೫ 

೯೯ ಸಾಸಲೇಶ 

- ಈತನಲ್ಲವೇನೆ ಸೋಮನಾಥ ೨೫೬ 

೧೦೦ ಸಿದ್ಧಲಿಂಗ 

— ಶ್ರೀ ಮತ್ಯಾಂಭವರೂಪ ೨೫೭ 

೧೦೧ ಸಿದ್ಧವೃಷಭ 

- ಜ್ಯೋತಿ ಬೆಳಗುತಿದೆ ೨೫೮ 

- ತಾನೆ ಬೆಳಗುತಿದೆ ಜ್ಯೋತಿ ೨೫೯ 

— ಬೆಳಗಿರೆ ನಾರಿಯರೆಲ್ಲ ೨೬೦ 
ಸಿದ್ಧವೃಷಭೇಂದ್ರ | 

— ಜ್ಞಾನಮಯ ತಾನಾಗಬೇಕು ೨೬೧ 

೧೦೨ ಸಿದ್ದೇಶ (ಕವಿನಂಜ) | 

- ಕೊಡು ಎನಗೆ ವರವ ೨೬೨ 

ಸಿದ್ದೇಶ್ವರ 

- ಕೋಗಿಲಾಲಾಪದಿ ರಾಗವ ೨೬೩, 

೧೦೩ ಸೋಮಶೇಖರಲಿಂಗ 

- ಗುರುರಾಯ ಬಂದಮೇಲಮ್ಮ ೨೬೪ 


ಸ್ವರವಚನ ಸಂಪುಟ - ೧ : : ೨೮೫ 


CC-0. Jangamwadi Math Collection, Varanasi. An eGangotri Initiative 


೧೦೪ ಹೊಸಹಳ್ಳಿ ವೀರ 

- ಭಾವಕಿರನ್ನಳೆ ಬರಿದೆ 

೧೦೫ 0 

- ಜಯ ಮಂಗಳ ಸದಾಶಿವನಿಗೆ 
— ವಾರಿಜನಯನ ಪೂಜಿತನ 


| a) 


SRI JAGADGURU Vishi- un fA 
JNANA SIMHASAN JNANAMANDIR 
LIBRARY 


Jangamawadi Math, Varanasi 
ಗಾರು 


೨೬೫ 


೨೬೬ 
೨೬೭ 


ಸ್ವರವಚನ ಸಂಪುಟ - ೧ 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An eGangotri Initiative 


ಸುತ್ತೂರು ಶ್ರೀ ಜಗದ್ಗುರು ವೀರೆಸಿಂಹಾಸನ ವಂಹಾಸಂಸ್ಥಾನಮಠೆ, ನಾಡಿನ ಒಂದ .. 
ಪ್ರಾಚೀನ ಧರ್ಮಪೀಠ. ಚೋಳಜಿಕ್ರೇಶ್ವ ರನ ಪ್ರಾರ್ಥನೆಯೆ ಸುಮಧುರೆ ರೆಸಾವ್ಯತ ; 
ಫಲ. ಸಂಸ್ಥಾ ಪನಾಚಾರ್ಯರು ಆದಿಜಗದ್ಗು ರು ಶ್ರೀ ಶಿವರಾತ್ರೀಶ್ವರ ಭಗವತಾ ದರು, $ 
ಆ ಮಹಾಶಿನಯೋಗಿಗಳು ನಿತ್ಯ ನಿಜಾನಂದದಲ್ಲಿ ಸದಾ ನೆಲೆಸಿರುವ ಶಿವಯೋಗಸಮಾಧಿ | 
--ಅದುವೆ ಶ್ರೀಕತಣ್ಯಗದ್ದುಗೆ. ಅದು ನಿಶ್ಚಿಂತ ನಿಜನಿವಾಸ, ಬೆಳಕಿನ ಪ್ರಶಾಂತ ಅವಾಸ. * 
ಅಲ್ಲಿಂದ ಹೊರಹೊಮ್ಮುವ ಶಿವಬೆಳಗು ಸರ್ವವ್ಯಾಪಿಯಾಗಿ ಹಠಣಿದೆ. ಫೆಡೆದು | 
ಬರುತ್ತಿದೆ ಮನುಕುಲದ ಕಲ್ಮಾಣ ಅಸದೃಶವಾಗಿ. ಉಜ್ವಲವಾದ ಆಗುರೆ;ಸರೆಂಪ: ಯಲ್ಲಿ ' 
ಬಂದ ಮಹಾನುಭಾವರೆಲ್ಲರೂ ಕಾರುಣ್ಯ ಸಿಂಧುಗಳು, ಶೋಕಿ ೈಕಬಂಧುಗ್ಗ:$. $ | 
ನಾಡಿನ ಧಾರ್ಮಿಕ-ಸಾವರಾಜಿಕ, Ba, ಕ್ಷೇತ್ರಗಳ ಸಮ್ಮ ಅಭಿ 
ಶ್ರೀಮಠದ ಸೇವೆ ಅಮೋಘ ಹಾಗೂ ಅದ್ವಿತೀಯ. ಸಾಹಿತ ಸಂಗೀ! E 
ಗಳಿಗೆ ನೀಡುತ್ತಿರುವ ಕೊಡುಗೆ ಅಸಂಖ್ಯ ದ ಗಣನೀಯ, 'ಫರಮಶಿ- ಸಾಧಿಕ್ಕೆ 
ಚೂಡಾವಂಣಿ' ಗ್ರಂಥವನ್ನು ರಚಿಸಿ ಶ್ರೀ "ಮಲೆಯಮಾದೇಶ್ವ ರರಿಗೆ ಆಶ್ರಯ 'ಸೀಡಿದ 
ಸಿದ್ಧನಂಜದೇಶಿಕೇಂದ್ರರು ; "ಅವಜಗಿದೇವಯ್ಯಗಳಸಾಂಗತ್ಯ 'ವನ್ನು ಬರೆದ ಕವಿ ಶಿವಲಿಂಗ 
ದೇವನಿಗೆ ಪ್ರೇರಕ-- ಪೋಷಕರಾದ ಕಪಿನೀನಂಜುಂಡದೇಶಿಕೇಂದ್ರರು; ತೋಂಟದ 
ಸಿದ್ಧಲಿಂಗಯತಿಗಳ ಶಿಷ್ಯಪ್ಪವಣಖರಲ್ಲಿ ಒಬ್ಬರಾಗಿ ಸ್ವತಂತ್ರವಚನಕಾರರೆಂದು ಪ್ರಸಿದ್ಧ 
ರಾದ ಘನಲಿಂಗಿಶಿವಯೋಗಿಗಳೆಂ; "ಮಂತ್ರಮಹರ್ಷಿ'ಗಳೆನಿಸಿ "ಶಿವಮಂತ್ರಮಹಿವೆಂ' 
ಗ್ರಂಥವನ್ನು ನೀಡಿದ ಜಗದ್ಗುರು ಶ್ರೀ ಶಿವರಾಶ್ರೀಶ್ವರೆ ಮಹಾಸ್ವಾಮಿಗಳು ; "ಘನಲಿಂಗಿ 
ದೇವರೆ ವಚನಗಳು' ಮತ್ತು ಫ್ರೀ ಗೌರೀಶಂಕರೆ ಮಹಾಸ್ವಾಮಿಗಳವರೆ "ಅಕ್ಕಮಹಾದೇವಿ' 
ಚಂಪೂಕಾವ್ಯ--ಇವುಗಳನ್ನು ಸಂಪಾದಿಸಿಕೊಟ್ಟ “ಶ್ರೀಮನ್ಮಹಾರಾಜ ರಾಜಗುರುತಿಲಕ' 
ಜಗದ್ಗುರು ಡಾ. ಶ್ರೀ ಶಿವರಾತ್ರಿರಾಜೇಂದ್ರ ಮುಹಾಸಾ ಿಮಿಗಳಂ ; "ವಣಪ್ಪಿನ ಷಡಕ್ಷರಿಗಳ : 
ಕೈ ವಲ್ಯಃ ಪದ'ವನ್ನು ಸಂಪಾದಿಸಿಕೊಟ್ಟು ಗ್ರಂಥ ಪ ್ರಕಾಶನಕ್ಕೆ ಪ್ರೋತ್ಸಾಹವೀಯತ್ತಿರುವ i 
ಪೂಜ್ಯ! ಜಗದ್ಗುರು ಫ್ರೀ ಶಿವರಾತ್ರಿದೇಶಿಕೇಂದ್ರ ಮಹಾಸಾ ಮಿಗಳು- ಇವರೇ ಮೊದಲಾದ ' 
ಗುರುವರೇಣ್ಯರು ಕೈಕೊಂಡ ಧರ್ಮಸ ಸಂರಕ್ಷಣೆ ಸಾಹಿತ್ಯ ಪರಿಪೋಷಣೆ ಗಮನಾರ್ಹ 
ಹಾಗೂ ಸ್ಪುತ್ಯರ್ಹ.. ಮನುಕುಲದ ಏಳಿಗೆಗಾಗಿ ಶ್ರೀಪೀಠದಿಂದ ಸಲ್ಲುತ್ತಿರುವ ಮಹತ್ಸೇವೆ 
ಅಭಿಮದನೀಯ ಹಾಗೂ ಸದಾ ಸಂಸ್ಕರಣ! 5 


ಅಸ N a 
ಜಗದ್ಗುರು ತ್ರೀ ತಿನರಾತ್ರೀಶ್ವರ ಗ್ರಂಥಮಾಲೆ ; ಮೈಸೂರು 


CC-0. Jangamwadi Math Collection, Varanasi. An eGangotri Initiative 


